ಸಂಚಿಕೆ 2 / ಫೆಬ್ರವರಿ 2022 

ಚಾತುರ್ಮಾಸಿಕ / ಕನ್ನಡ ಆವೃತ್ತಿ / ಬೆಂಗಳೂರು 
Azim Premji 
University 


೧೧೧೨9 ೦ ನನ್‌ ಲನ ೧೨ ಸುನಿ 
ಅಜೀಂ ಪ್ರೇಮ್‌ಜಿ ಯೂನಿ 
A 


ಲರ೯ಂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಯ ಒಂದು ಪ್ರಕಟಣೆ 


A 
RS ತ ತ 
ತ್ಸ ಕ್‌ ನ 


ಆಟ ಮತ್ತು ಕಲಿಕೆ 


ಸಂಪಾದಕ ಮಂಡಳ 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


ನಿಮತ್‌ ಬಂಡ್‌ಪುರ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


prema.raghunath @azimpremjifoundation.org nimrat.kaur@azimpremjifoundation.org 


ಶೋಭಾ ಲೋಕನಾಥನ್‌ ಕವೂರಿ 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ, 
ಬೆ೦ಗಳೂರು 


ಶೆಫಾಅ ತ್ರಿಪಾಠಿ ಮೆಹ್ತಾ, ಸಹ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 

ಜಕ್ಕನಹಳ್ಳಿ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


shefali.mehta@azimpremjifoundation.org shobha.kavoori@azimpremjifoundation.org 


ಸಲಹೆಗಾರರು 
ಹೃದಯಕಾಂತ್‌ ದಿವಾನ್‌ 


ಚಂದ್ರಿಕಾ ಮುರಳೀಧರ್‌ 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 


ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


chandrika@azimpremjifoundation.org 


ಕನ್ನಡ ಸಂಚಿಕೆಯ ಸಂಪಾದಕರು 
ಎಸ್‌.ವಿ. ಮಂಜುನಾಥ್‌ 
ದಿನೇಶ್‌ ಮಡಗಾ೦ವ್‌ಕರ್‌ 
ಮಹೇಶ್‌ ಕುಮಾರ್‌ ಪಿ ಎಸ್‌ 


ಅನುವಾದ ಪರಿಷ್ಠರಣೆ 
ಚ೦ದ್ರಶೇಖರ್‌ ಮಂಡೆಕೋಲು 


ಪ್ರಕಾಶನ ಸಂಯೋಜಕರು 
ಶಾಂತ ಕೆ 
ಜ.ಎಸ್‌.ಗಾಯತ್ತಿ 
ಸುನೀಲ್‌ ಎಸ್‌. 


ಸಂಪಾದಕೀಯ ಕಾರ್ಯಾಲಯ 

ಸಂಪಾದಕರು, ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ನಂ. 66, ಬುರುಗುಂಟಿ ಗ್ರಾಮ 
ಜಕ್ಕನಹಳ್ಳಿ ಮುಖ್ಯ ರಸ್ತೆ, ಸರ್ಜಾಪುರ 

ಬೆ೦ಗಳೂರು - 562125 


ಸಚಿನ್‌ ಮುಲೆ 
ಎಸ್‌.ಗಿರಿಧರ್‌ 
ಉಮಾಶಂಕರ್‌ ಪೆರಿಯೋಡಿ 


ಮುಖಪುಟ ವಿನ್ಯಾಸ 
ಬ್ಯಾನಿಯನ್‌ ಟ್ರೀ 
98458 64765 


ಒಳಪುಟ ವಿನ್ಯಾಸ 
ಪೆ೦ಟಗಾನ್‌ ಕಮ್ಯುನಿಕೇಷನ್‌ ಪ್ರೈ ಅಮಿಟೆಡ್‌ 


+91 080 22212942/946 


ಕನ್ನಡ ಅವೃತ್ತಿ ವಿನ್ಯಾಸ 
ಪ್ಲವರ್‌ಗ್ರಾಫಿಕ್‌ ಡಿಸೈನ್‌ ಸ್ಲುಡಿಯೋ 
080 26643097 / 9880288378 
info@flowergrafic.com 


ಮುದ್ರಣ 
ರಮ್ಯಾ ರಿಪ್ರೋಗ್ರಾಫಿಕ್‌ ಪ್ರೈ ಅಮಿಟಿಡ್‌ 
ಸರ್ವೇ ನಂ. 16/2, ಸಿಂಗಸಂದ್ರ ಗ್ರಾಮ 


ಎಇಸಿಎಸ್‌ ಲೇಔಟ್‌, ದಕ್ಷಿಣ್‌ ಹೋಂಡಾ ಹಿಂಭಾಗ 
ಹೊಸೂರು ರಸ್ತೆ, ಬೆಂಗಳೂರು - 560068 


ದೂರವಾಣಿ: 080 6614 4900 
ಇಮೇಲ್‌: publications@apu.edu.in 


ವೆಬ್‌ಸೈಟ್‌: www.azimpremjiuniversity.edu.in 


ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ "ಲರ್ನಿಂಗ್‌ ಕರ್ವ್‌', ಶಿಕ್ಷಣವನ್ನು ಕುರಿತ ಪ್ರಕಟಣೆಯಾಗಿದ್ದು ಸಾರ್ವಕಾಅಕ ಮಹತ್ವವುಳ್ಳ ಮತ್ತು ಮೌಲ್ಯವುಳ್ಳ ಸಾಂದರ್ಭಕ 
ಹಾಗು ನಿರ್ದಿಷ್ಟ ವಿಷಯಾಧಾರಿತ ಚರ್ಚಾ ವಿಷಯಗಳನ್ನು ಶಿಕ್ಷಕರು, ಶಿಕ್ಷಕ ಶಿಕ್ಷಕರು, ಶಾಲಾ ಮುಖ್ಯಸ್ಥರು, ಶೈಕ್ಷಣಿಕ ಅಧಿಕಾರಿಗಳು ಶಿಕ್ಷಣ ರಂಗದ ಕಾರ್ಯಕರ್ತರು, 
ಪೋಷಕರು ಹಾಗು ಸರ್ಕಾರೇತರ ಸ೦ಸ್ಥೆಗಳಗೆ ತಲುಪಿಸುವ ಮಹತ್ತರ ಆಶಯವನ್ನು ಹೊಂದಿದೆ. ಇದು ವಿಭಿನ್ನ ಅಭಿಪ್ರಾಯಗಳು ಮತ್ತು ದೃಷ್ಟಿಕೋನಗಳನ್ನು 
ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಅಲ್ಲದೆ ಹೊಸ ಹೊಸ ಮತ್ತು ತಜ್ಞ ವಿಚಾರಧಾರೆಗಳನ್ನು, ಆಲೋಚನೆಯನ್ನು ಪ್ರಚೋದಿಸುವ ದೃಷ್ಟಿಕೋನಗಳನ್ನು 
ಹಾಗೂ ನವೀನ ಬೋಧನಾ ವಿಧಾನಗಳ ಕಥನಗಳನ್ನು ಹಂಚಿಕೊಳ್ಳಲು ಉತ್ತೇಜಸುತ್ತದೆ. ಶೈಕ್ಷಣಿಕ ರಂಗದ ಈ ವಿಚಾರ ಮಂಥನದಲ್ಲ ಶೈಕ್ಷಣಿಕ ಜ್ಞಾನ ಮತ್ತು 
ಪ್ರಾಯೋಗಿಕ ಅನುಭವಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. 


ಈ ಸಂಚಿಕೆಯಲ್ಲ ವ್ಯಕ್ತವಾದ ಅಭಿಪ್ರಾಯಗಳು ಆಯಾ ಲೇಖಕರದ್ದೇ ಆಗಿರುತ್ತವೆ ಮತ್ತು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಅಧಿಕೃತ ಕಾರ್ಯನೀತಿ ಅಥವಾ 
ನಿಲುವನ್ನು ಪ್ರತಿಜಬಂಜಸುವುದಿಲ್ಲ. 


ಈ ಸಂಚಿಕೆಯು ಇಂಗ್ಲಿಷ್‌ನಲ್ಲ ಪ್ರಕಟವಾದ 'ಲನಿಂ೯ಗ್‌ ಕರ್ವ್‌' ಸಂಚಿಕೆ 10, ಆಗಸ್ಟ್‌ 2೦೨1ರ ಅನುವಾದವಾಗಿದೆ. ಅನುವಾದಿತ ಸಂಚಿಕೆಗಳ ಪಿಡಿಎಫ್‌ 
ಮತ್ತು ಜಡಿಲೇಬನಗಳು ಗtps://anuvadasampada.azimpremjiuniversity.edu.in/ ಈ ಅಂಕ್‌ನಲ್ಲ ಲಭ್ಯವಿರುತ್ತದೆ. 


ಸಂಪಾದಕರ ಮಾತು 


ದೆಹಅಯ ಶಾಲೆಯೊಂದರ ಶಿಶುವಿಹಾರದ ಮಕ್ಕಳು ಮಾದರಿ 
ಭೂಗೋಳದ ಚಿತ್ರವನ್ನು ನೋಡುತ್ತಿದ್ದರು. ಎಲ್ಲಾ ಸಾಮಾನ್ಯ 
ಮಕ್ಕಳಂತೆ ಜೋರಾಗಿ ಕಿರುಚಾಡುತ್ತಾ, ಪ್ರಶ್ನೆಗಳನ್ನು ಕೇಳುತ್ತಾ 
ಮತ್ತು ತಮ್ಮಷ್ಟಕ್ಕೇ ಗಲಾಟೆ ಮಾಡುತ್ತಾ. ಪರಸ್ಪರ 
ಮಾತನಾಡುತ್ತಿದ್ದರು. ತರಗತಿಯನ್ನು ನಿಭಾಯಿಸುವುದು 
ಸಹಾಯಕ ಶಿಕ್ಷಕರಿಗೆ ಸವಾಲೇ ಆಗಿತ್ತು. ಇದ್ದಕ್ಕಿದ್ದಂತೆ ಒಂದು ಮಗು 
ಆತನ ಅಂಗಿಯ ತೋಳನ್ನು ಎಳೆದು, 'ಇದರಲ್ಲ ಬೆಂಗಳೂರು 
ಎಲ್ಲದೆ?” ಎಂದು ಕೇಳತು (ಆ ಮಗುವಿನ ತಂದೆ ಇತ್ತೀಚೆಗಷ್ಟೇ 
ಬೆಂಗಳೂರಿಗೆ ತಮ್ಮ ವಾಸವನ್ನು ಬದಲಾಯಿಸಿದ್ದರು). ಬೋಧನಾ 
ಸಹಾಂರುಕ ಕೋಪದಿಂದ 'ನಾವೀಗ ಇಲ್ಲ ಅದರ ಬಗ್ಗೆ 
ಮಾತನಾಡುತ್ತಿಲ್ಲ' ಎ೦ದು ಹೇಳದರು!. 


ಸಹಾಯಕ ಶಿಕ್ಷಕ ಆ ಭೂಗೋಳವನ್ನು ತರಗತಿಗೆ ತಂದಿದ್ದುದು 
ಒಳ್ಳೆಯ ಕೆಲಸವೇ ಆದರೂ ಅದನ್ನು ತರಗತಿಯಲ್ಲ 'ಪ್ರದರ್ಶಿಸುವ' 
ಬಗ್ಗೆ ತಮ್ಮದೇ ಆದ ಪೂರ್ವ ಯೋಜನೆಯನ್ನು ಹಾಕಿಕೊಂಡೇ 
ಬಂದಿದ್ದರು. ಆದರೆ ಈಗ ತರಗತಿಯಲ್ಲ ಮಕ್ಕಳ೦ದ ವ್ಯಕ್ತವಾದ 
ಪ್ರತಿಕ್ರಿಯೆಗಿಂತ ಜನ್ನವಾದುದನ್ನು ಅವರು ಮಕ್ಕಳ೦ದ 
ನಿರೀಕ್ಷಿಸಿದ್ದರು. ಅದಕ್ಕೆ ಅವರು ಸಿದ್ಧರಾಗಿ ಇರಅಲ್ಲ. ಮುಕ್ತವೂ 
ಆಗಿರಅಲ್ಲ. ಹೀಗಿರುವಾಗ, ಇದರಲ್ಲಿ ಸಂತೋಷದ ಕಲಕೆ ಏನು 


ಬಂತು? ಮಕ್ಕಳ ಕುತೂಹಲ ಮತ್ತು ಆಸಕ್ತಿಯ ಮೂಲ ಗುಣವನ್ನು 


ತಣಿಸುವ ಪ್ರಯತ್ನವಾದರೂ ಇಲ್ಲ ಎಲ್ಲದೆ? ಹೊಸದರ ಕಅಕೆಯ 
ಅಗತ್ಯತೆ, ಪ್ರಶ್ನೆ ಕೇಳುವ ಗುಣ ಸಂತೋಷದಿಂದ ಕಲಕೆಗೆ 
ತೆರೆದುಕೊಳ್ಳುವ ಗುಣಕ್ಕೆ ಉತ್ತೇಜನ ಎಲ್ಲಿದೆ? 


ಈ ಸ೦ಚಿಕೆಯಲ್ಲ "ಆಟವಾಡುತ್ತಾ ಕಅಯುವುದು' ಎ೦ಬ ನೆಲೆಯ 
ಎರಡು ವಿಸ್ತೃತವಾದ ದೃಷ್ಟಿಕೋನಗಳ ಮೇಲೆ ಕೇಂದ್ರೀಕೃತ- 
ವಾಗಿರುವ ಲೇಖನಗಳವೆ. ಮೊದಲನೆಯದಾಗಿ, ಆಟದ ಮೂಲಕ 
ಕಅಯುವ ಅಸಂಖ್ಯಾತ ಪಾಠಗಳು ಅಂದರೆ- ತಂಡದ ಕೆಲಸ, 
ತಂತ್ರ ಅಥವಾ ಕೌಶಲ, ಒಳಗೊಳ್ಳುವಿಕೆ, ಗೌರವ, ಹಂಚಿ- 
ಕೊಳ್ಳುವುದು, ಜಗಳಗಳನ್ನು ನಿಭಾಯಿಸುವುದು, ಚರ್ಚೆಗಳನ್ನು 
ಹುಟ್ಟುಹಾಕುವುದು, ಹ ಷಣೆಯನ್ನು AE ಟ್ಭ 


ಎರಡನೆಯದಾಗಿ, ವರ್ತುಲ ಕಅಕೆಯಲ್ಲ (circular learning) 
ಬೋಧನಾ ಕಲೆಯಾಗಿ ಆಟವನ್ನು ಹೇಗೆ ಬಳಸಿಕೊಳ್ಳಬಹುದು; 


ಎಣಿಕೆ. ಗು೦ಪುಗೂಡಿಸುವುದು ಮುತ್ತು ಮಣಿಗಳನ್ನು 


ಜೋಡಿಸುವಂತಹ ಸರಳವಾದ ಕೆಲಸವನ್ನು ಪರಿಗಣಿಸಬಹುದು. 
ಇನ್ನು ಕೆಲವು ರಚನಾತ್ಮಕವಾದ ಚಟುವಟಕೆಗಳು ಅಂದರೆ, ಶೈಕ್ಷಣಿಕ 


ವಿಡಿಯೊಗಳನ್ನು ವೀಕ್ಷಿಸುವುದು ಮತ್ತು ಆಟವಾಡುವಂತೆ ನಟಸುವ, 
ರಚನಾತ್ಕಕವಲ್ಲದ ಆಟೋಟ ಚಟುವಟಕೆಗಳೂ ಇವೆ. ಆದರೆ 
ಇವೆರಡರ ಉದ್ದೇಶವೂ. ಮಗುವಿನಲ್ಲ ಅಡಗಿರುವ ಕೌಶಲವನ್ನು 
ಹೊರಗೆಳೆದು ಮಗುವನ್ನು ಕಅಕೆಯಲ್ಲ ತೊಡಗಿಸುವುದೇ ಆಗಿದೆ. 


ಇಲ್ಲನ ಲೇಖನಗಳನ್ನು ಬರೆದಿರುವ ಮತ್ತು ಒಟ್ಟುಗೂಡಿಸಿರು- 
ವವರಲ್ಲನ ಉತ್ಸಾಹದ ಅರ್ಧದಷ್ಟನ್ನಾ; ದರೂ ಗಿಟ್ಟಿಸಲು ಸ ಸಾಧ್ಯವಾದರೆ 
ವಾವು ಹೆಚ್ಚಿನದ್ದನ್ನು ಜಸ 08 ವಿಜ್ಞಾನ. ತತ್ವಶಾಸ್ತ್ರ ಮತ್ತು 
ಮನೋವಿಜ್ಞಾನವನ್ನು ಒಳಗೊಂಡ ಚಿಟಿ ಡಿಗೆ A 
ಬಹುತೇಕ 'ಮಕ್ಕಳಗೆ ಹೇಗೆ ಏಕೈಕ ಮಾರ್ಗವಾಗಿದೆ ಎಂಬ 
ಅಂಶಗಳನ್ನು ಇಲ್ಲನ ಪ್ರಥಾನ ಲೇಖನಗಳು ವಿಸೃತವಾಗಿ 
ಶೋಧಿಸಿವೆ. ಬ ನಿಗದಿತ ಕಅಕೆಯ ಫಅತಕ್ಕೆ ಆಟಗಳು ಹೇಗೆ 
ಪೂರಕವಾಗಿವೆ ಎ೦ಬ ಅ೦ಶಗಳನ್ನು ಕೇಂದ್ರೀಕರಿಸಿರುವ ಹಲವು 
ಲೇಖನಗಳು ಈ ಸಂಚಿಕೆಯಲ್ಲವೆ. ಖಚಿತವಾಗಿಯೂ, ಶಿಕ್ಷಕರು 
ಮತ್ತು ನಮ್ಮ ಕ್ಷೇತ್ರ ಸಹಾಯಕರು ತಾವು ತರಗತಿಗೆ ಪೂರಕವಾಗಿ 
ಆಟಗಳನ್ನು ಹೇಗೆ ರೂಪಿಸುತ್ತಿದ್ದೆವು ಎ೦ಬ ಬಗ್ಗೆ ಹಲವಾರು 
ಉದಾಹರಣೆಗಳು ಮತ್ತು ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ. 


ನಿಜ ಹೇಳಬೇಕೆಂದರೆ, ಈ ನಿರೂಪಣಾ ವಿಷಯದ ಬಗ್ಗೆ 
ಲೇಖಕರೊಂದಿಗೆ ಕೆಲಸ ಮಾಡಿದ್ದು ಒಂದು ಚೇತೋಹಾರಿ 
ಅನುಭವ. ಓದುವುದು ಮತ್ತು ಗಣಿತದಂತಹ ಬೋಧನೆಯ ಮೂಲ 
ಕೌಶಲಗಳಲ್ಲ ಮನರಂಜನೆ ಮತ್ತು ಆಸಕ್ತಿ ಕೆರಳುವಂತೆ ಮಾಡುವ 
ನಿಟ್ಟನಲ್ಲ ಶಿಕ್ಷಕರು ಹಾಕುವ ಶ್ರಮ ನಿಜಕ್ಕೂ ಪ್ರೇರಣಾದಾಯಕ. 
“ಹಲವು ಕಾರಣಗಳಗಾಗಿ ಆಟವು ಮಗುವಿನ ಮನೆ ದಿನಚರಿಯ 
ಭಾಗವಾಗದೇ ಇರುವ ವಾಸ್ತವವನ್ನು ಸ್ವೀಕರಿಸಿಕೊ೦ಡು, 
ಶಾಲೆಯಲ್ಲ ಆಟಕ್ಕೆ ಸಮಯ ಮೀಸಲಡುವುದು ನಮ್ಮ 
ಜವಾಬ್ದಾರಿಯಾದರೆ ಮತ್ತಷ್ಟು ಶ್ರೇಷ್ಠ” ಎಂದು ಓರ್ವ ಲೇಖಕ 
ಬರೆದಿದ್ದರು. ಟ್ರಾಫಿಕ್‌ ಮಧ್ಯೆ ಬಾಲ್‌ ಪೆನ್‌ಗಳನ್ನು ಮಾರಾಟ 
ಮಾಡುತ್ತಿದ್ದ ಏಳೆಂಟು ವರ್ಷದ ಬಾಲಕನೊಬ್ಬ, ತನ್ನಲ್ಲರುವ ಬಾಕಿ 
ಪೆನ್ನುಗಳನ್ನು ಖರೀದಿಸಿದರೆ ದಿನವಿಡೀ ತಾನು ಆಟವಾಡುತ್ತಿರ- 
ಬಹುದು ಎ೦ದೂ, ತನ್ನಲ್ಲ ಎಷ್ಟು ಪೆನ್ನುಗಳು ಉಳದಿವೆ ಹಾಗೂ 
ಅವುಗಳ ದರ ಎಷಾ ಷ್ಲಾಗುತ್ತದ ಎಂದು ಇ 2 ಕ್ಷಣಮಾತ್ರದಲ್ಲಿ ಲೆಕ್ಕ 
ಹಾಕಿ ಹೇಳದ್ದ ಸ ಸನ್ನಿವೇಶ ನನಗೆ ನೆನಪಿಗೆ ಬರುತ್ತಿದೆ. 


ಮತ್ತಷ್ಟು ಪ್ರಯೋಜನಕಾರಿ ತುಣುಕುಗಳಗಾಗಿ, ನೀವು ಪುಟ 
ತಿರುವಿಹಾಕುವ ಮುನ್ನ, ಇದು ನಿಮ್ಮ ನಿಯತಕಾಲಕೆ ಎ೦ಬುದನ್ನು 
ನೆನಪಿಸುತ್ತೇವೆ. ಇಲ್ಲ ನಿಮ್ಮ ಧ್ವನಿಯನ್ನು ಕೇಳಲು ನಾವು 
ಬಯಸುತ್ತೇವೆ. ಹಾಗಾಗಿ, ನಿಮ್ಮ ಸಲಹೆಗಳು, ವಿಶೇಷವಾಗಿ ಇಲ್ಲ 
ಪ್ರಕಟಗೊಳ್ಳಬೇಕೆ೦ದು ನೀವು ಬಯಸುವ ವಿಷಯಗಳ ಬಗ್ಗೆ ನಿಮ್ಮ 


ಅಣ ಪ್ರಾಯಗಳನ್ನು ಕಳುಹಿಸುತ್ತಿರಿ. ಎಂದಿನಂತೆ, 


ಪ್ರತಿಕ್ರಿಯೆಗಳು ನಮಗೆ ಅತ್ಯಂತ ಮೌಲ್ಯಯುತ. 


ಶೆಫಾಲ ತ್ರಿಪಾಠಿ ಮೆಹ್ತಾ 
ಸಹಾಯಕ ಸಂಪಾದಕ 
shefali.mehta@azimpremijifoundation.org 


ನಿಮ್ಮ 


ಪರಿಪಿಡಿ 


ಆಟ ಮತ್ತು ಶಿಕ್ಷಣ । ಕೆಲವು ಚಿ೦ತನೀಯ ಅಂಶಗಳು 
ಸಿ. ಎನ್‌. ಸುಬ್ರಹ್ಮಣ್ಯಮ್‌ 


ಎಲ್ಲರಿಗೂ ಆಟ | ಒಳಗೊಳ್ಳುವ ಆಟಕ್ಕೆ ಅವಕಾಶಗಳ ವಿನ್ಯಾಸ 
ರಾಜಶ್ರೀ ಶ್ರೀನಿವಾಸನ್‌ 


ಆಟ ಮತ್ತು ಕಲಕೆ | ತಡೆಗಳನ್ನು ನಿವಾರಿಸುವುದು 
ಸುನಿತಾ ಸಿಂಗ್‌ 


ಆಟದ ಮೂಲಕ ಕಅಯುವುದು ಹೇಗೆಂದು ಮಕ್ನಳು ಕಅಯುತ್ತಾರೆ 
ದಿವ್ಯಾ ಜ. ಎ. 


ವಿಶೇಷಚೇತನ ಮಕ್ಷಳಗೆ ಆಟದ ಸಮಾನ ಅವಕಾಶ 
ಖುಷ್ಟೂ ನಿಂಗ್‌ 


ನಾಟಕೀಯ ಆಟಗಳು ಮತ್ತು ಭಾಷೆಯ ಬೆಳವಣಿಗೆ 
ಮೇಘನಾ ಖಾಸ್ರಿ 


ಕಅಕೆಯ ಮೋಜು ಮತ್ತು ಮೋಜನ ಕಲಕೆ 
ಮುಕೇಶ್‌ ಮಾಲವೀಯ 


ಆಟ ಮತ್ತು ಕಲಕೆ । ಸಾಧನೆ ಮತ್ತು ಸವಾಲುಗಳು 
ರಾಮಕೃಷ್ಣ ಭಟ್‌ 


ಧ್ವನಿಗಳು 


ಒಳಾಂಗಣ ಕ್ರೀಡೆಗಳ ಮೂಲಕ ಕಅಕೆಯ ಬಲವರ್ಥನೆ 
ಅಕ್ಷತಾ ಎಸ್‌.ಬೆಳ್ಳೂಡಿ 


ಶಾಲೆಯ ಮೊದಲ ದಿನಕ್ಕಾಗಿ ಆಟಗಳು 
ಗಜೇ೦ದ್ರ ಕುಮಾರ್‌ ದೇವಾ೦ಗನ್‌ 


ಕ್ರೀಡಾತರಗತಿಗಳನ್ನು ವಿನ್ಯಾಸಗೊಳಸುವುದು | ಕೆಲವು ಒಳ್ಳೆಯ ಅಭ್ಯಾಸಗಳು 
ಕುಶಾಲ್‌ ಅಗರವಾಲ್‌ 

ಬೋಧನಾ ಸಾಧನವಾಗಿ ಪ್ರಕೃತಿ ಸಂಚಾರ 

ಮದ್ದಿರಾಲ ಸಾಯು ಪ್ರವೀಣ್‌ 

ವರ್ತನೆಯ ಮಾರ್ಪಾಡಿಗೆ ಸರಳ ಆಟದ ಚಟುವಟಕೆಗಳು 

ಮಕ್ಸೂದ್‌ ಅಹ್ಮದ್‌ 


ಚಿತ್ರದ ಕಾರ್ಡ್‌ಗಳೊಂದಿಗೆ ಆಟಗಳು । ನನ್ನ ಅನುಭವಗಳು 
ಮುನ್ನಿ ಲಾಲ್‌ ಬರ್ಸೆ 


03 


09 


15 


20 


25 


31 


35 


40 


43 


47 


50 


5೨ 


56 


58 


ಪರಿಪಿಡಿ 


ವ್ಯಸನ ಮುಕ್ತತೆಗೆ ಕ್ರೀಡೆಗಳು 
ನರಸಿ೦ಹ ಎ೦. ಎಸ್‌. 


ಆಟದ ಮೂಲಕ ವಿಸ್ಟೀರ್ಣ ಮತ್ತು ಪರಿಧಿ/ಸುತ್ತಳತೆಯ ಕಲಕೆ 
ರಾಹುಲ್‌ ಪಿಂಗ್‌ ರಾಥೋಡ್‌ 


ಆಟವಾಡುತ್ತಾ ಇಂಗ್ಲಿಷ್‌ ಕಲಿಯುವುದು 
ರಾಮಚಂದ್ರ ಗಿರಿ 


ಕಅಕೆಯಲ್ಲ ಜಾನಪದ ಆಟಗಳು 

ಸಾಲ್ಕೆ ಸೆಲ್ವಂ 

ಆಟವಾಡುತ್ತಾ ಕಅಯುವುದು । ತರಗತಿಗಳಲ್ಲ ಆಡಿಸಬಹುದಾದ ಆಟಗಳು 
ಶೆಹನಾಜ್‌ ಡಿ.ಕೆ. 


ಡಿಜಟಲ್‌ ಆಟಗಳು | ಆರಂಭಿಕ ಶಿಕ್ಷಣದ ಶಿಕ್ಷಕರ ಪಾತ್ರ 
ಸಿಮ್ರಾನ್‌ಜೀತ್‌ ಕೌರ್‌ 


ಭಾಷಾ ತರಗತಿಯಲ್ಲಿ ಆಟ 
ಸ್ಮೃತಿ ರಾಥೋಡ್‌ 


ಕಾಲ್ಪನಿಕ ಆಟದ ಮೂಲಕ ಭಾಷೆಯ ಬೆಳವಣಿಗೆ 
ವೈಷ್ಣವಿ ವಿ. 


ಶಿಕ್ಷಕರಿಗೂ ಆಟ ಅಗತ್ಯ 
ವಿವೇಕ್‌ ಸುಂದರ್‌ ಪಿಳ್ಳೈ 


ವಿಜ್ಞಾನ ತರಗತಿಗಾಗಿ ಆಟಗಳು 
ಶಾಂಭವಿ ನಾಯಕ್‌ 


ಆಟದ ಮೂಲಕ ಸಹಮತದ ಸಂವಾದ 
ಶಿಲ್ದಾ ಬಜಾಜ್‌ 


ಗಣಿತದಲ್ಲ ಆಟಗಳು ಮತ್ತು ಪರಿಶೋಧನೆಗಳು 
ಸ್ವಾತಿ ಸರ್ಕಾರ್‌ 


ಆಟದ ಮೂಲಕ ಭಾವನಾತ್ಮಕ ಬೆಳವಣಿಗೆ 
ವೆಲೆ೦ಟನಾ ತ್ರಿವೇದಿ 


ಅಂಗನವಾಡಿ ಕೇ೦ದ್ರದಲ್ಲೊ೦ದು ದಿನ 
ಯೋಗೇಶ್‌ ಜೆ.ಆರ್‌. 


ಸಂಪಾದಕರಿಗೆ ಪತ್ರಗಳು 


63 


65 


68 


70 


74 


77 


80 


83 


86 


89 


94 


98 


103 


107 


112 


ಯುನಿವರ್ಸಿಟ ಪ್ರಾಕ್ಟಿಸ್‌ ಕನೆಕ್ಟ್‌ (1) ಕುರಿತು ಪ್ರಕಟವಾದ ದೀರ್ಫ 


ತತ್ವಜ್ಞಾನಿಗಳು ಮತ್ತು ಮನೋವಿಜ್ಞಾನಿಗಳು ಆಟವನ್ನು ಸಂಪೂರ್ಣ 
ಸ್ವಾತಂತ್ಯದಲ್ಲ ನಡೆಸುವ ಚಟುವಟಕೆ ಎಂಬಂತೆ ವಿವರಿಸುತ್ತಾರೆ. 
ಆನಂದದ ಹೊರತಾಗಿ ಇದರಲ್ಲ ಬೇರೇನೂ ಹುಡುಕಾಟದ ಉದ್ದೇಶ 
ಇರುವುದಿಲ್ಲ ಮತ್ತು ಯಾವುದೇ ತೀರ್ಮಾನ ಇರಬೇಕಾಗಿಲ್ಲ. 
ಸಾಮಾನ್ಯವಾಗಿ ಆಟವು ನಂಬುವಂತಹ ಅಥವಾ ಕಾಲ್ಪಸಿಕವಾದ 
ಜಗತ್ತೊಂದನ್ನು ಸೃಷ್ಟಿಸುತ್ತದೆ. ಅದು ಎಂತಹ ಜಗತ್ತು ಎಂದರೆ ಅಲ್ಲ 
ನಮ್ಮ ಸುತ್ತಅನ ಸಾಮಾನ್ಯ ವಸ್ತುಗಳಗೂ ಕೂಡಾ ಹೊಸ ಅರ್ಥ 
ಮತ್ತು ಹೊಸ ಹೊಕ್ಕುಬಳಕೆ ಸಿಕ್ಕಿಬಡುತ್ತದೆ. ಮಗುವಿನ ಬೌದ್ಧಿಕ 
ಬೆಳವಣಿಗೆ ಮತ್ತು ಮಗು ಸಮಾಜದಲ್ಲಿ ಬೆರೆಯುವಲ್ಲ ಆಟದ ಪಾತ್ರದ 
ಕಡೆಗೆ ಮನೋವಿಜ್ಞಾನಿಗಳು ಗಮನ ಸೆಳೆದಿದ್ದಾರೆ. ನಾವು 
ದೊಡ್ಡವರಾದರೂ ನಮ್ಮ ಸುತ್ತಅನ ಜಗತ್ತನ್ನು ಅರ್ಥೈಸುವಲ್ಲ ಮತ್ತು 
ಜಗತ್ತಿನ ಜೊತೆಗೆ ಸಂಬಂಧ ಕಲ್ಪಸುವಲ್ಲ ಆಟದ ಮಹತ್ವವನ್ನು 
ತತ್ವಜ್ಞಾನಿಗಳು ಕಂಡುಕೊಂಡಿದ್ದಾರೆ. 


ಕಳೆದ ಶತಮಾನದಲ್ಲ ಜಗತ್ತಿನಾದ್ಯಂತ ಪ್ರಚಅತದಲ್ಲದ್ದ ಹ೦ಟರ್‌- 
ಗ್ಯಾದರರ್ಸ್‌ ಎಂಬ ಕ್ರೀಡೆಯು ತನ್ನ ಆಟದ ಮತ್ತು ತಮಾಷೆಯ 
ಮೂಲಕ ವರ್ಗ ಸಮಾನತೆಯನ್ನೇ (egalitarianism) ಒತ್ತಿ 
ಹೇಳುತ್ತದೆ. ಹಿರಿಯರ ಕಾಳಜ, ಮೇಲ್ವಚಾರಣೆ ಅಥವಾ ತರಬೇತಿ 
ಯಾವುದೂ ಇಲ್ಲದೆ ಎಲ್ಲ ಹೊತ್ತೂ ಆಡುವುದಕ್ಕೆ ಅವಕಾಶ 
ಮಾಡಿಕೊಡುತ್ತಾ ವರ್ಗ ಸಮಾನತೆಯನ್ನು ಪೋಷಿಸುತ್ತದೆ. 
ಮಕ್ಕಳಗೆ ಇಲ್ಲ ವಿಶೇಷ ಜವಾಖ್ದಾರಿಗಳೇನೂ ಇರುವುದಿಲ್ಲ. ಮಕ್ಕಳು 
ಇಲ್ಲ ಹೆಚ್ಚನದನ್ನು ಆಟದ ಮೂಲಕ ಕಅಯುವಂತೆ ಕಾಣಿಸುತ್ತಾರೆ. 
ಇದರಲ್ಲ ದೊಡ್ಡವರ ವರ್ತನೆಯನ್ನು ಮಕ್ಕಳು ಹೆಚ್ಚಾಗಿ ಅಭಿನಯಿಸಿ 
ತೋರಿಸುವ ಆಟವೂ ಒಳಗೊಂಡಿರುತ್ತದೆ. “ಹೀಗಿದ್ದರೂ ಹ೦ಟರ್‌- 
ಗ್ಯಾದರರ್ಸ್‌ ಹಿರಿಯರು ತಮ್ಮ ಮಕ್ಕಳ ಶಿಕ್ಷಣದ ಬಗೆಗೆ ಹೆಚ್ಚು 
ಕಾಳಜ ವಹಿಸುವುದಿಲ್ಲ. ಮಕ್ಕಳು ತಾವು ತಿಳದುಕೊಳ್ಳಬೇಕಾದದ್ದನ್ನು 
ತಮ್ಮ ಪಾಡಿಗೆ ತಾವು ಕಅತುಕೊಳ್ಳುತ್ತಾರೆ. ತಮಗೆ ತಾವೇ 
ನಿರ್ದೇಶನ ಕೊಟ್ಟು ಹುಡುಕುವ ಮತ್ತು ಆಟದ ಮೂಲಕ 
ಕಅತುಕೊಳ್ಳುತ್ತಾರೆ ಎಂದು ಹಿರಿಯರು ಭಾವಿಸುತ್ತಾರೆ. ಆಟದಲ್ಲ 
ಹ೦ಟರ್‌-ಗ್ಯಾದರರ್ಸ್‌ ಮಕ್ಕಳು ತಮ್ಮದೇ ಪ್ರಯತ್ನಗಳ ಮೂಲಕ 
ಹಿರಿಯರಾಗಿ ಬದುಕು ಸಾಗಿಸಲು ಬೇಕಾದ ಕೌಶಲ್ಯಗಳನ್ನು 
ಅಭ್ಯಾಸ ಮಾಡುತ್ತಾರೆ. ಆಟದ ಅವರು ತಮ್ಮ ಸಂಸ್ಕೃತಿಯ 
ಕೇಂದ್ರದಲ್ಲರುವ ಮೌಲ್ಯಗಳು. ಅನುಭವ ಮತ್ತು ಜ್ಞಾನಗಳನ್ನು 
ಅಭ್ಯಾಸ ಮಾಡುತ್ತಾರೆ. ಜ್ಞಾನ ನಿರ್ಮಾಣ ಮಾಡುತ್ತಾರೆ”. (ಗ್ರೇ. 
2೦೦೨. ಪು. 5೦5) ಹೌದು, ಮಕ್ಕಳು ಖಂಡಿತವಾಗಿಯೂ ಹಿರಿಯರ 
ಚಟುವಟಕೆಗಳಲ್ಲ ಭಾಗವಹಿಸುತ್ತಾರಾದರೂ ಅದು 
ಸ್ವಪ್ರೇರಣೆಯಿಂದ ಮಾತ್ರ. ಹಂಟರ್‌ ಗ್ಯಾದರರ್ಸ್‌ ಮಕ್ಕಳು ಆಟದಲ್ಲ 
ಎಂದೂ ಸ್ಪರ್ಧಾತ್ಮಕವಾಗಿರುವುದಿಲ್ಲ ಎನ್ನುವುದನ್ನು ವೀಕ್ಷಕರು 
ವಿಶೇಷವಾಗಿ ಗುರುತಿಸುತ್ತಾರೆ. “ಹ೦ಟರ್‌- ಗ್ಯಾದರರ್ಸ್‌ ಆಟದ 
ಮುಖ್ಯ ಉದ್ದೇಶ ಗೆಲ್ಲುವವರು ಮತ್ತು ಸೋಲುವವರನ್ನು 


ಕೆಲವು ಚಿಂತನೀಯ ಅಂಶಗಳು 


ಗುರುತಿಸುವುದಲ್ಲ. ಇದು ಕೇವಲ ಮೋಜನ ಆಟ ಅಷ್ಟೇ. ಮೋಜನ 
ಈ ಪ್ರಕ್ರಿಯೆಯಲ್ಲ ಶಕ್ತಿ, ಸಂಯೋಜನೆ, ಬಾಳಕೆ, ಸಹಕಾರ ಮತ್ತು 
ಹಾಸ್ಯಗಳಗೆ ಬೇಕಾದ ಕೌಶಲ್ಯಗಳನ್ನು ಅವರು ಅಭಿವೃದ್ಧಿ 
ಪಡಿಸುತ್ತಾರೆ. ಅವರು ತಮ್ಮ ಗೆಳೆತನದ ಸಂಬಂಧವನ್ನು ಮತ್ತಷ್ಟು 
ಗಟ್ಟಗೊಳಸುತ್ತಾರೆ”. (ಅದೇ ಫು. 514) 


ನಮಗೆ ವೆರಿಯರ್‌ ಎಲ್ವಿನ್‌ (ಎಲ್ಟನ್‌, 1947) ಅವರ ಮುರಿಯಾಸ್‌ 
(ಒ೦ದು ಬಸ್ತಾರ್‌ ಬುಡಕಟ್ಟು) ಅನ್ನು ಅಧ್ಯಯನ ಮಾಡುವುದಕ್ಕಿತ್ತು. 
ಅಲ್ಲ ಮಕ್ಕಳು ತಮ್ಮದೇ ಲೋಕದಲ್ಲ ವಾಸಿಸುತ್ತಾರೆ. ಅದನ್ನು 
ಘೋಟುಲ್‌ (ಬುಡಕಟ್ಟು ವಸತಿ) ಎಂದು ಸಾ೦ಸ್ಥೀಕರಿಸಲಾಗಿದೆ. 
ಅದಕ್ಕೆ ಹಿರಿಯರ ಜಗತ್ತಿನ ಜೊತೆಗೆ ಅತ್ಯಂತ ಹತ್ತಿರದ ಸಂವಾದ 
ಏರ್ಪಡುತ್ತದೆ. ಆದರೆ ಅದು ಪ್ರತಂತ್ರವಾದ ಸಂವಾದ. ಅದೊಂದು 
ಮೋಜನ, ಉತ್ಸಾಹದ, ಹಾಡು-ಕುಣಿತ, ಆಟ, ತಮಾಷೆ ಮತ್ತು 
ಗಂಭೀರ ಕೆಲಸಗಳ೦ದ ಕೂಡಿದ ಜಗತ್ತು. 


ಹಾಡು ಮತ್ತು ನೃತ್ಯ, ಆಟಗಳು ಮತ್ತು ಇತರ ಮನರಂಜನೆಗಳು 
ಇವೆಲ್ಲ ಆಟವನ್ನು ತೀವ್ರವಾಗಿ ಈ ಪ್ರಕ್ರಿಯೆಯಲ್ಲ ಬಳಸಿಕೊಳ್ಳುತ್ತಾ 
ತಮ್ಮದೇ ಶಿಕ್ಷಣ ಸಂಸ್ಥೆಗಳನ್ನು ಸಂಘಟಸುವುದಕ್ಕೆ ಮತ್ತು 
ನಿರ್ವಹಿಸುವುದಕ್ಕೆ ಮತ್ತು ಸಮುದಾಯದಲ್ಲ ಬೆರೆಯುವುದಕ್ಕೆ ಇರುವ 
ವಿದ್ಯಾರ್ಥಿಗಳ ಉದಾಹರಣೆಗಳಾಗಿವೆ ಎಂದು ಎಲ್ವಿನ್‌ 
ವಿವರಿಸುತ್ತಾರೆ. 


ವಿಭಕ್ತ, ಸ್ತರೀಕೃತ, ವ್ಯಕ್ಷಿಕೇಂದ್ರಿತ ಕುಟುಂಬಗಳರುವ ಸಮಾಜ- 
ಪೊಂದರಲ್ಲ ಮಕ್ಕಳ ಶಿಕ್ಷಣದ ಸ್ಥಾನದಲ್ಲಿ ಘೋಟುಲ್‌ನ೦ತಹದ್ದನ್ನು 
ಊಹಿಸುವುದಕ್ಕೂ ಕಷ್ಟ. ವಿಭಕ್ತ ಕುಟುಂಬಗಳು ಮತ್ತು ಹಿರಿಯರ 
ಅಣತಿಯಂತೆ ನಡೆಯುವ ನರ್ಸರಿಗಳು, ಕ೦ಡರ್‌ ಗಾರ್ಡನ್‌ಗಳು 
ಮತ್ತು ಶಾಲೆಗಳೆಲ್ಲ ಮಕಳ ಶಿಕ್ಷಣ ಮತ್ತು ಸಾಮಾಜಕೀಕರಣದ 
ಸಾಂಸ್ಥಿಕ ನೆಲೆಗಟ್ಟನ ಮೇಲೆ ಸ್ಥಾಪಿತವಾಗಿವೆ. ಹೀಗಿದ್ದರೂ ಕೂಡ, 
ಆಟ ಎನ್ನುವುದು ಮಗುವಿನ ಸಾಮಾಜಕೀಕರಣದಲ್ಲ. ಅದರಲ್ಲೂ 
ಮುಖ್ಯವಾಗಿ ಹಿರಿಯರು ಅದರಲ್ಲ ಭಾಗವಹಿಸುವ ರೀತಿಯಲ್ಲ, 
ಬಹುಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ. 


ಮಗು ಆಡುವ ಸಂದರ್ಭದಲ್ಲ ಜ್ಞಾನ ಪ್ರಪಂಚದ ಮೇಲಾಗಲೀ, 
ತರ್ಕದ ಮೇಲಾಗಲೀ ಪ್ರಭುತ್ವ ಸಾಧಿಸುವುದಿಲ್ಲ. ಜಗತ್ತಿಗೆ ಒಂದು 
ನಿರ್ದಿಷ್ಟ ರೀತಿಯಲ್ಲ ಸಂಬಂಧಿಸಿದ ಹಿರಿಯರ ಸಮುದಾಯದಲ್ಲಿ ಆ 
ಮಗು ಕೇವಲ ಒಳಗೊಂಡಿರುತ್ತದೆ ಅಷ್ಟೇ. ಸಮುದಾಯದಲ್ಲನ ಈ 
ಒಳಗೊಳ್ಳುವಿಕೆಯೇ ಕಟ್ಟಕಡೆಯದಾಗಿ ಸಮುದಾಯಪೊಂದು 
ತಲೆಮಾರುಗಳ ಅಂತರದಲ್ಲ ಬೆಳೆಸಿದ ಜ್ಞಾನ, ಸಂಕೇತ, 
ಉಪಕರಣಗಳು ಮತ್ತು ಮೌಲ್ಯಗಳನ್ನು ಮಗು ಆರ್ಜಸುವಂತೆ 
ಮಾಡುತ್ತದೆ. ಇದರರ್ಥ “ಮಗುವನ್ನು ನಮ್ಮಲ್ಲ ಒಬ್ಬರನ್ನಾಗಿ 
ಮಾಡೋಣ. ಮಗು ಮನುಷ್ಯ ರೀತಿಂಯ ಬದುಕಿನಲ್ಲ 
ಭಾಗವಹಿಸುವಂತೆ ಮಾಡೋಣ. ಆಟದ ಮೂಲಕವೇ ನಾವು ಹೀಗೆ 
ಮಗುವನ್ನು ಭಾಗವಹಿಸುವಂತೆ ಮಾಡಬಹುದು. ಮುಂದಿನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


03 


ಮಾನವಜೀವಿಯ ಬದುಕಿನ ಅನುಭವವನ್ನೂ ಆಟದ ಮೂಲಕವೇ 
ನೀಡಬಹುದು” (ಅನ್‌, 2೦18) ಎಂಬುದಾಗಿದೆ. 


ಆಟದ ನಿಯೋಜನೆ 


ಮಕ್ಕಳ ಶಿಕ್ಷಣದಲ್ಲಿ ಆಟದ ಮಹತ್ವವನ್ನು ಗುರುತಿಸಿದ ಪ್ರಾಚೀನ 
ಚಿ೦ತಕರಲ್ಲ ಪ್ಲೇಟೋ ಕೂಡಾ ಒಬ್ಬ (ಕ್ರಿ.ಪೂ. 428-348). 
ಶಿಕ್ಷಣದಲ್ಲಿ ಒತ್ತಡವನ್ನು ದೂರಮಾಡಿ ಮತ್ತು ಅದರ ಬದಲಗೆ 
ಆಟವನ್ನು ಬಳಸಿಕೊಳ್ಳಿ ಹು ಪ್ಲೇಟೋ ಶಿಕ್ಷಣಶಾಸ್ತ್ರಜ್ಞರಿಗೆ ಸಲಹೆ 
ನೀಡಿದ. 'ತನ್ನ ರಿಪಜ್ಲಕ್‌ ಎನ್ನುವ ಕೃತಿಯಲ್ಲಿ ಆತ ನತುಖಾಗೆಯ 
ಚಿಂತನೆ ತಟ ಎನು ವುದು ' ಬಾಲ್ಯದಿಂದಲೇ ಆರಂಭ ಆಗಬೇಕು 
ಎ೦ದು ಒತ್ತಾಯುಸುತ್ತಾ ನ೦ತರ ಮಕ್ಕಳನ್ನು ಕಅಯುವುದಕ್ಕಾಗಿ 
ಒತ್ತಾಯಿಸುವುದರ ವಿರುದ್ಧ ಸಲಹೆ 
ಒತ್ತಾಯಪೂರ್ವಕ ಕಅಕೆಯ ರೀತಿಯ ಬೋಧನೆಯನ್ನು 
ನೀಡಬಾರದು. ಯಾಕೆಂದರೆ... ಸ್ವತಂತ್ರನಾದ ಮನುಷ್ಯ 
ಯಾವುದನ್ನೂ ಗುಲಾಮಗಿರಿಯ ಅಧ್ಯಯನದ ರೀತಿಯಲ್ಲ 
ಕಅಯಲಾರ. ಒತ್ತಾಯಪೂರ್ವಕವಾದ ದುಡಿಮೆಯು ಕೇವಲ 
ದೇಹದ ದುಡಿಮೆ ಮಾತ್ರ ಆಗಿರುತ್ತದೆ. ಅದು ದೇಹಕ್ಕೆ ಯಾವುದೇ 
ಕೆಡುಕನ್ನು ಉಂಟುಮಾಡದಿರಬಹುದು. ಆದರೆ ಯಾವುದೇ 
ಬಲವಂತದ ಅಧ್ಯಯನವು ಆತ್ಮದಲ್ಲ ನೆಲೆಸುವುದಿಲ್ಲ... ಆದ್ದರಿ೦ದ... 
ಅಧ್ಯಯನದ ಸಂದರ್ಭದಲ್ಲ ಮಕ್ಕಳನ್ನು ತರಖೇತುಗೊಳಸುವಾಗ 
ಯಾವುದೇ ರೀತಿಯ ಬಲವನ್ನು ಪ್ರಯೋಗಿಸಬಾರದು. ಅದರ 
ಬದಲಾಗಿ ಆಟವನ್ನು ಬಳಸಿ. ಹೀಗೆ ನೀವು ಯಾವುದು 
ನೈಸರ್ಗಿಕವಾದದ್ದು ಎಂದು ಕೂಡ ವಿವೇಚಿಸಿಕೊಳ್ಳಬಹುದು”. 


ಆಟ ಎನ್ನುವುದನ್ನು ಮೂರು ನುಡಿಗಟ್ಟುಗಳ ವೈದ್ಯಶ್ಯದಲ್ಲ 
ಬಳಸಿಕೊಳ್ಳಬಹುದು - ಕಡ್ಡಾಯ, ಬಲ ಮತ್ತು ಗುಲಾಮಗಿರಿ. 
ಬಲವಂತ ಮತ್ತು ಕಡ್ಡಾಯವನ್ನು ಗುಲಾಮಗಿರಿಗೆ 
ಸಮಾನವಾಗಿ ಪರಿಗಣಿಸಬಹುದು. ಇದಕ್ಕೆ ಬದಲಾಗಿ ಆಟದಲ್ಲ 
ಪಾಲ್ಗೊಳ್ಳಲು ಶಿಘಾರಸು ಮಾಡಬಹುದು ಇದರಿಂದ ತಮ್ಮ 
ಮನಸೋಇಚ್ಛೆ ಮಕ್ಕಳು ಆಟದಲ್ಲ ಕಅತುಕೊಳ್ಳುತ್ತಾರೆ ಮತ್ತು 
ಕಅತದ್ದನ್ನು ಅರಗಿಸಿಕೊಳ್ಳುತ್ತಾರೆ ಎಂಬ ಆಟದ ನಿಯಮಾನು- 
ಸಾರ ಇದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. 


ಮಕ್ಕಳನ್ನು ಜವಾಬ್ದಾರಿಯುತ ಮತ್ತು ಅನುಸರಣೆಯ 
ನಾಗರಿಕರನ್ನಾಗಿಸುವ ನಿಟ್ಟನ ಶಿಕ್ಷಣದ ಉದ್ದೇಶದ ಸಂದರ್ಭದಲ್ಲ 
ಪ್ಲೇಟೋ ಎಲ್ಲ ಬಗೆಯ ಆಟದ ಅಂಶಗಳನ್ನು ಬುಡಮೇಲಾಗಿ- 
ಸುತ್ತಾನೆ. ಮಕ್ಕಳ ಆಟ ಎನ್ನು ವುದು ಸ್ಥಾಯತ್ತತೆ, ಡೆ ಉದ್ದೇಶ, 
ಕ್ರಿಯಾತ್ಮಕತೆ, ತೀರ್ಮಾನ ರಹಿತವಾದದ್ದಾಗಿರುತ್ತದೆ ಇತ್ಯಾದಿ. ಇಲ್ಲ 
ಉಳಯುವ ಗಟ್ಟ ಭಾಗದಲ್ಲ ಎ೦ದರೆ ಮಕ್ಷಳಗೆ ತೋರಿಸುವ 
ಉಪಾಯಗಳು ಮಾತ್ರ ಇರುತ್ತವೆ. 


ಶಾಲಾ ಅಧ್ಯಾಪಕರು ಮತ್ತು ಬೋಧನಾ ಶಾಸ್ತ್ರಜ್ಞರು ತಕ್ಷಣ 
ಫ್ಲೇಟೋನ ದೃಷ್ಟಿಕೋನ ಮತ್ತು ಸಮಕಾಲೀನ” ಶೈಕ್ಷಣಿಕ 
ಅಭ್ಯಾಸಗಳ ನಡುವೆ ಇರುವ ಸಂಬಂಧವನ್ನು ಗುರುತಿಸಖೇಕಾಗಿದೆ. 
ಶಿಕ್ಷಕರ ನಿದ್ದೇಶನದಡಿ ಮಕ್ನಳು ಪಾಠಕ್ಕಿಂತ ಆಟವನ್ನೇ 
ಇಷ್ಟಪಡುತ್ತಾರೆ. ಅಧ್ಯಾಪಕರು ಟೋಡಧನಾ ವಿಧಾನದ ಉದ್ದೇಶವನ್ನು 
ಪೂರೈಸುವ ರೀತಿಯಲ್ಲ ಆನಂದದಾಯಕ ಆಟಗಳನ್ನು 
ರಚಿಸಬಹುದು. ಅಂತಹ ಆಟಗಳು ಮಕ್ಕಳಲ್ಲ ರೀತಿಗಳು ತಾವು 
ಪಾಅಸಖಬೇಕಾದ ನಿಯಮಗಳ ಕುರಿತು ಅರಿವು ಮೂಡಿಸಬೇಕು, 
ಹಿರಿಯರ ಕರಕುಶಲ ಅಥವಾ ವೃತ್ತಿ ಅಭ್ಯಾಸಗಳಗೆ ಬೇಕಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕೌಶಲ್ಯಗಳನ್ನು ಅಭವೃದ್ಧಿಪಡಿಸಬೇಕು. ಇದು ನಿಜವಾಗಿಯೂ 
ಜನಪ್ರಿಯ ಶೈಕ್ಷಣಿಕ ವಿವೇಕಕ್ಕೆ ಸಂಬಂಧಿಸಿದಂತೆ "“ಆಟದ-ರೀತಿ'ಯ 
ವಿಧಾನವಾಗಿದೆ. 


ಯುರೋಪ್‌ನಲ್ಲ ಆಧುನಿಕತೆಯ ಉದಯ ಆದ ಹಾಗೆ. ಕೆಲಸ 

ಎನ್ನುವುದು ಉತ್ಪಾದಕ ಚಟುವಟಕೆ ಮತ್ತು ಆಟ ಎನ್ನುವುದು 
ತಣಿಸುವ ಚಟುವಟಕೆ ಎ೦ಬ ಸ್ಪಷ್ಟ ವ್ಯತ್ಯಾಸ ಜನ ಸ ಸಾಮಾನ್ಯರ 
ಮನಸಿನಲ್ಲ ಮೇಲುಗೈ ಪಡೆಯುತು. ಅದು ಕೈಗಾರಿಕೀಕರಣದ 
ಯುಗ ಕೂಡ ಆಗಿತ್ತು. ಕೆಲಸವು ಹೆಚ್ಚುಹೆಚ್ಚಾಗಿ ಪರಕೀಯ 
ಆಗುತ್ತಲೇ ಇದ್ದ ಕಾಲ. ಇಂತಹ ಸಂದರ್ಭದಲ್ಲ ಕಾರ್ಮಿಕ 
ವರ್ಗದವರ ಮಕ್ಕಳು ಭಯಾನಕ ರೀತಿಯ ಕೆಲಸಗಳ ಸೆಳೆತಕ್ಕೆ 
ಒಳಗಾದರು. ಅದು ಆಟವನ್ನು ಮಕ್ಕಳಲ್ಲ ಅತ್ಯುತ್ತಮ ಮತ್ತು 
ಅತ್ಯ೦ತ ಆನಂದದಾಯಕ ಚಟುವಟಕೆಯಾಗಿ ಮರುಅನ್ವೇಷಣೆ 
ಮಾಡಬೇಕಾದ ಸಂದರ್ಭವನ್ನು ಒದಗಿಸಿತು. ಫ್ರೆಡ್ರಿಕ್‌ ಫ್ರೊಬೆಲ್‌ 
(1782-1852) ಎಳೆಯ ಮಕ್ಕಳಲ್ಲ (ಕಿಂಡರ್‌ ಗಾರ್ಡನ್‌ ವಯಸ್ಸಿನ 
ಮಕ್ಕಳಲ್ಲ) ಆಟವನ್ನು ಕಅಕೆಯ ಪ್ರಾಥಮಿಕ ಮಾರ್ಗವಾಗಿ 
ಬಳಸುವುದನ್ನು ಪ್ರಬಲವಾಗಿ ಪ್ರತಿಪಾದಿಸಿದ. ಫ್ರೊಬೆಲ್‌ ಪ್ರಕಾರ, 
ಮಕ್ಕಳ ಆಟ ಆಟ ಸವುದು 'ಮನುಷ್ಯನ ಅತ್ಯಂತ ಪರಿಶುದ್ಧ, ಅತ್ಯ೦ತ 
ದೈವಿಕ ಚಟುವಟಕೆ' ಮತ್ತು 'ಇಡಿಯ ಮನುಷ್ಯ ಬದುಕಿನ 
ಪಡಿಯಚ್ಚು- ಮನುಷ್ಯ ಮತ್ತು ಎಲ್ಲ ವಸ್ತುಗಳಲ್ಲರುವ ಗುಪ್ತವಾದ 
ನೈಸರ್ಗಿಕ ಬದುಕಿನ ಪಡಿಯಚ್ಚು. (ಬೇಟ್ಟ. 2೦17, ಪು.425). ಆತ 
ಆಟವನ್ನು ಮುಖ್ಯ ಶಿಕ್ಷಣ ವಿಧಾನವನ್ನಾಗಿ ಅಭವೃದ್ಧಿಪಡಿಸುವುದಕ್ಕೆ 
ಬಯಸಿದ. ಆದರೆ ಆತ ಅಭಿವೃದ್ಧಿಪಡಿಸಿದ್ದು ಮಾತ್ರ ಹೊಸ 
ಸಾಂಪ್ರದಾಯಿಕ ವಿಧಾನಗಳನ್ನೇ. ಅಧ್ಯಾಪಕರ ನಿರ್ದೇಶನದಲ್ಲಿ 
ಮಕ್ಕಳು ಆಟವಾಡಬೇಕಾದ ಅತ್ಯುನ್ನತ ರಚನೆಯ ಆಟಗಳನ್ನು 


ಅಭವೃದ್ಧಿಪಡಿಸುವಲ್ಲ ಅವನ ವಿಧಾನ ಕೊನೆಯಾಲಯುತು"ಗ. 


ಜಾನ್‌ ಡ್ಯೂಂಯು ಫ್ರೊಬೆಲ್‌ನ ನಿಯಮಗಳನ್ನು ತನ್ನ 
ಪ್ರಯೋಗಾಲಯ ಶಾಲೆಯ "ಉಪ ಪ್ರಾಥಮಿಕ ವಿಭಾಗ'ದಲ್ಲ (sub- 
primary department) ಅಳವಡಿಸಿದ. ಆದರೆ ನಿಯಮಕ್ಕೂ ತನ್ನ 
ನಿಜವಾದ ಶೈಕ್ಷಣಿಕ ವಿನ್ಯಾಸಕ್ಕೂ ತಾಳಮೇಳ ಇಲ್ಲದ್ದನ್ನು 


ಬ 
ಕಂಡುಕೊಂಡ ಮತ್ತು ಅದಕ್ಕನುಗುಣವಾಗಿ ಬದಲಾಯುಸುವ 


ಯೋಜನೆಯಲ್ಲ ಅವನ ಪ್ರಯೋಗಗಳು ಕೊನೆಯಾದವು." 
ಡ್ಯೂಯಿ ಶಾಲಾ ಶಿಕ್ಷಣದಲ್ಲ. ಮುಖ್ಯವಾಗಿ ಎಳೆಯ ಮಕ್ಕಳ 
ಶಿಕ್ಷಣದಲ್ಲ ಆಟವನ್ನು ಅಳವಡಿಸುವುದನ್ನು ಪ್ರತಿಪಾದಿಸುವವರಲ್ಲ 
ಪ್ರಮುಖನಾದ. ಆತ ಒತ್ತಾಯಪೂರ್ವಕವಲ್ಲದ ಆಟದ ಮಹತ್ವವನ್ನು 
ಪ್ರತಿಪಾದಿಸಿದ: 'ಮಕ್ಕಳ ಅಸಂಖ್ಯಾತ ಸಪ್ವಂಯಂಸ್ಥೂತ್ತಿಯ 
ಚಟುವಟಕೆಗಳು, ಆಟಗಳು, ವಿನೋದಗಳು. ಧ್ವನಿಅನುಕರಣೆಗಳು, 
ತೋರಿಕೆಗೆ ಅರ್ಥವೇ ಇಲ್ಲದ ಪುಟ್ಟಮಕ್ಕಳ ಚಲನೆಗಳು- ಇಂತಹ 
ಅಭಿವ್ಯಕ್ತಿಗಳನ್ನು ಹಿ೦ದೆ ನಿಷ್ಟಯೋಜಕ ಎಂದು ನಿರ್ಲಕ್ಷಿಸಲಾಗಿತ್ತು. 
ಇವೆಲ್ಲ ಸಕಾರಾತ್ಮಕವಾಗಿ ದುಷ್ಟಸ೦ಗತಿಗಳು ಎಂದು 
ಬಂಡಿಸಲಾಗಿತ್ತು. ಆದರೆ ಈ ಚಟುವಟಕೆಗಳೇ ಶೈಕ್ಷಣಿಕವಾಗಿ 
ಪ್ರಯೋಜನಕ್ಕೆ ಬರುವ೦ಥವುಗಳಾಗಿವೆ; ಇಲ್ಲ. ಇವೇ ಶೈಕ್ಷಣಿಕ 
ವಿಧಾನದ ಅಡಿಗಲ್ಲುಗಳಾಗಿವೆ'(. 


ಡ್ಯೂಯಿ ಆಟ ಕೇವಲ ಹೊರಗಣ ಚಟುವಟಕೆ ಆಗಿರದೆ ಅದು 
ಇಡಿಯಾಗಿ ಮಾನಸಿಕ ಚಟುವಟಕೆ ಆಗಿರುತ್ತದೆ ಎಂದು ಆಟದ 
ಗ್ರಹಿಕೆಯ ಕುರಿತು ತನ್ನದೇ ಆದ ತಿರುವನ್ನು ನೀಡಿದ. "ಇದು ಮುಕ್ತ 
ಆಟ. ಎಲ್ಲ ಮಕ್ಕಳ ಶಕ್ತಿಗಳು. ಆಲೋಚನೆಗಳು ಮತ್ತು ಶಾರೀರಿಕ 
ಚಲನೆಗಳು ಒಂದು ತೃಪ್ತಿಕರವಾದ ರೂಪದಲ್ಲ ಅವರದ್ದೇ ಕಲ್ಪನೆಗಳು 
ಮತ್ತು ಆಸಕ್ತಿಯ ನೆಲೆಗಳಲ್ಲಿ ಒ೦ದುಗೂಡುತ್ತಾ ಇರುತ್ತವೆ.' 


ಡ್ಯೂಯಯ ಪ್ರಕಾರ, ವೃತ್ತಿ ಮತ್ತು ಆಟವನ್ನು ವರ್ಗೀಕರಿಸುವ 
ಕಟ್ಟುನಿಟ್ಟನ ನಿಯಮಗಳಲ್ಲ. ಒಂದು ಹರಿವಿನ ಭಾಗವಾಗಿ ಇವು 
ಕಾಣಿಸಿದವು. ಒ೦ದರಲ್ಲ ಇನ್ನೊಂದು ನಿರಂತರ ಹರಿಯುವ ಹಾಗೆ 
ಕಾಣಿಸಿದುವು. ವೃತ್ತಿ ಮತ್ತು ಆಟದ ನಡುವೆ ಇತರರು ಎಳೆದ 
ಗಟ್ಟಗೆರೆಯನ್ನು ಡ್ಯೂಯಿ ನಿರಾಕರಿಸಿದ. ಯಾಕೆಂದರೆ ಅಂತಹ 
ಗೆರೆಗಳು ವೃತ್ತಿಯನ್ನು ಉದ್ದೇಶ ಸಹಿತ ಮತ್ತು ಆಟವನ್ನು 
ಉದ್ದೇಶರಹಿತ ಎಂಬ ಪ್ರಜ್ಞೆಯಿಂದ ವಿಭಜಸುತ್ತವೆ. ಇವೆರಡೂ 
ಒಳಗಿನ ಪ್ರೇರಣಿಯಂದ ಮೂಡಿವೆಯೇ ಹೊರತು ಹೊರಗಣ 
ಒತ್ತಡದಿ೦ದಲ್ಲ. ಅವನ ಪ್ರಕಾರ, ಆಟ ಮತ್ತು ಕೆಲಸಗಳು ಹೊರಗಿನ 
ಬದುಕಿನ ಎರಡು ಮುಖ್ಯ ವಿಚಾರಗಳನ್ನು ರೂಪಿಸಿವೆ. ಔಪಚಾರಿಕ 
ಶಿಕ್ಷಣದ ಪರಕೀಯತೆಂಯನ್ನು ಕೊನೆಗೊಳಸುವುದಕ್ಕಾಗಿ 
ಇವುಗಳನ್ನು ಬಳಸಲು ಆತ ಬಯಸಿದ. 


ಡ್ಯೂಯಿ "ಆರಂಭ ಮಕ್ಕಳ೦ದಲೇ ಬರಬೇಕು' ಎನ್ನುವುದಕ್ಕೆ 
ಒತ್ತು ನೀಡಿದ - ಅಧ್ಯಾಪಕರು ಆತ/ಆಕೆಗೆ ಆಲೋಚನೆಗಳನ್ನು 
ಅಜವೃದ್ಧಿಪಡಿಸುವುದಕ್ಕಾಗಿ ಕೆಲವು ಮಾದರಿಗಳನ್ನು 
ನೀಡಬಹುದಷ್ಟೇ. ಆದರೆ ಮಗು ಸ್ವತಂತ್ರ ಆಗುವುದಕ್ಕೆ ತನ್ನದೇ 
ಆಲೋಚನೆ ಅಭವೃದ್ಧಿಪಡಿಸುವುದಕ್ಕೆ ತನ್ನು ಕಲ್ಲನೆಯ ಕಡೆಗೆ 
ಹಿ೦ದಿರುಗಲೇ ಬೇಕು. ಎಲ್ಲ ಚಟುವಟಕೆಗಳು "ಮಗುವನ್ನು ಪ್ರಜ್ಞೆ 
ಮತ್ತು ಕ್ರಿಯೆಯ ಉನ್ನತ ಸ್ವರಕ್ಕೆ ಒಯ್ಯಬೇಕಷ್ಟೇ. ಅದು ಕೇವಲ 
ಮಗುವಿನಲ್ಲ ಉದ್ದೇಗವನ್ನುಂಟು ಮಾಡುವುದಾಗಲೀ, 
ಮಗುವನ್ನು ಇದ್ದಲ್ಲೇ ಬಟ್ಟು ಹೋಗುವುದಾಗ ಅ 
ಮಾಡಬಾರದು. (ಡ್ಯೂಯಿ. 1915) ಡ್ಯೂಯಿ ತನ್ನ ಡೆಮಾಕ್ರಸಿ 
ಅಂಡ್‌ ಎಜುಕೇಷನ್‌ ಎನ್ನುವ ಕೃತಿಯಲ್ಲ ಇದನ್ನು ಬಹಳ 
ಮೊನಚಾಗಿ ಹೇಳುತ್ತಾರೆ: "ಇವೆಲ್ಲವನ್ನೂ ಶಿಕ್ಷಣಕ್ಕೆ 
ಅಧೀನವಾಗಿಸಬೇಕಾಗಿದೆ. - ಇದು ಬೌದ್ಧಿಕ ಫಅತಗಳನ್ನು 
ಪಡೆಯುವುದಕ್ಕೆ ಮತ್ತು ಸಾಮಾಜಕೀಕೃತ ಮನೋ- 
ಧರ್ಮಗಳನ್ನು ರೂಪಿಸುವುದಕ್ಕೆ ಅಗತ್ಯ”. 


ಹಿರಿಯರ ಮೇಲ್ವಚಾರಣೆ ಇಲ್ಲದ, ರಕ್ಷಣೆ ಅಥವಾ ನಿರ್ದೇಶನವಿಲ್ಲದ 
ಕೆಲಸಕ್ಕೆ ದೂಡಲ್ಪಟ್ಟ ಬಾಲ್ಯದ ಆಧುನಿಕತೆಯ ಬಗೆಗೆ ಡ್ಯೂಯಿ 
ಉದ್ವೇಗದಿಂದ ಮುಕ್ತನಾಗಿರಅಲ್ಲ." ಇದೆಲ್ಲದರ ಹೊರತಾಗಿ 
ಆಧುನಿಕ ನಾಗರಿಕ ಸಮಾಜ ಅಥವಾ ಡ್ಯೂಯಿಯ 
ಪ್ರಜಾಪ್ರಭುತ್ಥಾತ್ಮಕ ಸಮುದಾಯ ಎನ್ನುವುದು ಸಹಭಾಗಿತ್ವದ 
ಪ್ರಜಾಸತ್ತಾತ್ಮಕ ಸಮುದಾಯ. ಅಲ್ಲ ವ್ಯಕ್ತಿಗಳಗೆ ಸಾಮಾಜಕ 
ನಿಯಂತ್ರಣ ಬರಬೇಕಾದರೆ ಪ್ರಯಂ ಸಮ್ಮತಿ ಎನ್ನುವುದು 
ಬೇಕಾಗುತ್ತದೆ. 


ಬಾಲ್ಯದ ಕುರಿತಾದ ಉದ್ದೇಗವು ಹೆಚ್ಚನ ನೆಲೆಯಲ್ಲ ಸಾಮಾಜಕ 
ಸಂಘರ್ಷ ಮತ್ತು ಆತಂಕವನ್ನು ಗುರುತಿಸುವಲ್ಲಿ ಸೋಲುವುದು 
ಮತ್ತು ಸಮಾಜದಲ್ಲ ಶಾಂತಿ ಮತ್ತು ನೀತಿಯನ್ನು 
ಖಾತರಿಪಡಿಸುವ ಸೋಲುವುದರಿ೦ದ ಉಂಬಾಗುತ್ತದೆ. ಇಂತಹ 
ಸಂಘರ್ಷಗಕೇ ಹೊರಚೆಲ್ಪ ಮಕ್ಕಳ ಒಳಸೇರಿ ಅವು ಉದ್ವೇಗಕ್ಕೆ 
ಮೂಲವಾಗಿ ಪರಿಣಮಿಸುತ್ತದೆ. ಉದಾರವಾದೋತ್ತರ ಯುಗದಲ್ಲ 
ಹಿಂದೆಂದಿಗಿಂತಲೂ ಸಾಮಾಜಕ ಅಸಮಾನತೆಗಳು 
ಹೆಚ್ಚತೊಡಗಿದಾಗ, ಕೆಲವೇ ಕೆಲವು ಕಾರ್ಪೋರೇಟ್‌ ಕಂಪೆನಿಗಳು 
ಉತ್ಪಾದಕ ಸಂಪನ್ಮೂಲಗಳ ಮೇಲೆ ಹತೋಟ ಸಾಧಿಸಿದಾಗ 
ಪ್ರಜಾಪ್ರಭುತ್ವೀಯ ಸಮಾಜದ ಕನಸುಗಳು ಚೂರಾಗುತ್ತವೆ. ಇರುವ 
ಒಂದೇ ಮುಖ್ಯಸ೦ಪನ್ಮೂಲವನ್ನು ತನ್ನದಾಗಿಸಬೇಕೆ೦ಬ ಸ್ಪರ್ಧೆ ಎಲ್ಲ 
ವಿಶಾಲ ಸಮಾಜಕ್ಕೂ ತೆರೆದುಕೊಳ್ಳುತ್ತದೆ. ಹಾಗಾಗಿಯೇ ಸಾಕ್ಷರತೆ, 


ಗಣಿತಜ್ಞಾನ ಮತ್ತು ಔಪಚಾರಿಕ ಶಿಕ್ಷಣದ ಸಾಂಸ್ಕೃತಿಕ ಸಂಪತುನ್ನು 
ಪಡೆಯುವ ವೇಗವೂ ಹೆಚ್ಚುತ್ತದೆ, 


ಭಾರತೀಯ ಶೈಕ್ಷಣಿಕ ಆಚರಣೆಯಲ್ಲ 


ಒಟ್ಟನಲ್ಲ ಇತ್ತೀಚಿನವರೆಗೂ ಭಾರತೀಯ ಶಾಲಾ ವ್ಯವಸ್ಥೆಯು 
ಶಾಲಾಪೂರ್ವ ವಯೋಮಾನದ ಗುಂಪನ್ನು ಹಿ೦ದಕ್ಕೆ ಸರಿಸಿದೆ. 
ನರ್ಸರಿ ಮತ್ತು ಕಿ೦ಡರ್‌ಗಾರ್ಟನ್‌ನ ಪಾತ್ರವು ಮಕ್ಕಳನ್ನು 'ಶಾಲೆಗೆ 
ಸಿದ್ಧ' ಗೊಳಸುವುದಕ್ಕಾಗಿ ಸಾಮಾಜೀಕರಣವನ್ನು ಖಾತರಿಪಡಿಸುವಲ್ಲ 
ಈಣ ಪ್ರಮುಖವಾಗಿದೆ ಎಂದು ಕಾಣಿಸುತ್ತದೆ. ಇದರರ್ಥ ತುಂಬದ 
ತರಗತಿಯಲ್ಲ ಮಕ್ಕಳನ್ನು 'ಸುಮ್ಮನೆ' ಶಿಸ್ತುಬದ್ಧವಾಗಿ 
ಕುಳ್ಳರಿಸುವುದು, ಶಿಕ್ಷಕರ ಆದೇಶಗಳನ್ನು ಪಾಅಸುವಂತೆ 
ಮಾಡುವುದು, ಔಪಚಾರಿಕ ಶಾಲೆಗಳಲ್ಲ ಪ್ರವೇಶಾತಿ ಪಡೆಯುವುದಕ್ಕೆ 
ಮುಂಚೆ ಅವರಲ್ಲ ಸಾಕ್ಷರತೆ ಮತ್ತು ಲೆಕ್ಟದ ಕೌಶಲವನ್ನು 
ತುಂಬುವುದು. ಆಟಕೆಗಳು, ಆಟಗಳು, ಹಾಡುಗಳು ಇತ್ಯಾದಿಗಳನ್ನು 
ಮಕ್ಷಳನ್ನು ಇಂತಹ ಜಗತ್ತಿಗೆ ಆಕರ್ಷಿಸುವುದಕ್ಕಾಗಿ 
ಬಳಸಿಕೊಳ್ಳಲಾಗುತ್ತದೆ. ಶಾಲಾ ಪೂರ್ವ ಶಿಕ್ಷಣದಲ್ಲ 'ಆಟದ 
ದಾರಿ'ಯ ಖಗೆಗೆ ಸಮೀಕ್ಷೆ ಮಾಡುವ ಒಬ್ಬ ಸಂಶೋಧಕ 
ಉಲ್ಲೇಖಸಿದ್ದು: 'ಭಾರತದಲ್ಲ ಶಾಲಾಪೂರ್ವ ಕಲಕೆ ಎನ್ನುವುದು 
ಗಂಭೀರ ಉದ್ಯಮ”. (ಪ್ರೋಕ್ನರ್‌. 2೦೦೨, ಪು. 446) ಅತ್ಯುತ್ತಮ 
ಉದ್ದೇಶದ ನೀತಿಗಳ ಆವರ್ತಿತ ಘೋಷಣೆಗಳ ಹೊರತಾಗಿಯೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸುತ್ತಿರುವ 
ಚಿಕ್ಕಮಕ್ಕಳ ಪಾಲನಾ ವ್ಯವಸ್ಥೆಯು ಒಂದೋ ಅಸ್ತಿತ್ವದಲ್ಲೇ ಇಲ್ಲ 
ಅಥವಾ ಅದು ಕೇವಲ ಬೋಧನೆ. ಓದು ಮತ್ತು ಎಣಿಕೆಗಳನ್ನು 
ಕಅಸುವ ಕೆಟ್ಟ ಪ್ರಯತ್ನವಾಗಿರುತ್ತದೆ. ಇದರರ್ಥ ಆಟ ಎನ್ನುವುದು 
ಶಾಲಾ ಪರ್ವ ಶಿಕ್ಷಣದಲ್ಲಿ ಮಾಯವಾಗಿದೆ. ನಮ್ಮ ಪ್ರಾಥಮಿಕ ಮತ್ತು 
ತರುವಾಯದ ಶಿಕ್ಷಣದ ಹ೦ತಗಳಲ್ಲ ಆಟಕ್ಕೆ ಅತ್ಯ೦ತ ಕಡಿಮೆ ಜಾಗ 
ಇದೆ. ಇದರಲ್ಲ ಅತ್ಯುತ್ತಮ ಎ೦ದರೆ, ಇಲ್ಲ ಆಟಕ್ಕೆ ನಿಗದಿಪಡಿಸಿದ 
ಅವಧಿಗಳರುತ್ತವೆ. ಅಲ್ಲ ನಿಯಮಬದ್ಧವಾದ ಆಟಗಳನ್ನು ಮಕ್ಕಳು 
ಆಡುತ್ತಾರೆ. 


ಆದರೆ ಮಕ್ಕಳು ಮಕ್ಕಳೇ ಆಗಿದ್ದು ಅವರು ಆಟಕ್ಕೆ ಸಮಯ 
ಕಂಡುಕೊಳ್ಳುತ್ತಾರೆ. ಅವರು 'ಶಿಕ್ಷಣ'ದಿ೦ದ ಸಮಯ ಕದ್ದು ಆಟಕ್ಕಾಗಿ 
ವಿನಿಯೋಗಿಸುತ್ತಾರೆ. ಪಠ್ಯಕ್ರಮ ಮತ್ತು ಮಕ್ಕಳ ನಿರೀಕ್ಷೆಗಳು 
ಇತ್ತೀಚೆಗೆ ಮಕ್ಷಳಗೆ ತಮ್ಮ ಜೊತೆಗೇ ಆಟ ಆಡಲು, ಬಂಧುಮಿತ್ರರ 
ಜೊತೆಗೆ, ನೆರೆಕರೆಯವರ ಜೊತೆಗೆ, ಕೆಲವೊಮ್ಮೆ ಹಿರಿಯರ ಜೊತೆಗೆ 
ಆಟ ಆಡಲು ಸಮಯವನ್ನು ಕಲ್ಪಸಿಕೊಟ್ಟದೆ. ಇಂತಹ 
ಅವಕಾಶದಲ್ಲಯೇ ಶಿಕ್ಷಣ ಮತ್ತು ಮನರಂಜನೆಯ ಇತ್ತೀಚಿನ 
ಪ್ರವೃತ್ತಿಗಳು ಸ್ಪರ್ಧೆಗೆ ಬದ್ದಿರುವುದು. ಜಾಗತಿಕ ಹೂಡಿಕೆಯ 
ಸೇವೆಯಲ್ಲ ಭವಿಷ್ಯದ ಕೆಲಸಗಾರನಾಗಲು ಇದೇ ಅವಧಿಯಲ್ಲ 
ತಯಾರಿ ಮಾಡಬೇಕಾಗಿದೆ. ಪ್ರಸಕ್ತ ಗ್ರಾಹಕನನ್ನು ಹೇಗಾದರೂ 
ಆಕರ್ಷಿಸಲು ನಡೆಯುವ ಮನರಂಜನೆಯೂ ಇಲ್ಲದೆ. ಜಾಗತಿಕ 
ಮಾರುಕಟ್ಟೆ ಮತ್ತು ರಾಷ್ಟ್ರ-ರಾಜ್ಯಗಳ ಸೇವೆಯ ಗ್ರಾಹಕನಾಗಲು 
ಮತ್ತು ವಿದ್ಯಾರ್ಥಿಯಾಗಲು ಪ್ರಲೋಭತನಾಗುವೂ ಆಟಗಳು 
ಸಕ್ಕರೆಲೇಪನದಂತೆ ಕೆಲಸಮಾಡುತ್ತವೆ. 


“ಆಟದ ದಾರಿ' ಅಥವಾ "ಆನಂದದ ಕಲಕೆ' ಅಥವಾ 'ಕಅಕೆಯೇ 
ಮನರಂ೦ಣನೆ' ಇತ್ಯಾದಿ ವಿವಿಧ ಪರಿಭಾಷೆಗಳನ್ನು ಪರಿಚಯಸುವು- 
ದರೊಂದಿಗೆ ಸಾಕ್ಷರತೆಯನ್ನು ಪ್ರಸಾರಮಾಡುವ ಉದ್ದೇಶಕ್ಕಾಗಿ ಆಟ 
ಮತ್ತು ಮನರಂಜನೆಯನ್ನು ಬಳಸಿಕೊಳ್ಳುವ ಬೃಹತ್‌ ಪ್ರಚಾರಾ೦- 
ದೋಲನಗಳು ಜಾಗತಿಕವಾಗಿ 19೨೦ರಿಂದಲೇ ವ್ಯಾಪಕವಾಗಿ 
ನಡೆಯಿತು. ಆರಂಭಕ ಸಾಕ್ಷರತೆಯ ಹಂತಗಳಕಲ್ಪ ಆಟಕ್ಕೆ ಹತ್ತಿರವಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


06 


ಚಟುವಟಕೆಗಳು ತರಗತಿಗಳಲ್ಲಿ ಶಿಫಾರಸು... ಮಾಡಲಾದ 
ಗುಣಮಟ್ಟದ ಚಟುವಟಕೆಗಳಾದವು. ಪದ್ಯ ಹಾಡುವುದು, ಸರಳ 
ಆಟಗಳು, ಗಟ್ಟವಸ್ತುಗಳೊ೦ದಿಗೆ. ಆಡುವುದು ಅಂದರೆ 
ಇತ್ಯಾದಿಗಳೆಲ್ಲ ಕೇವಲ ಪ್ರತಿಷ್ಠಿತ ಶಾಲೆಗಳಗೆ ಸೀಮಿತವಾಗದೇ ಬಡ 
ಸರ್ಕಾರಿ ಶಾಲೆಯ ಗುತ್ತಿಗೆ ಅಧ್ಯಾಪಕರೂ ಇದನ್ನು ಆಚರಿಸ- 
ತೊಡಗಿದರು. ಇದು ತರಗತಿಯ ವಾತಾವರಣವನ್ನು 
ಬದಲಾಯಿಸಲು ಸಹಾಯಮಾಡಿತು. ಮತ್ತು ಮಕ್ಕಳು ಕೂಡಾ 
ಅದಕ್ಕೆ ಆಕರ್ಷಿತರಾಗತೊಡಗಿದರು. ಹೀಗಿದ್ದರೂ, ಇದೇನೂ 
“ಸಾಧನೆ'ಯನ್ನು ಖಾತರಿಪಡಿಸಅಲ್ಲ ಅಥವಾ ಶಾಲೆಗಳಗಾಗಿ 
ನಡೆಸುವ ಪ್ರಮಾಣಿಕ ಪರೀಕ್ಷೆಗಳಲ್ಲಿ ಮಕ್ಕಳ ಅಂಕಗಳನ್ನು ಹೆಚ್ಚು 
ಮಾಡಲಲ್ಲವಾದುದರಿ೦ದ ಈ ಪೊರೆ ಕಳಚಿತು. 


ಮಕ್ಕಳು ನಿರೀಕ್ಷಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದನ್ನು 
ಖಾತರಿಪಡಿಸುವುದಕ್ಕಾಗಿ ಅಕ್ಷರಮಾಲೆ ಮತ್ತು ಲೆಕ್ಕ ಇವುಗಳ 'ಗುರಿ' 
ಕೇಂದ್ರಿತ ಬೋಧನೆ, ಅರ್ಥಾತ್‌ ಪರೀಕ್ಷಾ ಕೇಂದ್ರಿತ ಸ್ಪರ್ಧೆ 
ಶುರುವಾಯಿತು. ಉನ್ನತ ದರ್ಜೆಗಳಗಾಗಿ ಮಕ್ಕಳು ತಮ್ಮ ಅಮೂಲ್ಯ 
ಸಮಯವನ್ನು “ಅಧ್ಯಯನ, ಟ್ಯೂಷನ್‌ ಮತ್ತು ಮನೆಕೆಲಸ 
ಸಮಯಕ್ಕಾಗಿ ಮೀಸಅಡಬೇಕಾದ ಒತ್ತಡ ಹೆಚ್ಚಾಯಿತು. ಸಾರ್ವತ್ರಿಕ 
ಪರೀಕ್ಷೆಗಳಗೆ ತಯಾರಿ, ಪರೀಕ್ಷೆ, "ಯೋಜನಾ ಕಾರ್ಯ' 
ಇತ್ಯಾದಿಗಳಗೆ ಸಮಯ ಕೊಡಬೇಕಾದ ತುರ್ತು ಒತ್ತಡ 
ಹೆಚ್ಚಾಗುತ್ತಲೇ ಹೋತು. ಇವೆಲ್ಲ ಮುಕ್ಚಳು ಆಟದಲ್ಲ 
ಇರಬಹುದಾದ ವಿರಾಮದ ಸಮಯವನ್ನು ಕದ್ದರೆ, ಅವರಿಗೆ 
ಪರ್ಯಾಯವಾಗಿ ಸಿಕ್ಕಿದ್ದು ಡಿಜಟಲ್‌ ಆಟಗಳು. ಟ.ವಿ. ಶೋಗಳು, 
ಐಟ ಉದ್ಯಮಗಳು ಹರಡಿದ ವರ್ಚುವಲ್‌ ಸಮುದಾಯಗಳೇ 
ಆಗಿವೆ. 


ಮಕ್ಕಳ ಗಮನವನ್ನು ಸೆಳೆಯುವುದಕ್ಕಾಗಿ ಆಟದ ರೂಪದಲ್ಲ ತನ್ನ 
ಲಕ್ಷಣಗಳನ್ನು ಹಂಚಿಕೊಳ್ಳುತ್ತದೆ ಎನ್ನುವುದು ಈ ಎರಡೂ 
ವಿದ್ಯಮಾನಗಳಲ್ಲ ಸ್ಪಷ್ಟವಾಗಿದೆ. ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳ 
ಮನಸ್ಸನ್ನು ಮತ್ತು ದೇಹವನ್ನು ಶಿಸ್ತುಬದ್ಧಗೊಳಸುವ ಮತ್ತು ಅವರ 
ಸಂವೇದನೆಗಳನ್ನು ನಿಸ್ತೇಖಗೊಳಸುವ, ತಮ್ಮ ಸುತ್ತಅನ ವಾಸ್ತವ 
ಬದುಕಿಗೆ ವಿಮುಖಗೊಳ್ಳುವ ಅಣಬೆಯಂತೆ ತಲೆಎತ್ತುವ 
ಮಾರುಕಟ್ಟೆಯಲ್ಲ ಉಚಿತ ಗ್ರಾಹಕರಾಗಿ ಕಾಣಿಸುವಂತೆ 
ಭಾಗವಹಿಸುತ್ತಾರೆ. 


ವಯಸ್ಥರ ಜಗತ್ತು ಮತ್ತು ಮಕ್ಕಳ ಆಟ 


ಇತರ ಚಟುವಟಕೆಗಳಗಿ೦ಂತ ಆಟ ಎನ್ನುವುದು ಸ್ವ-ಪ್ರತಿಫಲನ 
ಮೂಡಿಸುವಂಥದ್ದಾಗಿರುತ್ತದೆ - ಮಗುವಿಗೆ ಆಟದಲ್ಲದ್ದೇನೆ ಎಂದು 
ಅನ್ನಿಸುವುದರಿ೦ದ ಇದು ಆಟವಾಗಿರುತ್ತದೆ. ಇದು ಮಗು ಯಾವುದೇ 
ಕ್ರಿಯೆಯಲ್ಲ ತೊಡಗಿರುವ ಮತ್ತು ಅದನ್ನು ಪ್ರತಿಫಅಸುವ ಹೊತ್ತಿಗೆ 
ಅದರಿ೦ದ ಸ೦ಪೂರ್ಣ ಹೊರಗಿರುವುದಕ್ಕೂ ಸಹಾಯ ಮಾಡುತ್ತದೆ. 
ಕೊನೆಗೆ ಯಾವುದೇ ವಿಚಾರದಲ್ಲ ಸಂಪೂರ್ಣವಾಗಿ ಗಂಭೀರವಾಗಿ 
ತೊಡಗಿಸಿಕೊಳ್ಳಬಾರದು ಎನ್ನುವ ಮನಸ್ಥಿತಿಯನ್ನು ಬೆಳೆಸುತ್ತದೆ. 
ಮಕ್ಕಳಗೆ ಹೇಗೋ ಹಾಗೆ ಆಟ ಹಿರಿಯರಿಗೂ ಬೇಕಾಗುತ್ತದೆ. 
ಹೆಚ್ಚಲ್ಲವೆ೦ದರೆ ಅವರ ಚಿತ್ತಸ್ವಾಸ್ಥ್ಯವನ್ನು ಉಳಸಿಕೊಳ್ಳುವುದಕ್ಕಾದರೂ 
ಆಟ ಬೇಕಾಗುತ್ತದೆ. 


ಇದರಿಂದ ಮಕ್ಕಳಗೆ ಉಪಯೋಗ ಏನೇ ಇರಲ, ಆಟವನ್ನು 
ಬೋಧನಾ ವಿಧಾನವಾಗಿ ಬಳಕೆ ಮಾಡುವುದು ಆಟದ ಜಗತ್ತಿನ 
ಅದ್ಭುತ ಮನರಂಜನೆಯನ್ನು ನಮ್ಮ ಹಿರಿಯರಿಗೆ ನೆನಪಿಸುವ ಒಂದು 
ಮಾರ್ಗವಾಗಿದೆ. ನಿಜವಾಗಿಯೂ, ಮಕ್ಕಳನ್ನು ಸಂಭ್ರಮಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅವರ ಆಟಕ್ಕೆ ಸಾಕ್ಷಿಯಾಗಿರುವುದು, ಅದರಲ್ಲ ಭಾಗವಹಿಸುವುದು, 


ಅದನ್ನು ವಿವರಿಸುವುದು - ಇದು ಇದರ ಅಗತ್ಯವನ್ನು ಪೂರೈಸುವ 
ರೀತಿ. ಶಾಲಾ ಶಿಕ್ಷಣಶಾಸ್ತದಲ್ಲ ಆಟವನ್ನು ಬಳಸುವ ಬಗ್ಗೆ ಇದು 
ಸೂಚನೆ ಕೊಡುತ್ತದೆ. 


ಮಕ್ಕಳ ಆಟದೊಳಗೆ ಪ್ರವೇಶಿಸುವುದನ್ನು ಕಅಯಲು 
ಪ್ರಯತ್ನಿಸುವುದು ಮತ್ತು ಅದರಲ್ಲ ಭಾಗವಹಿಸುವುದು ಶಿಕ್ಷಕರು 
ಆಟವನ್ನು 'ಬಳಸುವ' ಅತ್ಯುತ್ತಮ ಕ್ರಮ. ಇದಕ್ಕೆ ಹತ್ತಿರದ ದಾರಿ 
ಬೇರೆ ಯಾವುದೂ ಇಲ್ಲ. ಮೊದಲನೆಯದಾಗಿ ಮಕ್ಷಳಗೆ ತಾವು 
ತಮ್ಮ ಸ್ಟಾಯತ್ತತೆಯಲ್ಲ ಸುರಕ್ಷಿತರಾಗಿದ್ದೇವೆ ಎಂದು 
ಅನ್ನಿಸಬೇಕು ಮತ್ತು ಶಾಲಾ ಸಂದರ್ಭದಲ್ಲ ಮತ್ತು ಅಧ್ಯಾಪಕರ 
ಹಾಜರಿಯಲ್ಲ ಆಟವನ್ನು ಪರಿಚಯಿಸುವ ಅವರ ಪ್ರಯತ್ನ 
ನಡೆಯಬೇಕು. ಎರಡನೆಯದಾಗಿ, ಶಿಕ್ಷಕ ಅಥವಾ ಶಿಕ್ಷಕಿ ಮಕ್ಕಳ 
ಆಟದೊಳಗೆ ಪ್ರವೇಶ ಪಡೆಯಬೇಕಾದರೆ ತಮ್ಮ 
ಮುಜುಗರವನ್ನು ಜಟ್ಟು ಚಡಖೇಕು. ಅವರು ಯಾವುದೇ 
ಬೋಧನಾ ವಿಧಾನದ ಉದ್ದೇಶಗಳನ್ನು ಹೇರದೆ 
ಸರಿಸಮಾನರಾಗಿ ಭಾಗವಹಿಸಬೇಕಾಗುತ್ತದೆ. 


ಕ್ರಿಸ್ಟೋಫರ್‌ ಜೋಸೆಫ್‌ ಆ್ಯನ್‌ (2೦18) ಅವರು ಮಕ್ಕಳು 
ಆಡುವಾಗ ಹಿರಿಯರ ಮತ್ತು ಮಕ್ಷಳ "ಜಂಟ ಗಮನ' ಇರಬೇಕು 
ಎಂದು ಪ್ರತಿಪಾದಿಸುತ್ತಾರೆ. ಇದು ಮಕ್ಕಳು ಜಗತ್ತನ್ನು ಗ್ರಹಿಸುವ 
ಮತ್ತು ಜಗತ್ತಿನ ಜೊತೆಗೆ ಸಂವಾದ ಮಾಡುವ ಅತ್ಯ೦ತ ಸಂಕೀರ್ಣ 
ಮಾನಸಿಕ ಸಾಮರ್ಥ್ಯವನ್ನು ಸಂಪಾದಿಸುವಲ್ಲ ಸಹಾಯ 
ಮಾಡುತ್ತದೆ ಎನ್ನುತ್ತಾರೆ. ಕಾಲ್ಪನಿಕ ಜಗತ್ತಿನಲ್ಲಿ ಮಕ್ಕಳ ಪರಸ್ಪರ 
ಹಂಚಿಕೆಯ ಸಕ್ರಿಯ ಭಾಗವಹಿಸುವಿಕೆಯು ಈ ಜಗತ್ತಿನ ವೈಚಾರಿಕ 
ಮತ್ತು ಸ್ಟಾಂಯತ್ತ ಜೀವಿಂಶಾಗಿ ಬದುಕಲು ಅವರನ್ನು 
ಸಿದ್ಧಪಡಿಸುತ್ತದೆಯೇ ಹೊರತು ಕೇವಲ ವೈಚಾರಿಕ ಸೂಚನೆಗಳ 
ಮೂಲಕ ಅಲ್ಲ. ಈ ಕರ್ತ್ರ್ಯತ್ವತೆಯು, ಮಕ್ಕಳು ಮತ್ತು ಹಿರಿಯರು 
ಇಬ್ಬರೂ ಜೊತೆಗೇ ಜಗತ್ತನ್ನು ಶೋಧಿಸುವ ವ್ಯವಸ್ಥೆಯನ್ನು 
ಒದಗಿಸುತ್ತದೆ. ಭಾಷಿಕ ಮತ್ತು ವೈಚಾರಿಕ ಪರಿಕರಗಳನ್ನು 
ಹಂಚಿಕೊಳ್ಳುವ, ಮೌಲ್ಯ ಮತ್ತು ಅರ್ಥವತ್ತಾದ ವಿಚಾರಗಳನ್ನು 
ನೀಡುವ ವಿಧಾನಗಳನ್ನು ಗಳಸಲು ಇದು ಸಹಾಯ ಮಾಡುತ್ತದೆ. 
ವಸ್ತುಗಳನ್ನು ನೋಡುವ, ಕೇಳುವ, ಹಿಡಿಯುವ ಮತ್ತು 
ರುಚಿನೋಡುವ ಮಕ್ಕಳ ಆಟದ ಮೂಲಕ ನಡೆಯುವ ಜಗತ್ತಿನ 
ಶೋಧದ ಪ್ರಕ್ರಿಯೆಯಲ್ಲ ಹಿರಿಯರೂ ಭಾಗಿಯಾದಾಗ ಅದು ಜ್ಞಾನ, 
ಮೌಲ್ಯಗಳು, ಅರ್ಥಗಳು ಮತ್ತು ಸುತ್ತಅನ ವಸ್ತುಗಳನ್ನು 
ಬಳಸಿಕೊಳ್ಳುವ ವಿಧಾನಗಳ ಕೊಳುಕೊಡುಗೆಯ ಸ೦ವಹನದಲ್ಲ 
ಪರಿಣಮಿಸುತ್ತದೆ. ಆಟವು ಮಕ್ಕಳಲ್ಲ ಇರಖೇಕಾದ ಅತ್ಯಗತ್ಯ 
ಸಾಮರ್ಥ್ಯವಾದ ಕಲ್ಪನೆಗೆ ಅವಕಾಶ ಮಾಡಿಕೊಡುತ್ತದೆ. ಇದೇ 
ಹೊತ್ತಿನಲ್ಲ. ಮಕ್ಕಳ ಆಟದಲ್ಲ ಹಿರಿಯರ ಭಾಗವಹಿಸುವಿಕೆಯು 
ಮಕ್ಕಳನ್ನು ಇನ್ನಷ್ಟು ಸಾಮಾಜಕರನ್ನಾಗಿಸಲು ಸಹಾಯ 
ಮಾಡುತ್ತದೆ. ಅದು ಯೋಚಿಸುವ ರೀತಿ ಇರಬಹುದು, ನೈತಿಕ 
ನಿರ್ಧಾರ ತೆಗೆದುಕೊಳ್ಳುವ ರೀತಿ ಇರಬಹುದು. ಇದು ನಮ್ಮನ್ನು 
ಇನ್ನಷ್ಟು ವೈಚಾರಿಕರ-ನ್ನಾಗಿಸುತ್ತದೆ. ನಮ್ಮ ಸ್ಟಾಯತ್ತತೆ ಮತ್ತು 
ಸ್ಥಾತ೦ತ್ರ್ಯದ ಅಭ್ಯಾಸದಲ್ಲಿ ಇದು ಹೆಚ್ಚು ಜವಾಬ್ದಾರಿಯುತ- 
ರನ್ನಾಗಿಸುತ್ತದೆ. 


ಆಟವು ಹಂಚಿಕೆಯ ಚಟುವಟಕೆ ಆದಾಗ ಮತ್ತು 'ಜ೦ಟ ಗಮನ 
ಮತ್ತು ಭಾಗವಹಿಸುವಿಕೆ' ಆದಾಗ ಅದೊಂದು ಶಿಕ್ಷಣಶಾಸ್ತ್ರೀಯ 
ಉಪಕರಣವಾಗಿಖಡುತ್ತದೆ. ಮಕ್ಕಳಗೆ ತಮ್ಮ ಸುತ್ತಅನ ಜಗತ್ತನ್ನು 


ತಿಳಯುವ ಹಾಗೆ ಮಾಡುತ್ತದೆ. ಹಿರಿಯರ ಸಮುದಾಯವನ್ನು 
ಕೂಡ ಸಮಾನತೆಯಂ೦ದಲೇ ಪ್ರವೇಶಿಸುವಂತೆ ಮಾಡುತ್ತದೆ. 


ಆಟಕ್ಕಾಗಿ ಸುಧಾರಣೆಯ ಸಮಯಾವಕಾಶವನ್ನು ಮರುಪಡೆಯುವುದು 


ನವ ಉದಾರವಾದಿ ಯುಗದಲ್ಲರುವ ದೊಡ್ಡ ಆತಂಕ ಎಂದರೆ 
ಮಕ್ಕಳು ಸಾಕಷ್ಟು ಓದುತ್ತಿಲ್ಲ ಅಥವಾ ಸಾಕಷ್ಟು ಅ೦ಕಗಳನ್ನು 
ಗಳಸುತ್ತಿಲ್ಲ ಎನ್ನುವುದೇ ಆಗಿದೆ. ಶಾಲೆಯಲ್ಲ ಆಟದ ವಾತಾವರಣ 
ನಿರ್ಮಿಸುವ ಸಾಧ್ಯತೆ ಇನ್ನಷ್ಟು ಕಡಿಮೆಯಾಗುತ್ತಿದೆ. ಇದನ್ನು 
ಯಾವುದೇ ರೀತಿಯಲ್ಲಾದರೂ ನಿಯಂತ್ರಿಸುವುದು ರಾಜ್ಯ ಮತ್ತು 
ಮುಕ್ತ ಮಾರುಕಟ್ಟೆಯೇ ಆಗಿದೆ. ಈಗಿನ ಅಗತ್ಯ ಎಂದರೆ ಇಂತಹ 
ನಿಯಂತ್ರಣಗಳ೦ದ ಮುಕ್ತವಾದ ಸಮಯ ಮತ್ತು ಅವಕಾಶಕ್ಕಾಗಿ 
ನಡೆಸುವ ಹೋರಾಟವೇ ಆಗಿದೆ. ಹಿರಿಯರು ಮತ್ತು ಮಕ್ಕಳು 
ಇಬ್ಬರೂ ಆಟದ ಜಗತ್ತಿಗೆ ಪ್ರವೇಶ ಪಡೆಯುವ ಮುಕ್ತತೆ 
ಸಿಗಖೇಕಾಗಿದೆ. ಅಲ್ಲ ಇರಬೇಕಾದದ್ದು ಯಾವುದೇ ಉದ್ದೇಶ ಅಲ್ಲ. 
ಕೇವಲ ಆನ೦ದ ಮತ್ತು ಸ್ವಾತ೦ತ್ರ್ಯದ ಪ್ರಜ್ಞೆ ಮಾತ್ರ. 


ಕಾರ್ಮಿಕರು ಕಳೆದ ಶತಮಾನದಲ್ಲ ನಡೆಸಿದ "ದಿನಕ್ಕೆ ಎಂಟು ಗಂಟೆ' 
ಕೆಲಸ ಎ೦ಬ ಹೋರಾಟವು ಅನೇಕ ವಿಧದಲ್ಲ ಈಗ ಒಂದು ಬಗೆಯ 
ಆದರ್ಶ ಕನಸಿನ ಹಾಗೆ ಕಾಣಿಸುತ್ತದೆ. ಇದು ನಮ್ಮ ಬದುಕಿನಲ್ಲ 
ಆಟವನ್ನು ಮರಳ ಪಡೆಯುವ ಯೋಜನೆಯ ಕೇಂದ್ರಜಂದು- 
ವಾಗಬೇಕಾಗಿದೆ. ಇದು ಈಗ ಹೆಚ್ಚಾಗಿ ಅಪ್ರಸ್ತುತ ಆಗುತ್ತಿದೆ. 
ಯಾಕೆಂದರೆ ಮಾರುಕಟ್ಟೆ ಮತ್ತು ಮನೆ ಮಧ್ಯದ 'ಕಚೇರಿ ಸಮಯ' 
ಮತ್ತು 'ಕಚೇರಿ ಅವಕಾಶ' ಮತ್ತು ವೈಯಕ್ತಿಕ ಸಮಯ ಮತ್ತು 
ಅವಕಾಶವು ಇತ್ತೀಚೆಗೆ ಮಕ್ಕಳು ಮತ್ತು ಹಿರಿಯರ ಮಟ್ಟನಗೆ 
ಕಣ್ಯರೆಯಾಗುತ್ತಾ ಹೋಗುತ್ತಿದೆ. ಇದು ಮಧ್ಯಮವರ್ಗ ಮತ್ತು 
ಅದೇ ರೀತಿಯಲ್ಲ 'ಸ್ವ-ಉದ್ಯೋಗ' ಮಾಡುತ್ತಿರುವವರ ಮಟ್ಟಗೂ 
ನಿಜ ಎಂದೆನ್ನಿಸುತ್ತದೆ. ನಮ್ಮ ಮನಸ್ಸು ಮತ್ತು ದೇಹವನ್ನು 
ಮುಕ್ತವಾಗಿಸುವ ದಾರಿಗಳ ಬಗ್ಗೆ ಯೋಚಸಬೇಕಾದದ್ದೇ ಈಗ ನಾವು 
ಮಾಡಬೇಕಾದ ಕಾರ್ಯವಾಗಿದೆ. ನಮ್ಮ ಬದುಕಿನ ಎಲ್ಲ 
ವಲಯಗಳನ್ನು ರಾಜ್ಯ ಮತ್ತು ಅರ್ಥ ವ್ಯವಸ್ಥೆಯು ಆಕ್ರಮಿಸುತ್ತಿರುವ 
ಮತ್ತು ಕೊರೆಯುತ್ತಿರುವ ಈ ಹೊತ್ತಿನಲ್ಲಿ ಈ ರೀತಿಯ ಮುಕ್ತತೆಯ 
ಬಗ್ಗೆ ಮಾತನಾಡಬೇಕಾಗಿದೆ. ಆಗ ಸ್ವಾತಂತ್ಯದ ಕುರಿತ ಹಿರಿಯರ 
ಹೋರಾಟಕ್ಕೆ ಆಟವು ಕೂಡಾ ಮುಖ್ಯವಾಗಲದೆ. 

ಶಾಲೆಗಳಾಗಲೀ, ಕೆಲಸದ ಸುಕಗಳಾಗಲೀ ಸಂಸ್ಥೆಗಳಗೆ 
ಔಪಚಾರಿಕವಾಗಿ ಮೀಸಅರಸಖಬೇಕಾದುದರ ಹೊರತಾಗಿ ಅವಕಾಶ 
ಮತ್ತು ಸಮಯವನ್ನು ಕಂಡುಕೊಳ್ಳುವುದು ವಾಸ್ತವವಾದಿ 
ವಿಚಾರವೇ ಆಗುತ್ತದೆ. ಇವಾನ್‌ ಇಅಚ್‌ ಅವರು ಸೂಚಿಸಿದ 
ಸಾಲುಗಳ ಪ್ರಕಾರ ಶಾಲೆಗಳ ಹೊರಗೆ ಸಮುದಾಯ ಕಲಅಕಾ 
ಅವಕಾಶಗಳನ್ನು ನಿರ್ಮಿಸಖೇಕಾಗಿದೆ. ವಿವಿಧ ವಯೋ- 
ಮಾನದವರು ಉದ್ದಿಷ್ಟ ಕಅಕಾ ಚಟುವಟಕೆಗಳ ಹೊರತಾಗಿ 
ಆನಂದದಾಯಕ ಆಟದ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದಕ್ಕೆ 
ಈ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾಗಿದೆ. 


ನಾವು ಔಪಚಾರಿಕ ಅವಕಾಶಗಳನ್ನು ಬಟ್ಟುಕೊಡ-ಬೇಕಾದದ್ದಿಲ್ಲ. 
ಕ್ರಿಯಾಶೀಲತೆಯ ಹಾಗೆಯೇ ಆಟವು ಕೂಡ ಸರ್ಕಾರ ಮತ್ತು 
ಮಾರುಕಟ್ಟೆಯ ಉಳವಿಗೆ ಅಗತ್ಯವಾದ ಉತ್ಪನ್ನವಾಗಿದೆ. 
ಪಠ್ಯಕ್ರಮದ ಅಭವೃದ್ಧಿಯಲ್ಲ ಲವಲವಿಕೆಯ ಆಟಗಳನ್ನು 
ಒಳಗೊಳ್ಳಸುವ ದಾರಿಗಳನ್ನು ನಾವು ಕಂಡುಕೊಳ್ಳ-ಬೇಕಾಗಿದೆ. 
ಉದಾಹರಣೆಗೆ. "ಆದರೆ ಏನು?' ಎ೦ಬ ಚರ್ಚೆಗಳು - ಇವು ನಮಗೆ 
ಕೆಲ ನಿಯಮಗಳನ್ನು ಮುರಿದ ಜಗತ್ತನ್ನು ಕಲ್ಪಸಿಕೊಳ್ಳುವುದನ್ನು 
ಕಅಸಿಕೊಡುತ್ತವೆ. ನಾನು ರಾಜನಾದರೆ ಏನು? ಎರಡು ಮತ್ತು 
ಎರಡು ಸೇರಿ ಐದು ಆದರೆ ಏನು? ಐದು ಐದು ಸೇರಿ ಏಳಾದರೆ 
ಏನು? ಪರ್ಯಾಯ, ಕಾಲ್ಪನಿಕ ಮತ್ತು ಭ್ರಾಮಕ ಜಗತ್ತುಗಳಲ್ಲ 
ಆನಂದದಾಯಕ ಶೋಧ ನಡೆಸಲು ಅನುವಾಗುವಂತೆ 
ಔಪಚಾರಿಕ ಶಿಕ್ಷಣದ ಭಾಗವಾಗಿ ಈ "ಆದರೆ ಏನು' ಎನ್ನುವ 
ಸನ್ನಿವೇಶವನ್ನು ವಿಸ್ತರಿಸಿಕೊಳ್ಳಬಹುದು. ಎಲ್ಲಿಯವರೆಗೆ ಈ 
ಅಭ್ಯಾಸ ಆಟದ ಸಾಮ್ರಾಜ್ಯದಲ್ಲಿ ಇರಬಹುದು? ಯಾವಾಗ ಇದು 
ಮಣಭಾರದ ಲಾಸ್ಟ್‌ ಆಗಿ ಪರಿಣಮಿಸುತ್ತದೆ ಎನ್ನುವುದನ್ನು 
ಯಾರಾದರೂ ಊಹಿಸಿಕೊಳ್ಳಬಹುದು. 


ಆಟ ಎನ್ನುವುದು ಮಾನಸಿಕ ಚಟುವಟಕೆ ಅಲ್ಲ. ಅದು ಅತ್ಯ೦ತ 
ಆನಂದದ ಮತ್ತು ಐಂದ್ರಿಕವಾದ ಚಟುವಟಕೆಯಾಗಿದೆ. ಇದರಲ್ಲ 
ಭೌತಿಕ ವಸ್ತುಗಳನ್ನು ಅವುಗಳ ಸಾಂಪ್ರದಾಯಕ ಅರ್ಥ ಒಂದರಿಂದ 
ಇನ್ನೊಂದಾಗಿ ಪರಿವರ್ತನೆ ಆಗುವ ಹಾಗೆ ಮುರಿದುಕಟ್ಟಲಾಗುತ್ತದೆ. 
ಹೀಗೆ ಆಟವು ದೈಹಿಕ ಚಟುವಟಕೆ ಮೂಲಕ ಸುತ್ತಅನ ಭೌತಿಕ 
ಜಗತ್ತಿನ ಜೊತೆಗೆ ಸಂಬಂಧ ಹೊಂದಿರುವುದನ್ನು ಬಯಸುತ್ತದೆ. 
ನಿಜವಾಗಿ ವಸ್ತುಗಳ ಶ್ರೀಮಂತಿಕೆ ಮತ್ತು ಸಮೃದ್ಧತೆ ಆಟಕ್ಕೆ 
ಉತ್ತೇಜನ ನೀಡುತ್ತದೆ. ಬಹುಶಃ ಕೈಯಲ್ಲ ವಸ್ತುಗಳ ಸಮೃದ್ಧತೆ 
ಮಕ್ಕಳು ಮತ್ತು ಅಧ್ಯಾಪಕರನ್ನು ಆಟದ ಗತ್ತಿನಲ್ಲಿ ಕಳೆದು- 
ಹೋಗುವಂತೆ ಮಾಡುತ್ತದೆಯಾದುದರಿ೦ದ ನಮ್ಮ ತರಗತಿಗಳನ್ನು 
ಅತ್ಯ೦ತ ಖಾಲಅಯಾಗಿ ಇರಿಸಿಕೊ೦ಡಿದ್ದೇವೆ. ಮಕ್ಕಳು ಮತ್ತು 
ದೊಡ್ಡವರು ತಮ್ಮ ಕೈಯಲ್ಲನ ಸಮಯ ಮತ್ತು ಸ್ವಾತಂತ್ರ್ಯ ಇದ್ದಾಗ 
ಶ್ರೀಮಂತ ಮತ್ತು ವೈವಿಧ್ಯಮಂತುವಾದ ವಸ್ತುಗಳಗೆ 
ಮುಖಾಮುಖಿಯಾದಾಗ ಅವರು ಆಟದ ಒಳಗೆ ಬಹಳ ಸಹಜವಾಗಿ 
ಸೇರಿಕೊಳ್ಳುತ್ತಾರೆ. 


ಒಂದು ವೇಳೆ ಐಂದ್ರಿಕತೆ ಮತ್ತು ಕಲ್ಪನೆಗಳು ಆಟದ ಎರಡು 
ಧ್ರುವಗಳಾಗಿ ಒಟ್ಟರೆ, ಇದು ಸ್ವಾತಂತ್ಯ ಮತ್ತು ಆನಂದದ ಭಾವವನ್ನು 
ಉತ್ತೇಜಸುತ್ತದೆ. ಶಾಲೆಯಲ್ಲ ಮಗು ಕಿಟಕಿಯ ಆಚೆಗೆ ನೋಡುತ್ತಾ 
ಕನಸು ಕಾಣುವುದನ್ನು ಕಂಡಾಗ ಅದು ಆಟದ ತನ್ನ ಸ್ಟಾತ೦ತ್ರ್ಯವನ್ನು 
ಅಭ್ಯಾಸ ಮಾಡುತ್ತಾ ಇದೆ ಎಂದು ತಿಳದುಕೊಳ್ಳಬೇಕಾಗಿದೆ. ಈ 
ಸ್ವಾತಂತ್ರ್ಯದ ಜೊತೆಗೆ ಆನ೦ದದ ಬೇಟೆಯು ಕೊನೆಯದಾಗಿ ಹೊಸ 
ಜಗತ್ತನ್ನು ಕಟ್ಟುವುದಕ್ಕೆ ಸಹಾಯ ಮಾಡುತ್ತದೆ. ಇಂದಿನ ಭ್ರಮೆ 
ಎನ್ನುವುದು ನಾಳೆಯ ವಾಸ್ತವ ಆಗಿರಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


07 


08 


ಅ೦ತಿಮ ಟಪ್ಪಣಿಗಳು 
i CN Subramaniam ‘Sovereignty, Pleasure, Illusion and Play’ https://practiceconnect.azimpremijiuniversity.edu.in/sovereignty-pleasure-illusion-and- 
play-part-i/ 


ii Froebel was prompted by the make-believe games of children to insist on the use of symbolism in the activities and also strictly aver the use of real 
objects, insisting on the use of make-believe objects instead. Make-believe objects were supposed to trigger imagination in children. 


iii For Dewey’s critique of Froebelian methods see his lecture entitled ‘Froebel’s Educational Principles’ incorporated as Chapter V of his book, School 
and Society. Dewey rejected the externally imposed structured games, the fetishism of symbols in the activities and the huge array of subject 
matter to be dealt with in the preschool stage. 


iv Dewey, 'Froebel’s Educational Principles’. This was one of the three key principles he extracted from Froebel’s work. 


v Gijubhai Badheka, the much-acclaimed Gujarati pedagogue, in his description of children playing in his imaginary school, demonstrates the 
possibility of the class descending into Hobbesian ‘state of nature’ without the guidance of the teacher. He advocates play as an important 
educational method when under the guidance of a wise teacher. See Divasvapna Part 1, section VIl. 


ಪರಾಮರ್ಶನ 

Barbara Beatty. 2017. ‘John Dewey's High Hopes for Play: Democracy and Education and Progressive Era Controversies over Play in Kindergarten and 
preschool education’ in The Journal of Gilded Age and Progressive Era 16. p. 425. 

Christopher Joseph An. 2018. ‘On learning, playfulness and becoming human’ in Philosophy, 93, 1. 

John Dewey. 1915. ‘Froebel's Educational Principles’. Chapter 5 in The School and Society. Chicago: University of Chicago. 111-127. 

Larry Prochner. 2002. ‘Preschool and Playway in India’, in Childhood, Vol 9(4) p. 446. 

Peter Gray. 2009. ‘Play as a Foundation for Hunter-Gatherer Social Existence’ in American Journal of Play, Spring, pp 476-522. 

Verrier Elwin. 1947. The Muria and Their Ghotul, Oxford University Press, London. 


ಸಿ.ಎನ್‌. ಸುಬ್ರಹ್ಮಣ್ಯಮ್‌ ಅವರು ಏಕಲವ್ಯ ಸಂಸ್ಥೆಯಲ್ಲ ಸಮಾಜ ವಿಜ್ಞಾನ ಶಿಕ್ಷಣಕ್ಷೇತ್ರದಲ್ಲ ಕಾರ್ಯನಿರ್ವಹಿಸುತ್ತಿದ್ದರು. 
ಪ್ರಸ್ತುತ ಅವರು ಮಧ್ಯಪ್ರದೇಶದ ಹೋಶಂಗಾಬಾದ್‌ನಲ್ಲ ನಿವೃತ್ತ ಜೀವನ ಕಳೆಯುತ್ತಿದ್ದಾರೆ. ಅವರನ್ನು 
subbu.hbd@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ । ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಎಲ್ಲರಿಗೂ ಆಟ ಒಳಗೊಳ್ಳುವ ಆಟಕ್ಕೆ ಅವಕಾಶಗಳ ವಿನ್ಯಾಸ 


ರಾಜಶ್ರೀ ಶ್ರೀನಿವಾಸನ್‌ 


'ಸಮನ್ವ್ಹಯ (ಒಳಗೊಳ್ಳುವಂಥದ್ದು)' ಎಂದು ಕರೆದುಕೊ 
ಶಾಲೆಯೊಂದರಲ್ಲ ನನ್ನ ಪಿಹೆಚ್‌ಡಿಗಾಗಿ ಮಾಹಿತಿ ಸ೦ಗ್ರಹಿ 
1೦೦೦ನೇ ಇಸವಿಯ ಸಮಯವನ್ನು ನೆನಪಿಸಿಕೊಳ್ಳುತ್ತೇನೆ. ಆ 
ದಶಕದಲ್ಲ ಮಾಮೂಲ ಶಾಲೆಯ ಆವರಣದಲ್ಲ ವಿಶೇಷಚೇತನ 
ಮಕ್ಕಳ ಶಿಕ್ಷಣಕ್ಕೋಸ್ಟರ ಪ್ರತ್ಯೇಕ ಕಟ್ಟಡವಿರುವ ಶಾಲೆಗಳನ್ನು 
'ಸಮನ್ವ್ಹಯ (ಒಳಗೊಳ್ಳುವಂಥದ್ದು)' ಶಾಲೆಗಳು ಎನ್ನಲಾಗುತ್ತಿತ್ತು. 
ಮಧ್ಯಾಹ್ನದ ಊಟ ಹಾಗೂ ಆಟದ ಸಮಯದಲ್ಲ ವಿಶೇಷಚೇತನ 
ಮಕ್ಕಳ ವಿಶೇಷಚೇತನರಲ್ಲದ ಸೋದರರು ಹಾಗೂ ಸ್ನೇಹಿತರು 
ವಿಭಾಗದ ದ್ವಾರದಲ್ಲ ನಿಂತು, ತಮ್ಮ ಸೋದರರನ್ನು 
ತಜ್ಞಕೊಳ್ಳುವುದನ್ನು ಹಾಗೂ ಕೈಜೋಡಿಸಿ ಆಟದ ಮೈದಾನದೆಡೆಗೆ 
ಓಡುವುದನ್ನು ನಾನು ಗಮನಿಸುತ್ತಿದ್ದೆ. ಹೆಚ್ಚಿನವರು ಓಡಲು 
ಕಷ್ಟಪಟ್ಟರೂ, ಅವರಲ್ಲ ನಗು. ಸಂತಸದ ಉದ್ದಾರ. ಸಲಗೆ, ಬೆಚ್ಚಗಿನ 
ಭಾವನೆ ಮತ್ತು ಅನುಭೂತಿಯನ್ನು ಕಾಣಬಹುದಾಗಿತ್ತು. ಬಡುವಿನ 
ವೇಳೆಯಲ್ಲನ ಆಟದ ಸಮಯ ಮುಗಿದ ನಂತರ ಕಾಣಬರುತ್ತಿದ್ದ 
ನೋಟ ದುಃಖಕರವಾಗಿರುತ್ತಿತ್ತು. ವಿಶೇಷಚೇತನ ಮಕ್ಕಳು ತರಗತಿ 
ಕೊಠಡಿಗಳಗೆ ಹಿಂದಿರುಗಲು ಸಿದ್ಧವಿರುತ್ತಿರಅಲ್ಲ. ಸೋದರ / 
ಸೋದರಿಯರು ಕೆಲಕಾಲ ಅವರೊಟ್ಟಗೆ ಕುಳತು ಸಂತೈಸಲು 
ಪ್ರಯತ್ನಿಸುತ್ತಿದ್ದರು. ಶಿಕ್ಷಕರು ಸಮಾಧಾನಿಸುವಂತಹ 
ಮಾತುಗಳನ್ನಾಡುತ್ತಿದ್ದರು. ಬಹುತೇಕ ಮಕ್ಕಳು ಶಿಕ್ಷಕರನ್ನು 
ಕೇಳುತ್ತಿದ್ದುದು. "ನಾನು (ಆ) ಶಾಲೆಗೆ ಹೋಗುವುದು ಯಾವಾಗ?” 
(ಸಾಮಾನ್ಯ ಮಕ್ಕಳ ಶಾಲೆಯ ಕಟ್ಟಡವನ್ನು ತೋರಿಸುತ್ತ). 
ವ್ಯಾಕುಲತೆ ಉಳದುಕೊಂಡು ಹಡುತ್ತಿತ್ತು. ಪ್ರತಿದಿನ ನನ್ನಲ್ಲ ಏಳುತ್ತಿದ್ದ 
ಪ್ರಶ್ನೆಗಳೆ೦ದರೆ: ವಿಶೇಷಚೇತನ ಹಾಗೂ ಸಾಮಾನ್ಯ ಮಕ್ಕಳು ಒಟ್ಟಗೆ 
ಓದುವುದು ಹಾಗೂ ಆಟವನ್ನು ಆಡಬಲ್ಲರೇ? ಯಾವಾಗಲೂ 
ಮಕ್ಕಳು ಮಾತ್ರ ಏಕೆ ಹೊಂದಾಣಿಕೆ ಮತ್ತು ಮಾರ್ಪಾಡು 
ಮಾಡಿಕೊಳ್ಳಬೇಕು? ಶಾಲೆ ಮತ್ತು ಸಮುದಾಯವು ಎಂದಾದರೂ 
ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದೇ ಮತ್ತು ತಮ್ಮನ್ನು 
"ಎಲ್ಲ" ಮಕ್ಕಳ ಪ್ರತಿನಿತ್ಯದ ಬದುಕಿನಲ್ಲಿ ಹೊ೦ದಿಸಿಕೊಳ್ಳುತ್ತವೆಯೇ? 
ಈಗಾಗಲೇ 2 ದಶಕಕ್ಕಿಂತ ಹೆಚ್ಚು ಕಾಲ ಕಳೆದಿದೆ ಮತ್ತು 
ಒಳಗೊಳ್ಳುವ ಮುಂಗಾಣ್ಣೆಯನ್ನು ನಿಜವಾಗಿಸುವತ್ತ ಆಶಾಕಿರಣ 
ಮೂಡಿದೆ ಎನ್ನಬಹುದು. 


ಳ್ದು 
೪ 
ಸು 


ಎಳೆಯ ಮಕ್ಕಳ ಯೋಗಕ್ಷೇಮವು. ಶಾಂತಿಯುತ ಹಾಗೂ 
ಒಳಗೊಳ್ಳುವ ಸಮಾಜದ ನಿರ್ಮಾಣದ ಪ್ರಮುಖ ಘಟಕ. ಕುಟುಂಬ, 
ಸಮವಯಸ್ಥರು, ಶಾಲೆ, ಮಾಧ್ಯಮ ಮತ್ತು ಅಂತರ್ಜಾಲ, 
ಸಮುದಾಯಗಳು ಹಾಗೂ ಸರ್ಕಾರದ ಕಾರ್ಯನೀತಿಗಳು ಮಕ್ಕಳ 
ದೈಹಿಕ, ಬೌದ್ಧಿಕ, ಸಾಮಾಜಕ-ಭಾವನಾತ್ಮಕ ಮತ್ತು ನೈತಿಕ 
ಬೆಳವಣಿಗೆಯಲ್ಲ ಮುಖ್ಯ ಪಾತ್ರ ವಹಿಸುತ್ತವೆ. ಅಭಿವೃದ್ಧಿಯ 
ಬದಲಾಗುವ ಸನ್ನಿವೇಶಗಳು ಮಕ್ಕಳಲ್ಲ ವೈವಿಧ್ಯಮಯ ಅನುಭವಕ್ಕೆ 
ದಾರಿ ಮಾಡಿಕೊಡುತ್ತವೆ. ಹಲವು ಮಕ್ಕಳಲ್ಲ ಆರೋಗ್ಯ, ಪೋಷಣೆ. 
ಸುರಕ್ಷತೆ ಮತ್ತು ಪಾಲನೆಯ ಮೂಲಭೂತ ಅ೦ಶಗಳನ್ನು ರಾಜ 
ಮಾಡಿಕೊಳ್ಳಲಾಗಿದೆ. ಹೊರತಾಗಿಸುವಿಕೆ ಹಾಗೂ ಹಿಂಸೆಯು 
ಅವರನ್ನು ಬದಿಗೊತ್ತಿದೆ. ಕೆಲವರು ತಮ್ಮ ಕರ್ತೃತ್ವ ಹಾಗೂ 


ಪುಟದೇಳುವ ಗುಣದಿಂದ ಮೇಲೇಳುತ್ತಾರೆ. ಬಾಲ್ಯದ 
ವೈವಿಧ್ಯಮಯ ಅನುಭವಗಳಗೆ ಪ್ರತಿಕ್ರಿಯೆಯಾಗಿ, ಕಳೆದ ಮೂರು 
ದಶಕಗಳಲ್ಲ ಮಕ್ಷಳಗೆ ಸಂಬಂಧಿಸಿದ ಹಲವು ಕಾರ್ಯನೀತಿಗಳು 
ಹಾಗೂ ಉಪಕ್ರಮಗಳನ್ನು ಚಾಲನೆಗೆ ತರಲಾಗಿದೆ. ಸಾರ್ವತ್ರೀಕರಣ, 
ಸಮಾನತೆ ಮತ್ತು ರಾಜ್ಯದ ಹೊಣೆಗಾರಿಕೆ ತತ್ವವನ್ನು ಮಕ್ಕಳ 
ಹಕ್ಕುಗಳಲ್ಲ ಸೇರ್ಪಡೆಗೊಳಸಲಾಗಿದ್ದು, ಅದರ ಹಲವು ಚರ್ಚೆಗಳು 
ಹಾಗೂ ವಾದ-ವಿವಾದಗಳೊಂದಿಗೆ ಮಕ್ಕಳ ಪಾಲನೆ, ರಕ್ಷಣೆ, ಉಳವು 
ಮತ್ತು ಪಾಲ್ಗೊಳ್ಳುವಿಕೆಯನ್ನು ಅಭವ್ಯಕ್ತಿಸುವಲ್ಲ ಮುಖ್ಯ 
ಪರಾಮರ್ಶನ ಅಂಶಗಳಾಗಿವೆ. ಆರೋಗ್ಯ ಮತ್ತು ಶಿಕ್ಷಣದ ಜೊತೆಗೆ 
ಆಟವೂ ಕೂಡ ಎಲ್ಲ ಮಕ್ಕಳ ಹಕ್ಕು ಎಂದು ಗುರುತಿಸಲಾಗಿದೆ: 
ಏಕೆಂದರೆ, ಈ ಕ್ರಿಯಾಶೀಲ ಚಟುವಟಕೆಯಲ್ಲ ಮಕ್ಕಳು ಮನುಷ್ಯತ್ವ. 
ಸಹಾನುಭೂತಿ, ಕರ್ತ್ಯತ್ವ ಮತ್ತು ಸ್ವಾತಂತ್ರ್ಯದ ಆಳವನ್ನು 
ಕಂಡುಕೊಳ್ಳುತ್ತಾರೆ. ಮಕ್ಕಳ ಸಾಮಾಜಕ ಒಳಗೊಳ್ಳುವಿಕೆಯನ್ನು 


ಉತ್ತೇಜಸುವ ಗುರಿಯನ್ನು ಸರಾಗಗೊಳಸುವ 
ಕಾರ್ಯನೀತಿಗಳದ್ದರೂ. ಹಲವು ಮಕ್ಕಳು ಆಟದಿಂದ 
ವಂಚಿತರಾಗುವ ಸ್ಥಿತಿ ಮುಂದುವರಿದಿದೆ. 


ಈ ಲೇಖನವು ವೈಕಲ್ಯಗಳರುವ ಮಕ್ಕಳ ಒಳಗೊಳ್ಳುವಿಕೆಯ ನಿರ್ದಿಷ್ಟ 
ವಿಷಯಕ್ಕೆ ಸಂಬಂಧಿಸಿದಂತೆ, ಆಟದ ಮಹತ್ವವನ್ನು ಚರ್ಚಿಸಲದೆ. 
ಮೊದಲ ಭಾಗದಲ್ಲಿ ಶಾಲೆ ಮತ್ತು ಸಮುದಾಯದ ಇಡೆಗಳಲ್ಲ 
ಒಳಗೊಳ್ಳುವ ಆಟದ ಪ್ರಯೋಜನ ಹಾಗೂ ಅದಕ್ಕೆ ಇರುವ 
ಅಡೆತಡೆಗಳನ್ನು ಪರಿಶೀಅಸಲಾಗಿದೆ. ಎರಡನೇ ವಿಭಾಗವು 
ದೇಶದಲ್ಲರುವ ಕಾರ್ಯನೀತಿಗಳ ಸಂಕ್ಷಿಪ್ತ ರೂಪರೇಖೆಯನ್ನು 
ನೀಡಅದೆ ಮತ್ತು ಸಾಮುದಾಯಿಕ ಆಟದ ಮೈದಾನಗಳಲ್ಲ 
ಒಳಗೊಳ್ಳುವಿಕೆಗೆ ನಡೆದ ಕೆಲವು ಪ್ರಯತ್ನಗಳನ್ನು ಪರಿಶೀಅಸಲದೆ. 
ಕೊನೆಯದಾಗಿ, ದೇಶದ ಶಾಲೆಗಳಲ್ಲಿ ಒಳಗೊಳ್ಳುವ ಆಟವನ್ನು 
ಪೋಷಿಸಲು ಬೇಕಾದ ಕೆಲವು ವಿಸ್ತೃತ ಸಿದ್ದಾಂತಗಳನ್ನು 
ನಿರೂಪಿಸಲಾಗಿದೆ ಮತ್ತು ವಿಶೇಷಚೇತನ ಮಕ್ಕಳ ಬದುಕಿನಲ್ಲ 
ಭಾಗಿಯಾಗಿರುವ ಪಾಲುದಾರರು ಸಾಮುದಾಯುಕ ಕ್ರಿಯೆಗೆ 
ಮುಂದಾಗಬೇಕೆಂದು ಕರೆಕೊಡುತ್ತದೆ. ಲೇಖನವು ಅ೦ಗ- 
ವೈಕಲ್ಯವನ್ನು ವಿಶೇಷಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ((Rights 
of Persons with Disabilities Act -RPWD) ಭಾರತ ಸರ್ಕಾರ, 
2೦1೮) ಯನ್ಹಯ ವಿವರಿಸುತ್ತದೆ: ವಿಶೇಷಚೇತನ ವ್ಯಕ್ತಿ ಎ೦ದರೆ 
ದೀರ್ಥಕಾಲ ದೈಹಿಕ, ಮಾನಸಿಕ, ಬೌದ್ಧಿಕ ಇಲ್ಲವೇ ಸಂವೇದನ 
ಶಕ್ತಿಯಲ್ಲ ದೋಷವಿರುವ ಹಾಗೂ ಇದರಿಂದ ಸಮಾಜದಲ್ಲ 
ಸಂಪೂರ್ಣವಾಗಿ ಹಾಗೂ ಪರಿಣಾಮಕಾರಿಯಾಗಿ ಎಲ್ಲರೊಡನೆ 
ಪಾಲ್ಗೊಳ್ಳಲು ಅಡೆತಡೆಯುಂಬಾಗಿದ್ದಲ್ಲ. ಆತನನ್ನು ವಿಶೇಷಚೇತನ 
ಎನ್ನಲಾಗುತ್ತದೆ. 


ಒಳಗೊಳ್ಳುವ ಕ್ರೀಡೆ ಎ೦ದರೇನು? 


ಆಟವು ಮೌಲ್ಯಯುತ ಹಾಗೂ ಸಂತಸಕ್ಕೆ ಕಾರಣವಾಗುವಂತಹ 
ಒಂದು ಚಟುವಟಕೆಯಾಗಿದೆ. ಅದು ತಮಾಷೆಯ, ಉತ್ಪಾಹದ, 
ತನ್ನಿಂತಾನೇ ನಡೆಯುವ, ನಮ್ಮಿಂದಲೇ ಆರಂಭಗೊಳ್ಳುವ ಹಾಗೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


09 


೩0 


ಉದ್ದೇಶರಹಿತ ಚಟುವಟಕೆಯಾಗಿದ್ದು, ಅದರಿ೦ದ ಮಕ್ಕಳು 
ಕಅಸದೆಯೇ ಕಅಯುತ್ತಾರೆ (ಪಿಯಾಜೆ, 2೦೦7). ಮಕ್ಕಳು 
ಸಾಮಾನ್ಯವಾಗಿ ಆಟದಲ್ಲಿ ತೊಡಗಿಕೊಳ್ಳಲು ಕಾರಣವಾದ 
'ಆಟಕ್ಕಾಗಿ ಆಟ' ಎನ್ನುವ ದೃಷ್ಟಿಕೋನವನ್ನು ಇದು ನೀಡುತ್ತದೆ. 
ಆಟವು ಬಾಲ್ಯದ ವಿವರಣೆಯೆ೦ದು ಉಲ್ಲೇಖಸುತ್ತಾ ಬೆಸಿಯೋ 
(2೦17) ಹೇಳುತ್ತಾರೆ. “ಮಕ್ಕಳು ಅದಕ್ಕೆ ವಿನಿಯೋಗಿಸುವ ಸಮಯ, 
ಆಟವಾಡುವಾಗ ಆತನ / ಆಕೆಯ ಗಮನ ಕೇಂದ್ರೀಕರಿಸುವಲ್ಲನ 
ತೀವ್ರತೆ, ಈ ಚಟುವಟಕೆ ದೃಗ್ಗೋಚರವಾಗಿ ಹೊಮ್ಮಿಸುವ 
ಭಾವನೆಗಳ ಸಮಗ್ರತೆ, ವಯೋಮಾನದಲ್ಲನ ವ್ಯತ್ಯಾಸಕ್ಕೆ 
ಅನುಗುಣವಾಗಿ ಅದು ತೋರಿಸುವ ಸ್ಥಿತಿಸ್ಥಾಪಕತೆ, ಪರಿಸರದ 
ಪರಿಸ್ಥಿತಿಗಳು, ಜೊತೆಗಾರರು ಹಾಗೂ ಅಡೆತಡೆಗಳು, ಪ್ರತಿಯೊಂದು 
ಭೌಗೋಳಕ ಪ್ರದೇಶ, ಪ್ರತಿಯೊಂದು ಯುಗ ಹಾಗೂ ಪ್ರತಿಯೊಂದು 
ಸಂಸ್ಕೃತಿಯಲ್ಲೂ ಅದು ಸ್ಥಿರವಾಗಿ ನಡೆಯುವಿಕೆ ಇದೆಲ್ಲ ಗುಣಗಳು 
ಮನುಷ್ಯನ ಜೀವನದ ವಿಶಿಷ್ಟ ಕಾಲವಾದ ಬಾಲ್ಯದಲ್ಲ ಆಟಕ್ಕೆ ವಿಶೇಷ 
ಸ್ಥಾನವನ್ನು ನೀಡಿದೆ (ಪ್ರರಭಾರ ಮೂಲದಲ್ಲೇ ಇದೆ)”. ಆಟವು 
ಮಗುವಿನ ಜೊತೆ ಜೊತೆಗೆ ವಿಕಾಸ ಹೊ೦ದುತ್ತದೆ ಮತ್ತು ಮಗು 
ಇರುವ ಭೌಗೋಳಕ ನೆಲೆಗಳು. ಇತಿಹಾಸಗಳು ಮತ್ತು ಸಂಸ್ಕೃತಿಗಳು 
ಸೇರಿದಂತೆ ಬೆಳವಣಿಗೆಯ ಪರಿಸ್ಥಿತಿಗಳು ಅದನ್ನು ರೂಪು- 
ಗೊಳಸುತ್ತವೆ. ಆಟವು ಮಗುವಿನ ಆರೋಗ್ಯ ಹಾಗೂ ಒಳತಿಗೆ 
ನೆರವಾಗುವ ಸರಣಿಯೋಪಾದಿಯ ಬೆಳವಣಿಗೆಯಲ್ಲನ 
ಬದಲಾವಣೆಗಳನ್ನು ಅನಾವರಣಗೊಳಸುತ್ತದೆ. ಕುಟು೦ಬದ 
ಗೋಡೆಗಳೊಳಗೆ ಆರಂಭವಾದ ಅನ್ವೇಷಣೆ ಮತ್ತು ಸಂತಸದ 
ಮೂಲವಾದ ಕ್ರೀಡೆಗಳು, ಸಮುದಾಯದ ಆಟದ ಮೈದಾನ ಅಥವಾ 
ಉದ್ಯಾನಗಳನ್ನು ತಲುಪುತ್ತವೆ ಮತ್ತು ಶೈಕ್ಷಣಿಕ ಹಾಗೂ ಅಭವ್ಯದ್ಧಿ 
ಸನ್ನಿವೇಶಗಳಲ್ಲ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಕಲಕೆಗೆ 
ನೆರವಾಗುವ ಸ೦ಧಾನ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತವೆ. 


ಎಲ್ಲಾ ಮಕ್ಕಳಂತೆ ವಿಶೇಷಚೇತನ ಮಕ್ಕಳು ಕೂಡ ತಮ್ಮ 
ಭಾವನೆಗಳು, ಉದ್ದೇಶ, ಆಸೆಗಳು ಹಾಗೂ ದೃಷ್ಟಿಕೋನವನ್ನು 
ಹಂಚಿಕೊಳ್ಳಲದ್ದು, ಆಟವಾಡಲು ಇಷ್ಟ ಪಡುತ್ತಾರೆ. 
ಸಂಶೋಧನೆಗಳ ಪ್ರಕಾರ, ವಿಶೇಷಚೇತನ ಮಕ್ಕಳು 
ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಆಟ ಪ್ರಮುಖ ಪಾತ್ರ 
ವಹಿಸುತ್ತದೆ (ಜೀನ್ಸ್‌ ಮತ್ತು ಮಾಗೀ, 2೦12). ಭಾರತದಲ್ಲ 
ಇಂತಹ ಬಹುತೇಕ ಮಕ್ಷಳಗೆ ಮನೆ ಅಥವಾ ಶಾಲೆಯನ್ನು 
ಆಧರಿಸಿದ ಕ್ರೀಡೆಯೇ ಏಕೈಕ ಅವಕಾಶವಾಗಿರುತ್ತದೆ. ಹೆಚ್ಚನ 
ಶಾಲೆಗಳು ಹಾಗೂ ಸಾಮುದಾಯಿಕ ಆಟದ ತಾಣ 
(ಉದ್ಯಾನಗಳು ಹಾಗೂ ಸಾರ್ವಜನಿಕ ಆಟದ ಮೈದಾನಗಳು) 
ಗಳನ್ನು ವೈಕಲ್ಯವಿಲ್ಲದ ಮಕ್ಕಳನ್ನು ದೃಷ್ಟಿಯಲ್ಲರಿಸಿಕೊಂಡು 
ರೂಪಿಸಲಾಗಿರುತ್ತದೆ. ಆಟದ ಮೈದಾನಕ್ಕೆ 
ಪ್ರವೇಶಾವಕಾಶವಿಲ್ಲದ ವಿನ್ಯಾಸಗಳು, ತರಬೇತಿ ಪಡೆದ 
ಮೇಲುಸ್ತುವಾರಿಗಳ ಕೊರತೆ, ಮಕ್ಕಳಗೆ ಮುಕ್ತ ಆಟದ 
ಸಮಯವನ್ನು ನೀಡದೆ ಇರುವುದು ಮತ್ತು ಮಕ್ಕಳ 
ವಿರೋಧಿಸುವಿಕೆ ಹಾಗೂ ಆಟದ ಸಮಯದಲ್ಲ ಚಿಕಿತ್ಸಾ 
ಸಮಯವನ್ನು ಬದಅಸುವುದು ಇತ್ಯಾದಿಗಳು ವಿಶೇಷ 
ಶಾಲೆಗಳು ಎದುರಿಸುವ ಸಾಮಾನ್ಯ ಸವಾಲುಗಳಾಗಿದ್ದು. 
ಇದರಿಂದ ವಿಶೇಷಚೇತನ ಮಕ್ಷಳಗೆ ಆಟದ ಸ್ಥಳಕ್ಕೆ ಹೆಚ್ಚು- 
ಕಡಿಮೆ ಪ್ರವೇಶಾವಕಾಶವೇ ಇಲ್ಲದಂತೆ ಆಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಮಕ್ಷಳ ಆಟಕ್ಕೆ ಇರುವ ಮಿತಿಗಳ ಮೂಲಗಳು ಹಲವು 
ಕಾರಣಗಳಲ್ಲವೆ: ಮೊದಅಗೆ, ಮಕ್ಕಳ ಆಟದ ಸನ್ನಿವೇಶಕ್ಕೆ 
ಸಂಬಂಧಿಸಿದ ಅಂಶಗಳು; ಸ್ಥಳಗಳ ವಿನ್ಯಾಸ, ಆಟಕೆಗಳು, 
ಸಾಮಗ್ರಿಗಳು, ಗೊ೦ಬೆಗಳು ಮತ್ತು ಆಟದ ಸಾಧನಗಳ 
ವಿನ್ಯಾಸಗಳು ಲಭ್ಯವಿಲ್ಲದೆ ಇರಬಹುದು ಅಥವಾ ಒಳಗೊಳ್ಳುವಂತೆ 
ಇಲ್ಲದಿರಬಹುದು. ಎರಡನೆಯದಾಗಿ. ಪೋಷಕರು, ಇನ್ನಿತರ 
ವಯಸ್ಕರು, ಶಿಕ್ಷಕರು, ಸಹಪಾಠಿಗಳು ಮತ್ತು ಕಾರ್ಯನೀತಿ 
ರೂಪಿಸುವವರು ವಿಶೇಷಚೇತನ ಮಕ್ಕಳು ಆಟಕ್ಕೆ ಸಂಬಂಧಿಸಿದಂತೆ 
ಸಾಮಾನ್ಯವಾಗಿ ಮತ್ತು ನಿರ್ದಿಷ್ಟವಾಗಿ ಏನು ಮಾಡಬೇಕು ಅಥವಾ 
ಮಾಡಬಾರದು ಎನ್ನುವ ಕುರಿತು ಹೊಂದಿರುವ ಸಾಮಾನ್ಯ 
ವಿಚಾರಗಳು ಹಾಗೂ ನಂಜಕೆಗಳನ್ನು ಒಳಗೊಂಡಿರುವಂತಹ 
ಸಾಮಾಜಕ ಅಂಶಗಳು. ಮೂರನೆಯದಾಗಿ, ಮಕ್ಚಳಗೆ 
ಸಂಬಂಧಿಸಿದ ಅಂಶಗಳು: ತಮ್ಮಷ್ಟಕ್ಕೆ ತಾವೇ ಆಟವನ್ನು 
ಆಡಲಾಗದ, ಇಲ್ಲವೇ ಆಟವನ್ನು ಆರಂಭಸಲಾಗದ ಸ್ಥಿತಿ, ಆಯಾಸ, 
ಸಹಪಾಠಿಗಳ ಜೊತೆಗೆ ಸಂವಹನ ಅಸಾಮರ್ಥ್ಯ. ಇವು ದೇಹದ 
ಆಕಾರ ಹಾಗೂ ಕ್ರಿಯೆಗಳಲ್ಲನ ವೈಕಲ್ಯದಿಂದ ಹೊರಹೊಮ್ಮು- 
ವಂಥಹವು. ಅ೦ತಿಮವಾಗಿ. ವಿಶೇಷಚೇತನ ಮಕ್ಕಳ ಜೊತೆಗೆ 
ತೊಡಗಿಸಿಕೊಳ್ಳಲು ಶಾಲೆಗಳಲ್ಲಿ ಪೋಷಕರು, ಶಿಕ್ಷಕರು ಹಾಗೂ 
ಇನ್ನಿತರ ಶಿಕ್ಷಕೇತರ ಸಿಬ್ಬಂದಿಯ ಸಾಮರ್ಥ್ಯ ಮತ್ತು ಕ್ಷಮತೆ 
ಬೇರೆಯದೇ ರೀತಿಯಲ್ಲ ಹೇಳಬೇಕೆಂದರೆ, ಆಟಕ್ಕೆ 
ಪ್ರವೇಶಾವಕಾಶವು ಬರೀ ವಿನ್ಯಾಸ ಅಥವಾ ರೂಪರೇಷೆಯ 
ಕಾರ್ಯವಲ್ಲ: ಬದಲಾಗಿ, ಮಕ್ಷಳ ಕ್ರೀಡೆಗೆ ಸಂಬಂಧಿಸಿದ ನಾನಾ 
ಭಾಗಿದಾರರ ನಡುವಿನ ಸಂಬಂಧಗಳು ಹಾಗೂ ಸಾಮಾಜಕ 
ಅನ್ಯೋನ್ಯ ಕ್ರಿಯೆಯ ಸಂಕೀರ್ಣ ಎರಕದಲ್ತ್ಪದೆ. ಹಲವು ವಿಧದ 
ವೈಕಲ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗತ ಅನುಭವಗಳರು- 
ವುದರಿಂದ, ನಿಜವಾಗಿಯೂ ಒಳಗೊಳ್ಳುವ ಆಟದ ಸ್ಥಳಾವ- 
ಕಾಶವನ್ನು ಅಭವೃದ್ಧಿಪಡಿಸುವುದು ಸವಾಅನ ಕೆಲಸವಾಗಿರಲದೆ. 
ಅಂಥ ಹಂತವನ್ನು ತಲುಪಲು ಅಪಾರ ಕೆಲಸ ಮಾಡ- 
ಬೇಕಾಗುತ್ತದೆ: ಆದರೆ, ಒಳಗೊಳ್ಳುವ ಆಟದ ಸಕಾರಾತ್ಮಕ 
ಪರಿಣಾಮಗಳನ್ನು ಪರಿಗಣಿಸಿದರೆ, ಅದಕ್ಕಾಗಿ ಸಕಲ ಪ್ರಯತ್ನ 
ಮಾಡಬೇಕಾಗುತ್ತದೆ. 


ನಾನಾ ಸಾಮರ್ಥ್ಯಗಳರುವ ಮಕ್ಕಳ ನಡುವಿನ ಆಟವನ್ನು 
ಒಳಗೊಳ್ಳುವ ಆಟ ಎಂದು ಕರೆಯಬಹುದು. ಇದು ವಿಶೇಷ- 
ಚೇತನವಿರುವ ಮತ್ತು ಇತರ ಸಾಮಾನ್ಯ ಮಕ್ಕಳು ಒಟ್ಟಿಗೆ ಆಡುವ, 
ಅಡೆತಡೆಗಳಗೆ ಸೇತುವೆಗಳನ್ನು ಕಟ್ಟುವ ಮತ್ತು ಸಂಪರ್ಕ ಹಾಗೂ 
ಸಾಮಾಜಕ ಅಂಗೀಕಾರಾರ್ಹತೆಯನ್ನು ಸ್ಥಾಪಿಸುವ ಸ್ಥಳವನ್ನು 
ಸೃಷ್ಟಿಸುವ ಪ್ರಕ್ರಿಯೆ (ಜೀನ್ಸ್‌ ಮತ್ತು ಮಾಗೀ, 2೦12). ಮೂರು 
ಮುಖ್ಯ ಗುಣ-ವೈಶಿಷ್ಟ್ಯಗಳು ಹೊಮ್ಮುತ್ತವೆ: ಮೊದಲಗೆ. 
ವಿಶೇಷಚೇತನವಿರುವ ಮತ್ತು ಇತರ ಎಲ್ಲ ಮಕ್ಷಳಗೆ ಆಟದ ಹಕ್ಕು 
ಇದೆ ಹಾಗೂ ಒಟ್ಟಗೆ ಆಟವಾಡಬೇಕಾದ ಅಗತ್ಯವಿದೆ ಎನ್ನುವ ತಾತ್ರಿಕ 
ನಂಚಕೆಯನ್ನು ಆಧರಿಸಿದ ನಿರ್ದಿಷ್ಟ ಚೌಕಟ್ಟು(ಶೈಕ್ಷಣಿಕ ಇಲ್ಲವೇ 
ಸಮುದಾಯ ಅಥವಾ ಕುಟು೦ಬ) ನೆಟ್ಟರುವ ಸಾಮಾಜಕ 
ಸಂಬಂಧಗಳು ಹೊರಹೊಮ್ಮುವ ಪ್ರಕ್ರಿಯೆಯನ್ನು ಅದು 
ಉಲ್ಲೇಖಸುತ್ತದೆ. ಎರಡನೆಯದಾಗಿ, ವೈವಿಧ್ಯಮಯ ಹಿನ್ನೆಲೆಯ 
ಹಾಗೂ ಸಾಮರ್ಥ್ಯಗಳ ಮಕ್ಷಳನ್ನು ಒಪ್ಪಿಕೊಳ್ಳುವ ಕ್ರೀಡಾ 
ಚೌಕಟ್ಟನ್ನು ಖಾತ್ರಿಗೊಳಸುವ ಸ್ಥಳಾವಕಾಶವನ್ನು ಸೃಷ್ಟಿಸುವ 
ಜವಾಬ್ದಾರಿಯನ್ನು ಸಮಾಜದ ಪಾತ್ರಧಾರಿಗಳ ಮೇಲೆ ಹೊರಿಸುತ್ತದೆ. 
ಇಂಥ ಸ್ಥಳಗಳಲ್ಲ ಆಟದ ತಾಣಕ್ಕೆ ಸಂಬಂಧಿಸಿದ ಯಾವುದೇ 
ನಡವಳಗಳಲ್ಲ ಪಾಲ್ಗೊಳ್ಳಲು ಮಕ್ಕಳನ್ನು ಆಹ್ವಾನಿಸಲಾಗುತ್ತದೆ. 
ಮೂರನೆಯದಾಗಿ, ಇಂತಹ ಸಾಮಾಜಕ ಸಂಬಂಧಗಳ 


ಫಅತಾ೦ಶಗಳನ್ನು ಅದು ಮುಂದಕ್ಕೆ ತರುತ್ತದೆ. ಇದು ಮಕ್ಕಳ 
ಒಳತನ್ನು ಗುರಿಯಾಗಿಟ್ಟುಕೊ೦ಡು ಸಾಮಾಜಕ ಒಳಗೊಳ್ಳುವಿಕೆ 
ಎಡೆಗಳ 
(democratic spaces) ನಿರ್ಮಾಣ ಘಟಕಗಳಾದ ಸಂಪರ್ಕ 
ಕಲ್ಪಸುವ ಸಂಬಂಧಗಳ ಮತ್ತು 
ಸಂಕೇತಿಸುತ್ತದೆ. 


(social inclusion) ಹಾಗೂ ಪ್ರಜಾಸತ್ತಾತ್ಮಕ 


ಒಳಗೊಳ್ಳುವ ಕ್ರೀಡಾ ತಾಣಗಳು ಮಕ್ಕಳು. ಕುಟುಂಬಗಳು. 
ಶಾಲೆಗಳು ಹಾಗೂ ಸಮುದಾಯವನ್ನು ಸಕಾರಾತ್ಮಕವಾಗಿ 
ಪ್ರಭಾವಿಸುವುದರಿ೦ದ, ಅವು ಉತ್ತಮ ಎಂದು ಕೇಸಿ (2೦1೦) 
ವಾದಿಸುತ್ತಾರೆ. ವ್ಯಕ್ತಿಗಳ ನಡುವೆ ಸಾಮ್ಯತೆಗಳು ಹಾಗೂ 
ವ್ಯತ್ಯಾಸ ಸಗಳು ಇರುತ್ತವೆ ಎಂಬ ಸಂದೇಶವನ್ನು ಇದು ಮಕ್ಷಳಗೆ 
ರವಾನಿಸುತ್ತದೆ ಮತ್ತು ತಾವೂ ಒಳಗೊಳ್ಳಲ್ಲಲ್ಣದ್ದೇವೆ ಹಾಗೂ 
ತಮ್ಮನ್ನು ಬೆ೦ಬಅಸಲಾಗುತ್ತದೆ ಎನ್ನುವ ಸ೦ವೇದನೆಯನ್ನು 
ಮೂಡಿಸುತ್ತದೆ (ಸಹಪಾಠಿಗಳ ಉತ್ತೇಜನ, ಸ್ಟೂರ್ತಿ, 
ಕುತೂಹಲ ಹಾಗೂ ಪ್ರಚೋದನೆಯ ನಿರ್ದಿಷ್ಟ ಮೂಲ). 
ಕುಟುಂಬಗಳು ವಿವಿಧ ದೃಷ್ಟಿಕೋನಗಳನ್ನು ಒಪ್ಪಿಕೊಳ್ಳುವ 
ಮೂಲಕ ಇನ್ನಿ ತರ ಕುಟು೦ಖಬಗಳೊಂದಿಗೆ 4. ಸ 
ಸಂವಹನದಿಂದ ಜೀವನದ ಗುಣಮಟ್ಟ ಸುಧಾರಿಸುತ್ತದೆ. 
ಶಾಲೆಗಳು ಮತ್ತು ಸಮುದಾಯಗಳಲ್ಲ ಹೊಂದಿಕೊಳ್ಳುವಿಕೆ 
ಮತ್ತು ಪರಸ್ಪರ ಸಂಬಂಧಿಸಿದ ಭಾವನೆ ಮೂಡುತ್ತದೆ. 
ವಾಸ್ತವವೆಂದರೆ, ವೈಕಲ್ಯವಿರುವ ಮಕ್ಷಳ ಇಂಥ ಸಾಮಾಜಕ 
ಒಳಗೊಳ್ಳುವಿಕೆ ಪ್ರಕ್ರಿಯೆಯನ್ನು ಆಟ ಇಲ್ಲವೇ ವಿನೋದವನ್ನು 
ಅದರಷ್ಟಕ್ಕೆ ನೋಡಬಹುದಲ್ಲದೆ. ಅವರ ಶೈಕ್ಷಣಿಕ, ವರ್ತನೆ, 
ಬೆಳವಣಿಗೆಂದು ಪರಿಣಾಮಕಾರಿ ವಾರ್ಣ ಎಂದು 
ನೋಡಬೇಕಿಲ್ಲ (ಬೆಸಿಯೋ, 2೦17). 


ಒಳಗೊಳ್ಳುವ ಕ್ರೀಡೆಗೆ ಅವಕಾಶ ಕಲ್ಪಸುವತ್ತ ಪ್ರಯತ್ನಗಳು 


ಕಾರ್ಯನೀತಿ ಮಧ್ಯಪ್ರವೇಶಗಳು 

2೦11ರ ಜನಗಣತಿ ಪ್ರಕಾರ, ಭಾರತದಲ್ಲ 26,810,557 
ವಿಶೇಷಚೇತನ ವ್ಯಕ್ತಿಗಳದ್ದು. ಒಟ್ಟು ನಸಂಖ್ಯೆಯಲ್ಲ 
ವಿಶೇಷಚೇತನರ ಪ್ರಮಾಣ ಶೇ.2೨.೦1. ಇದರಲ್ಲ ಮಕ್ಷಳ ಪ್ರಮಾಣ 
(೦-1೨ ES EE 7,864,636. ಇವರಲ್ಲ ಶೈಕ್ಷಣಿಕ 
ಸಂಸ್ಥೆಗೆ ಹಾಜರಾಗುತ್ತಿರುವವರು ಕೇವಲ ಶೇ.61 (2011ರ 
ಜನಗಣತಿ). ವಿಶೇಷಚೇತನ ಮಕ್ಕಳನ್ನು ಶಿಕ್ಷಣ ಹಾಗೂ ಇನ್ನಿತರ 
ಕ್ಷೇತ್ರಗಳಲ್ಲಿ ಒಳಗೊಳ್ಳುವ ವಿಚಾರವು ಮತ್ತೆ ಮತ್ತೆ ಚರ್ಚೆ 
ನಡೆಯುತ್ತಿರುವ ದೇಶದ ಪ್ರಮುಖ ಕಾರ್ಯನೀತಿ ಹಾಗೂ 
ಶಾಸನಾತ್ಮಕ ಚೌಕಟ್ಟನ ವಿಷಯವಾಗಿದೆ. ಅ೦ತಾರಾಷ್ಟ್ರೀಯ 
ತಾರ 00 ಕಳೆದ ಮೂರು ದಶಕದಲ್ಲ ರಾಷ್ಟ್ರೀಯ ಮಟ್ಟದ 
ನೀತಿ ನಿರೂಪಣೆಗೆ ತಿಳುವಳಕೆ ನೀಡಿವೆ. ಮಕ್ಕಳ ಹಕ್ಕುಗಳ 
ಒಡಂಬಡಿಕೆಯು ಮಕ್ಕಳಗೆ ವಿಶ್ರಾಂತಿ ಹಾಗೂ ಅಡುವಿನ ವೇಳೆ. 
ವಂಯಸ್ಸಿಗೆ ಅನುಗುಣವಾದ ಆಟ ಮತ್ತು ಮನರಂಜನೆ 
ಚಟುವಟಕೆಗಳಲ್ಲ ತೊಡಗಿಕೊಳ್ಳುವುದು ಹಾಗೂ ಸಾಂಸ್ಕೃತಿಕ 
ಜೀವನದಲ್ಲ ಮುಕ್ತವಾಗಿ ಪಾಲ್ಗೊಳ್ಳುವ ಹಕ್ಕುಗಳನ್ನು ಗುರುತಿಸಿದೆ 
(ವಿಧಿ ತ: ವಿಶ್ವಸ೦ಸ್ಥೆ,1೨5೦). ವಿಶೇಷಚೇತನ ಮಕ್ಕಳ ಹಕ್ಕುಗಳ 
ಒಡಂಬಡಿಕೆಯು ಶಾಲಾ ಚಟುವಟಕೆಗಳಲ್ಲ ಇರುವಂಥವು 
ಸೇರಿದಂತೆ ಆಟ, ಮನರಂಜನೆ, ವಿರಾಮ ಹಾಗೂ ಕ್ರೀಡಾ 
ಚಟುವಟಕೆಗಳಲ್ಲ ಇನ್ನಿತರ ಮಕ್ಕಳಂತೆ ಪಾಲ್ಗೊಳ್ಳುವ ಸಮಾನ 


ಸಂವಹನದ ಲಾಭವನ್ನು 


ಅವಕಾಶ ಇರಬೇಕೆಂದು ಹೇಳುತ್ತದೆ (ವಿಧಿ 3೦, ಖ೦ಡರ ಡಿ: 
ವಿಶ್ವಸಂಸ್ಥೆ, 2೦೦೮). ಇವೆರಡನ್ನೂ ಭಾರತ ಅಂಗೀಕರಿಸಿದೆ. 


ಎಲ್ಲ ರೀತಿಯ ವಿಶೇಷಚೇತನ ಮಕ್ಷಳನ್ನು ಸಾಮಾನ್ಯ ಶಾಲೆಗಳ 
ತೆಕ್ಕೆಯಲ್ಲ ತೆಗೆದುಕೊಂಡು, ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು 
ಖಾತ್ರಿಗೊಳಸುವ ಮೂಲಕ ಇಡೀ ದೃಷ್ಟಕೋನವನ್ನೇ ಬದಲಸಿದ 
ಕಾನೂನು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕು (ತಿದ್ದುಪಡಿ) 
ಕಾಯದೆ, (ಭಾರತ ಸರ್ಕಾರ- _೦೮1೨. ಆರ್‌ಪಿಡಬ್ಲ್ಯುಡಿ ಕಾಯ್ದೆಯು 
ಶಾಲೆಗಳಲ್ಲಿ ಕ್ರೀಡೆಗಳು ಹಾಗೂ ಮನರಂಜನೆಯ ಚಟುವಟಕೆಗಳಲ್ಲ 
ಒಳಗೊಳ್ಳುವಿಕೆ ಇರಬೇಕು ಹಾಗೂ ಅವುಗಳು ಲಭಿಸುವಂತೆ 
ಮಾಡಬೇಕೆಂದು ರಾಜ್ಯಗಳಿಗೆ ಸ್ಪಷ್ಟವಾಗಿ ನಿರ್ದೇಶಿಸಿದೆ. ಅಲ್ಲದೆ. 
ಅಧ್ಯಾಯ! (ವಿಭಾಗ ೭, (ರುಡ್‌ ಇ) ಸಾರ್ವತ್ರಿಕ ವಿನ್ಯಾಸದ 
ಆಲೋಚನೆಗೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಇದು ಹೇಳುವ 
ಪ್ರಕಾರ: ಉತ್ಪನ್ನಗಳ ವಿನ್ಯಾಸ, ಪರಿಸರಗಳು, ಕಾರ್ಯಕ್ರಮಗಳು 
ಹಾಗೂ ಸೇವೆಗಳು ಯಾವುದೇ ಹೊಂದಾಣಿಕೆ ಅಥವಾ ತಜ್ಞತೆಯ 
ಅಗತ್ಯವಿಲ್ಲದೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಎಲ್ಲರಿಗೂ 
ಉಪಯೋಗವಾಗುವಂತೆ ಇರಬೇಕು. ಸಾರ್ವತ್ರಿಕ ವಿನ್ಯಾಸ ಕಲಕೆ 
Universal Design Learning - UDL) ತತ್ವಗಳನ್ನು ಒಳಗೊಂಡ 
ಬೋಧನಾ ಆಚರಣೆಗಳನ್ನು ಹಲವು ದೇಶಗಳಲ್ಲ ಮಕ್ಷಳಗೆ 
ಒಳಗೊಳ್ಳುವ ಕ್ರೀಡಾ ಸ್ಥಳಗಳನ್ನು ವಿನ್ಯಾಸಗೊಳಸಲು 
ಬಳಸಲಾಗುತ್ತಿದೆ. 2೦18ರಲ್ಲಿ ಆರಂಜಸಿದ ಸಮಗ್ರ ಶಿಕ್ಷಾ 
ಅಭಿಯಾನವು ಒಳಗೊಳ್ಳುವಿಕೆಯು ತನ್ನ ಮಾರ್ಗದರ್ಶಕ ಸಿದ್ಧಾಂತ 
ಎಂದು ಸ್ಪಷ್ಟವಾಗಿ ಹೇಳದೆ. ಚೌಕಟ್ಟು ದಾಖಲೆಯ ನಾಲ್ಗನೇ 
ಅಧ್ಯಾಯ 'ಇನ್‌ಕ್ಲೂಷನ್‌ ಆಫ್‌ ಚಿಲ್ಲನ್‌. ವಿತ್‌ ಸ್ಲೆಷಲ್‌ ನೀಡ್ಸ್‌ ಇನ್‌ 
ಎಜುಕೇಷನ್‌' ಹೀಗೆ ಹೇಳುತ್ತದೆ. “ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯಲ್ಲ 
ಎಲ್ಲ ವಿಶೇಷಚೇತನ ಮಕ್ಕಳು ಹಾಗೂ "ಯುವಜನತೆಗೆ 
ಸಮನ್ಹಯಗೊಂ೦ಂಡ ಶಿಕ್ಷಣಕ್ಕೆ ಪ್ರವೇಶಾವಕಾಶ ಇರಬೇಕು ಮತ್ತು 
ಅವರ ಹಾಜರಾತಿ ಉಳಸಿಕೊಳ್ಳುವಿಕೆ ಹಾಗೂ ಸಾಧನೆಯನ್ನು 
ಉತ್ತಮಗೊಳಸುವ ಅಗತ್ಯವಿದೆ” (ಭಾರತ ಸರ್ಕಾರ, 2೦18. ಪುಟ 
61). ಇನ್ನೊಂದು ಉದ್ದೇಶವೇನೆಂದರೆ. ಶಾಲೆಗಳಲ್ಲರುವ 
ವಾಸ್ತುಶಿಲ್ಪದ ಅಡೆತಡೆಗಳನ್ನು ನಿವಾರಿಸುವುದು. ಇದರಿಂದ 
ವೈಕಲ್ಯಗಳರುವ ವಿಶೇಷಚೇತನ ವಿದ್ಯಾರ್ಥಿಗಳು ಶಾಲೆಯ ತರಗತಿ 
ಕೊಠಡಿಗಳು, ಪ್ರಯೋಗ-ಶಾಲೆಗಳು, ವಾಚನಾಲಯ ಹಾಗೂ 
ಶೌಚಗೃಹಗಳಗೆ ಪ್ರವೇಶಾವ-ಕಾಶವನ್ನು ಪಡೆದುಕೊಳ್ಳುತ್ತಾರೆ. 
ಆದರೆ, ಇದರಲ್ಲ ಆಟದ ಮೈದಾನಗಳನ್ನು ಸೇರಿಸಿಲ್ಲ ಹಾಗೂ 
ಅಧ್ಯಾಯದಲ್ಲ ಆಟದ ಉಲ್ಲೇಖವಿಲ್ಲ. ಭಾರತದಲ್ಲ ವೈಕಲ್ಯದ ಸ್ಥಿತಿ 
ಕುರಿತ ಯುನೆಸ್ಟೋದ ಇತ್ತೀಚಿನ (2೦18) ಸಮಗ್ರ ವರದಿಯ 
ಮುಖ್ಯ ಅಧ್ಯಾಯಗಳಲ್ಲ ಕೂಡ ಕ್ರೀಡೆಗಳು ಅಥವಾ ಮನರಂಜನೆ 
ಅಥವಾ ಆಟ ಇಲ್ಲವೇ ಆಟದ ಮೈದಾನಗಳ ಉಲ್ಲೇಖವಿಲ್ಲ. 
ಪ್ರಾಥಮಿಕ ಹಾಗೂ ಶಾಲಾ-ಪೂರ್ವ ಶಿಕ್ಷಣದಲ್ಲ ಆಟದ 
ಪ್ರಾಮುಖ್ಯತೆಯನ್ನು ಸಂಶೋಧನೆ ಗುರುತಿಸಿದ್ದರೂ. ಸಮನ್ವಯ 
ಶಾಲಾ ಪೂರ್ವ ಹಾಗೂ ಪ್ರಾಥಮಿಕ ಶಿಕ್ಷಣಕ್ಕೆ ಅಡೆತಡೆಗಳು ಹಾಗೂ 
ಶಿಘಾರಸುಗಳು ಅಥವಾ ಆಟವನ್ನು ಒಳಗೊಳ್ಳುವ ಶಿಕ್ಷಣದ ಒಚಿದು 
ಕಾರ್ಯತಂತ್ರವೆಂದು ಪರಿಗಣಿಸಿಲ್ಲ. 


ಹಲವು ನೀತಿ ನಿರೂಪಣಾ ದಾಖಲೆಗಳೂ ಇಂಥ ಧ್ವಂಧ್ವಗಳು 
ಸಾಮಾನ್ಯವಾಗಿಜಟ್ಣವೆ. ಬುನಾದಿ ಹಾಗೂ ಪೂರ್ವಸಿದ್ಧತಾ 
ಹಂತಗಳ ತರಗತಿ ಕೊಠಡಿಯ ಆಚರಣೆಗಳಲ್ಲ ಆಟವನ್ನು ಒಚಿದು 
ಕಾರ್ಯತಂತ್ರವಾಗಿ ಬಳಸಬೇಕೆಂದು ಶಿಕ್ಷಣದ ರಾಷ್ಟ್ರೀಯ 
ಕಾರ್ಯನಸೀತಿ(2೦೨೦) ಸಲಹೆ ನೀಡಿದೆ. ವಾಕ್ಯ 6.1೦ ರ ಪ್ರಕಾರ: 
“ವಿಶೇಷಚೇತನ ಮಕ್ಕಳು ಬುನಾದಿ ಹಂತದಿಂದ ಹಿಡಿದು ಉನ್ನತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಶಿಕ್ಷಣದವರೆಗೆ ನಿಯತ ಶಾಲಾ ಪ್ರಕ್ರಿಯೆಯಲ್ಲ ಸಂಪೂರ್ಣವಾಗಿ 
ಪಾಲ್ಗೊಳ್ಳುವಂತೆ ಶಕ್ತಿ ಅನುಕೂಅಸಲಾಗುವುದು'. ಎನ್‌ಇಪಿ 
(2೦2೦) ಅನ್ವಯ SARTHAK (ಸ್ಟೂಡೆಂಟ್ಸ್‌ ಆಂಡ್‌ ಟೀಚರ್ಸ್‌ 
ಹೋಲಸ್ಟಿಕ್‌ ಅಡ್ವಾನ್ಸ್‌ಮೆ೦ಟ್‌ ಥ್ರೂ ಕ್ಹಾಅಟ ಎಜುಕೇಷನ್‌) 
ಅನುಷ್ಠಾನ ಚೌಕಟ್ಟು ಹೇಳುವುದೇನೆ೦ದರೆ, ಎಲ್ಲ ರಾಜ್ಯ / 
ಕೇಂದ್ರಾಡಳತ ಪ್ರದೇಶಗಳು ವಿಶೇಷಚೇತನ ಮಕ್ಕಳನ್ನು ಶಾಲಾ 
ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅವರ 
ಅಗತ್ಯಗಳೇನು ಎಂದು ಗುರುತಿಸಬೇಕು ಮತ್ತು ಈ 
ಗುರುತಿಸುವಿಕೆಯು ಕಲೆ, ಕ್ರೀಡೆಗಳು ಹಾಗೂ ವೃತ್ತಿಪರ ಶಿಕ್ಷಣವನ್ನು 
ಒಳಗೊಂಡಿರಬೇಕು. ಆಟ-ಆಧಾರಿತ ಚಟುವಟಕೆಗಳಗಾಗಿ ಹಾಅ 
ಇರುವ ಬಾಲಭವನಗಳನ್ನು ಬಲಗೊಳಸಬೇಕು ಹಾಗೂ 
ಅವುಗಳನ್ನು ಶಾಲಾ ಕ್ಷಸ್ಟರ್‌ನಲ್ಲಿ ಏಕತ್ರಗೊಳಸಬೇಕು ಎನ್ನುತ್ತದೆ. 
ಉತ್ತಮವಾಗಿ ಅನುಷ್ಠಾನಗೊಂಡಲ್ಲ ವಿಶೇಷಚೇತನ ಹಾಗೂ 
ಸಾಮಾನ್ಯ ಮಕ್ಕಳನ್ನು ಒಟ್ಟಗೆ ತರಲು ಇದೊಂದು ಅತ್ಯುತ್ತಮ 
ಅವಕಾಶ ಆಗಲದೆ. ಆಟ ಹಾಗೂ ಶಿಕ್ಷಣ ಒಂದಕ್ಕೊಂದು 
ಸಂಬಂಧಿಸಿವೆ ಮತ್ತು ಮಕ್ಕಳ ಹಕ್ಕುಗಳು ಪರಸ್ಪರ ಸಂಬಂಧಿಸಿದವು 
ಹಾಗೂ ಅವಿಭಾಜ್ಯವಾದ್ದರಿ೦ದ, ಎಲ್ಲರಿಗೂ ಆಟಕ್ಕೆ ಅವಕಾಶ 
ನೀಡಲು ಹೆಚ್ಚು ಪ್ರಯತ್ನ ನಡೆಯಬೇಕಿದ್ದು. ಇದಕ್ಕೆ ಆದ್ಯತೆ 
ನೀಡಬೇಕಿದೆ. 


ನಾಗರಿಕ ಸಮಾಖದ ನೇತೃತ್ವದ ಮಧ್ಯಪ್ರವೇಶಗಳು 


ಇಂಥ ಕಾರ್ಯನೀತಿಗಳ ಮಧ್ಯಸ್ಥಿಕೆಯೊಂದಿಗೆ, ಭಾರತವು 
ಸಾರ್ವಜನಿಕ ಸ್ಥಳಗಳಲ್ಲ ವಿಶೇಷಚೇತನ ಮಕ್ಕಳನ್ನು ಒಳಗೊಳ್ಳಲು 
ಕೆಲಸ ಮಾಡುತ್ತಿರುವ ನಾಗರಿಕ ಸಾಮಾಜಕ ಸ೦ಘಟನೆಗಳ 
ಸುದೀರ್ಥ ಇತಿಹಾಸವನ್ನು ಹೊಂದಿದೆ. ಪೋಷಕರ ಸಂಘಟನೆಗಳು 
ಹಲವು ಚಳುವಳ ಹಾಗೂ ಉಪಕ್ರಮಗಳನ್ನು ಆರಂಭಿಸಿವೆ. ಇಂತಹ 
ಒಂದು ಪ್ರಯತ್ನವು ಬೆ೦ಗಳೂರು ಮೂಲದ ಕಿಅಕಿಅ ಸರ್ಕಾರೇತರ 
ಸಂಸ್ಥೆಯದ್ದಾಗಿದೆ. ವಿಶೇಷಚೇತನ ಮಕ್ಕಳು ಸಾಮಾನ್ಯ 
ಮಕ್ಕಳೊಂದಿಗೆ ಆಡುವ ಹಕ್ಕನ್ನು ಗಳಸಿಕೊಡುವ, ಒಳಗೊಳ್ಳುವ 
ಸಾರ್ವಜನಿಕ ಕ್ರೀಡಾ೦ಗಣಗಳನ್ನು ಅಭವೃದ್ಧಿಪಡಿಸುವುದು 
ಕಿಅಚಕಿಅಯ ಉದ್ದೇಶ. ಇದನ್ನು ಕಾರ್ಯಗತಗೊಳಸಲು 
ಕಿಅಕಿಅಯು ಎರಡು ವಿಧದ ಭಾಗೀದಾರರನ್ನು ಒಟ್ಟಗೆ ತರುತ್ತದೆ- 
ಒಂದು ಕಡೆ ಸ್ಥಳೀಯ ಮುನ್ಸಿಪಲ್‌ ಆಡಳತ ಹಾಗೂ ಮತ್ತೊಂದು 
ಕಡೆ ಪೋಷಕರು, ಸ್ವಯಂಸೇವಕರು, ವಿಶೇಷಚೇತನರ ಹಕ್ಕುಗಳ 
ಸಂಘಟನೆಗಳು. ನಾಗರಿಕ ಗುಂಪುಗಳು, ನಿವಾಸಿಗಳ 
ಸಂಘಟನೆಗಳು, ವಿಶೇಷ ಹಾಗೂ ಸಾಮಾನ್ಯ ಶಾಲೆಗಳು ಇರುತ್ತವೆ. 
ಈವರೆಗೆ ಆರು ನಗರಗಳಲ್ಲ ಇಂತಹ ಎಂಟು ಒಳಗೊಳ್ಳುವ ಆಟದ 
ಅ೦ಗಳಗಳನ್ನು ಸೃಷ್ಟಿಸಿದ್ದು. ಅದರಲ್ಲ ಮೂರು ಬೆ೦ಗಳೂರಿನಲ್ಲವೆ. 
ಈ ಒಳಗೊಳ್ಳುವ ಆಟದ ಅ೦ಗಳಗಳನ್ನು ವಿಶೇಷಚೇತನ ಹಾಗೂ 
ಸಾಮಾನ್ಯ ಮಕ್ಕಳನ್ನು ಒಟ್ಟಗೆ ತರುವ ಸಾಪ್ತಾಹಿಕ ಕಾರ್ಯ- 
ಕ್ರಮಗಳನ್ನು ಸಂಘಟಸಲು ಬಳಸಲಾಗುತ್ತಿದೆ. ಈ ಕ್ರೀಡಾ೦- 
ಗಣಗಳನ್ನು ಅಭವೃದ್ಧಿಪಡಿಸುವಾಗಲೇ, ಕೆಲವು ಮಾರ್ಗದರ್ಶಿ 
ಸೂತ್ರಗಳನ್ನು ಕಿಅಕಿಅ ರೂಪಿಸಿತ್ತು. ಮಕ್ಕಳ ಬೆಳವಣಿಗೆಯಲ್ಲ 
ಪ್ರತಿಯೊ೦ದು ಆಟದ ಸಾಧನದ ಪ್ರಾಮುಖ್ಯತೆ ಹಾಗೂ ಅದನ್ನು 
ಅಭಿವೃದ್ಧಿಪಡಿಸಲು ಬೇಕಾದ ವಿವರಣೆಗಳನ್ನು ಒಳಗೊಂಡ ವಿಸ್ತೃತ 
ಕೈಪಿಡಿಯೊ೦ದನ್ನು ವಿನ್ಯಾಸಗೊಳಸಿತ್ತು. ಆಟದ ಅ೦ಗಳಗಳನ್ನು 
ಕುರಿತು ಮಕ್ಕಳು ಹಾಗೂ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಿಸಿ. 
ಕೃಪಿಡಿಯನ್ನು ಸಿದ್ಧಪಡಿಸಲಾಗಿತ್ತು. ಶ್ರೀಮತಿ ಕವಿತಾ- 
ಕೃಷ್ಣಮೂರ್ತಿಯವರ ಪ್ರಕಾರ (ಲೇಖಕಿಯ ಜೊತೆಗೆ ದೂರವಾಣಿ 
ಸಂಭಾಷಣೆ), ಈ ಕೆಲಸದ ಹೃದಯಸ್ಪರ್ಶಿ ಅಂಶವೆಂದರೆ, ನಾನಾ 
ಜಲ್ಲೆಗಳ ಸರ್ಕಾರಿ ಅಧಿಕಾರಿಗಳ ಮನಸ್ಥಿತಿ ಬದಲಾದದ್ದು. ಸರ್ಕಾರದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅಧಿಕಾರಿಗಳು ಒಳಗೊಳ್ಳುವ ತಾಣಗಳನ್ನು ಉತ್ತೇಜಸಲು ತೀವ್ರ 
ಆಸಕ್ತಿ ತೋರಿಸಿದರು ಮತ್ತು ತಾವೇ ಮುಂದಾಗಿ ಯಾವುದೇ 
ಒತ್ತಾಯವಿಲ್ಲದೆ ಕಿಅಕಿಅ ಗುಂಪನ್ನು ಸಂಪರ್ಕಿಸಿದರು. 
ವಿಶೇಷಚೇತನ ಮಕ್ಕಳನ್ನು ಬೆಳೆಯಲಾರದ ಶಿಶುಗಳೆ೦ದೂ, 
ವೈದ್ಯಕೀಯ ಸಮಸ್ಯೆಯದ್ದು ಮಾನಸಿಕ ರೋಗ ಲಕ್ಷಣ 
ಇರುವವರೆಂದು, ಪರಿಹಾರದ ಅಣತ್ಯವಿರುವ ನಿಯಂತ್ರಣದಲ್ಲರಿಸ 
-ಬೇಕಾದವರೆಂದು ಪರಿಗಣಿಸುವ ಮನಸ್ಥಿತಿ ವ್ಯಾಪಕವಾಗಿರುವ 
ದೇಶದಲ್ಲಿ ಇಂತಹ ಮಕ್ಕಳ ಬದುಕಿನೊಂದಿಗೆ ನೇರ ಸಂಬಂಧ 
ಹೊಂದಿರುವ ರಾಜ್ಯದ ಅಧಿಕಾರಸ್ಥರು ಒಳಗೊಳ್ಳುವಿಕೆಯನ್ನು 
ಮುಚ್ಚುಮರೆಯಿಲ್ಲದೆ ಅ೦ಗೀಕರಿಸಿರುವುದು ಸ್ವಲ್ಪಮಟ್ಟನ 
ಪ್ರಗತಿಯ ಸೂಚಕ ಎನ್ನಬಹುದು. 


ಸಮನ್ವಯ ಶಾಲೆಗಳ ಮಾನದಂಡಗಳಗೆ ಅನುಗುಣವಾಗಿ ಹಾಅ 
ಶಾಲೆಗಳಲ್ಲನ ಆಟದ ಮೈದಾನಗಳು ಹಾಗೂ ತರಗತಿ 
ಕೊಠಡಿಗಳನ್ನು ಮರು ವಿನ್ಯಾಸಗೊಳಸಿ, ಎಲ್ಲಾ ಮಕ್ಕಳ ಸಂಪೂರ್ಣ 
ಪಾಲ್ಗೊಳ್ಳುವಿಕೆಯನ್ನು ಬಾತ್ರಿಪಡಿಸಿಕೊಳ್ಳಬೇಕಾಗುತ್ತದೆ. ಹೊಸ 
ಶಾಲೆಗಳನ್ನು ಆರಂಭದ ಹಂತದಲ್ಲೇ ಒಳಗೊಳ್ಳುವಂತೆ 
ವಿನ್ಯಾಸಗೊಳಸಬೇಕು. ಸಾರ್ವಜನಿಕ ಆಟದ ಅ೦ಗಳಗಳ ಕುರಿತು 
ಕಿಅಕಿಅ ಅಭಿವೃದ್ಧಿಪಡಿಸಿದ ಕೈಪಿಡಿ ಮತ್ತು ಮಾರ್ಗದರ್ಶಿ ಸೂತ್ರಗಳ 
ಪೂರ್ವಭಾವಿ ವಿಶ್ಲೇಷಣೆಯು ಶಾಲಾ ಸನ್ನಿವೇಶದಲ್ಲಿ ಒಳಗೊಳ್ಳುವ 
ಶ್ರೀಡೆಯನ್ನು ಸೃಷ್ಟಿಸಲು ಹಲವು ಕಲಕೆಗಳನ್ನು ಒದಗಿಸುತ್ತದೆ. 
ಮೊದಲಗೆ, ಒಳಗೊಳ್ಳುವಿಕೆಯಲ್ಲ ಅಡಗಿರುವ ಮೌಲ್ಯಗಳ ಸಮಾನ 
ದೃಷ್ಟಿಕೋನವನ್ನು ಹೊ೦ದಿರುವುದು-ಸಮಾನತೆಯ ಖಾತ್ರಿ, ನಾನಾ 
ಸಾಮರ್ಥ್ಯಗಳು ಸಮೃದ್ಧಿಗೊಳ್ಳಲು ಅವಕಾಶ, ಸ್ವಾತಂತ್ರ್ಯದ 
ಸಾಮರ್ಥ್ಯವನ್ನು ಅಭವೃದ್ಧಿಪಡಿಸುವುದು ಹಾಗೂ ಮಕ್ಕಳು- 
ವಯಸ್ಥರ ಒಕ್ಕೂಟವಾದ ಶಾಲೆಯಲ್ಲ “ಎಲ್ಲರಲ್ಲೂ” ನ೦ಚಕೆ. 
ಅನುಭೂತಿ ಮತ್ತು ಅನುಕಂಪವನ್ನು ಉತ್ತೇಜಸುವುದು. 
ಎರಡನೆಯದಾಗಿ, ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕರು 
ಸಾಮಾಜಕ-ಸ್ಥಳೀಕ ಒಳಗೊಳ್ಳುವಿಕೆಯ ಪ್ರಾಮುಖ್ಯತೆಯನ್ನು 
ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಶಾಲೆಯ ಎಲ್ಲಾ ಮಕ್ಕಳ 
ಸಾಮಾಜಕ ಮತ್ತು ಶೈಕ್ಷಣಿಕ ಅನುಭವಗಳನ್ನು ಉತ್ತಮಪಡಿಸುವ 
ಆಚರಣೆಗಳನ್ನು ಮರುಸ೦ಯೋಜನೆ ಮಾಡಬೇಕಾಗುತ್ತದೆ. 
ಮೂರನೆಯದಾಗಿ. ಶಾಲೆಗಳು ತೊಡಗಿಸಿಕೊಳ್ಳುವಿಕೆ, ಕ್ರಿಯೆ ಹಾಗೂ 
ಅಭಿವ್ಯಕ್ತಿಯ ಬಹುತ್ವ ಮಾರ್ಗಗಳ ಯೋಜನಾ ಸಿದ್ದಾಂತವನ್ನು 
ಆಧರಿಸಿದ ಯುಡಿಎಲ್‌ ಚೌಕಟ್ಟನ್ನು ಬಳಸಬಹುದಾಗಿದೆ ಹಾಗೂ 
ಅವರ ಸಾಮಾಜಕ-ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂದರ್ಭದಲ್ಲ 
ಎಲ್ಲ ವಿದ್ಯಾರ್ಥಿಗಳಗೂ ಕಅಕೆಯನ್ನು ಖಾತ್ರಿಗೊಳಸಬೇಕಿದೆ. 
ನಾಲ್ಲನೆಯದಾಗಿ, ಶಾಲೆಗಳು ಆಟಕ್ಕೆ ಸಂಬಂಧಿಸಿದ ಎಲ್ಲ 
ಪ್ರಕ್ರಿಯೆಗಳಲ್ಲಿ ಒಳಗೊಳ್ಳುವಿಕೆ ಹಾಗೂ ಪ್ರವೇಶಾವಕಾಶವನ್ನು 
ಸಾಂಸ್ಲೀಕರಿಸಬೇಕಿದೆ. ಐದನೆಯದಾಗಿ, ಸಮುದಾಯದ ಸದಸ್ಯರು 
ಮತ್ತು ಪೋಷಕರೊಂದಿಗೆ ಸಹಭಾಗಿತ್ವವನ್ನು ಉತ್ತೇಜಿಸಿ, ಆ 
ಮೂಲಕ ಸಮನ್ವಯತೆಯ ಕಾಣ್ಣೆ ಸುಸ್ಥಿರಗೊಳಸಬೇಕು. 
ಅಂತಿಮವಾಗಿ, ಶಾಲೆಗಳು ವಿದ್ಯಾರ್ಥಿಗಳಗೆ ಅತಿ ಮುಖ್ಯವಾದ 
ಸ್ಥಳಾವಕಾಶವನ್ನು ವಿನ್ಯಾಸಗೊಳಸುವಾಗ. ಅವರ ಧ್ವನಿಯನ್ನು 
ಆಅಸಖೇಕು ಹಾಗೂ ಪಾಲ್ಗೊಳ್ಳಲು ಅವಕಾಶ ನೀಡಬೇಕು. 


ಭವಿಷ್ಯದೆಡೆಗಿನ ನೋಟ 


ವಿಶೇಷಚೇತನ ಮಕ್ನಳಗೆ ಗುಣಮಟ್ಟದ ಜೀವನ ಹಾಗೂ 
ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸುವ ಮಾರ್ಗದಲ್ಲಿ ಭಾರತ ಬಹಳ 
ದೂರ ಕ್ರಮಿಸಿದೆ. ಒಂದು ಶೈಕ್ಷಣಿಕ ಆಚರಣೆಯಾಗಿ 
ಒಳಗೊಳ್ಳುವಿಕೆಯು ಸೂತ್ರ ಬದ್ಧವಲ್ಲ. ಅದು ನಿರ್ದಿಷ್ಟ ಸನ್ನಿವೇಶದ 


ಸಂಸ್ಕೃತಿ, ಆಚರಣೆ ಹಾಗೂ ಪರಿಸ್ಲಿತಿಗೆ ಅನುಗುಣವಾಗಿ 
ಪ್ರತಿಕ್ರಿಯಿಸುತ್ತದೆ. ಸಮ್ಮತಿ ಹಾಗೂ ಸಾಮುದಾಯುಕ ಕ್ರಿಯೆಯ 
ನಿರಂತರತೆಯಿಂದ ಮಾತ್ರವೇ ಅದು ಮನೋರಂಜಕತೆಯ 
ಮಾತುಗಳ ಆವರಣದಿಂದ ಹೊರಬರಬಲ್ಲದು. ಕಾರ್ಯನೀತಿ, 
ಸಾರ್ವಜನಿಕ ಜಾಗೃತಿ ಮತ್ತು ತೊಡಗಿಸಿಕೊಳ್ಳುವಿಕೆ ಹಂತದಲ್ಲ 
ಶಾಲೆಗಳು, ಸಂಶೋಧನೆ, ಮಕ್ಕಳು ಮತ್ತು ಪೋಷಕರ 
ಸಂಘಟನೆಗಳಗೆ ಕೆಲವು ಸಲಹೆಗಳನ್ನು ನೀಡಲಾಗಿದೆ. 


ಭಾರತದ ಬಹುತೇಕ ಶಾಲೆಗಳಲ್ಲ ಕ್ರೀಡಾಂಗಣದ ವಿನ್ಯಾಸ 
ಎನ್ನುವುದು ಎಲ್ಲ ಕೆಲಸ ಮುಗಿದ ನಂತರದ ಆಲೋಚನೆ ಹಾಗೂ 
ಮೂಲಸೌಲಭ್ಯ ಅವಶ್ಯಕ ಪಟ್ಟಿಯಲ್ಲ ಕೇವಲ ಗುರುತು ಹಾಕಲು 
ಬೇಕಾದ ಒಂದು ಅಂಶ ಮಾತ್ರ. ಆದರೆ, ಹಿ೦ದಿನ ವಿಶ್ಲೇಷಣೆಗಳ೦ದ 
ಆಟದ ಮೈದಾನಗಳು ಸ್ಥಳ, ಸಾಧನ. ಭಾವನಾತ್ಮಕತೆ ಹಾಗೂ 
ಸಾಮಾಜಕ ಸಂಬಂಧಗಳ ನಡುವೆ ಅನ್ಯೋನ್ಯ ಕ್ರಿಯೆಯನ್ನು 
ಒಳಗೊಂಡಿವೆ. ಆದ್ದರಿಂದ, ಸಾಮಾಜಕ-ಸ್ಥಳೀಕ ಒಳೆಗೊಳ್ಳು- 
ವಿಕೆಯನ್ನು ಗುರಿಯಾಗುಳ್ಳ ಕ್ರೀಡಾಂಗಣಗಳನ್ನು ಆರಂಭಸಲು 
ಬೇಕಾದ ಮಾನದಂಡಗಳನ್ನು ಅಭವೃದ್ಧಿಪಡಿಸಬೇಕಾದ ಅಗತ್ಯವಿದೆ. 
ವಿಶೇಷಚೇತನರಿಗೆ ಪ್ರತ್ಯೇಕ ಕ್ರೀಡಾ ಕೇಂದ್ರಗಳನ್ನು ಆರಂಭಸಲು 
ಭಾರತ ಸರ್ಕಾರವು ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಿದೆ. 
ವಿಶೇಷಚೇತನ ಮಕ್ಕಳಗೆ ಶಾಲೆಗಳು ಲಭ್ಯವಾಗುವಂತೆ ಮಾಡಲು 
ಯುನಿಸೆಫ್‌. ಸಮಥ್ಥ್ಯಂ ಹಾಗೂ ಅಕ್ಸೆಸ್ಟಿಬಲ್‌ ಇಂಡಿಯಾ 
ಕ್ಯಾಂಪೇನ್‌ 2೦16ರಲ್ಲ ಜ೦ಟಂಯಾಗಿ ಪಟ್ಟಿಯೊಂದನ್ನು 
ಸಿದ್ಧಪಡಿಸಿದೆ. ಒಳಗೊಳ್ಳುವ ಕ್ರೀಡಾ ತಾಣಗಳನ್ನು ರೂಪಿಸುವ 
ಅನುಭವವಿರುವ ಕಿಅಕಿಅ ಹಾಗೂ ಗುಡ್‌ಗುಡಿಯಂತಹ 
ಸಂಘಟನೆಗಳೊಂದಿಗೆ ಸಹಭಾಗಿತ್ವವು ಹಾಅ ಹಾಗೂ ಹೊಸ 
ಶಾಲೆಗಳನ್ನು ವಿನ್ಯಾಸಗೊಳಸುವಲ್ಲ ನೆರವಾಗಲದೆ. ಇಂತಹ ಆಟದ 
ತಾಣಗಳನ್ನು ರೂಪಿಸುವ ಸಂಬಂಧಿಸಿದ ರಾಜ್ಯ ಸರ್ಕಾರದ 
ಅಧಿಕಾರಿಗಳಗೆ ತರಬೇತಿ ನೀಡಲು ಈ ಸಂಘಟನೆಗಳನ್ನು 
ಬಳಸಿಕೊಳ್ಳಬಹುದು. ಈ ಸಂಘಟನೆಗಳ ಕೆಲಸದ ಪ್ರಸಾರದಿಂದ 
ಇಂತಹ ಕೆಲಸವನ್ನು ಪುನರಾವರ್ತಿಸಲು ನೆರವಾಗಲದೆ. 


ಒಳಗೊಳ್ಳುವಿಕೆ ಹಾಗೂ ಒಳಗೊಳ್ಳುವ ಆಟದ ಬಗ್ಗೆ ಜನರ 
ಮನೋಭಾವವನ್ನು ಬದಅಸಲು, ಸಾರ್ವಜನಿಕ ಜಾಗ್ಯೃತಿ 
ಹಾಗೂ ತೊಡಗಿಸಿಕೊಳ್ಳುವಿಕೆಗಳು ಅತ್ಯಗತ್ಯ. ವಿಶೇಷಚೇತನ 
ಮಕ್ಕಳು ಆಟವಾಡಲಾರರು ಮತ್ತು ಅವರಿಗೆ ಬೆಂಬಲ ನೀಡಲು 
ವ್ಯಕ್ತಿಯೊಬ್ಬರ ನೆರವು ಅಗತ್ಯವಿದೆ ಎನ್ನುವ ಅಭಪ್ರಾಯ 
ವ್ಯಾಪಕವಾಗಿದೆ. ಈ ಏಕರೂಪ ಗ್ರಹಿಕೆಗಳು ಒಳಗೊಳ್ಳುವಿಕೆಗೆ 
ಅಡೆತಡೆಯಾಗಿವೆ. ಇಂತಹ ಸನ್ನಿವೇಶದಲ್ಲ ವಿಶೇಷಚೇತನರು 
ಹಾಗೂ ಸಾಮಾನ್ಯ ಮಕ್ಕಳ ನಡುವಿನ ಆಟ ಮತ್ತು ಶಾಲೆಯಲ್ಲ 
ಮುಖಾಮುಖ ಬಗ್ಗೆ ವಾಸ್ತವ ಚಿತ್ರಣಗಳನ್ನು ಮುದ್ರಣ ಹಾಗೂ 
ಡಿಜಟಲ್‌ ಮಾಧ್ಯಮಗಳು ಪ್ರಸ್ತುತಪಡಿಸಬಹುದು ಹಾಗೂ 
ಇಂತಹ ಪ್ರಯತ್ನಗಳ ಮೂಲಕ ಸಾಮಾಜಕ ಪಾಲ್ಗೊಳ್ಳು- 
ವಿಕೆಯಲ್ಲನ ಅಡೆತಡೆಗಳನ್ನು ಕಿರಿದಾಗಿಸಬಹುದು. 


ಒಳಗೊಳ್ಳುವ ಆಟದ ತಾಣಗಳ ವಿನ್ಯಾಸದಲ್ಣ ಮಕ್ಕಳ ಪಾಲ್ಗೊಳ್ಳುವಿಕೆ 
ಕೂಡ ಮುಖ್ಯವಾದುದು. ಇಂಥ ತಾಣಗಳನ್ನು ಅಭವೃದ್ಧಿಪಡಿಸುವಲ್ಲ 
ಪಾಲ್ಗೊಳ್ಳುವ ಎಲ್ಲಾ ಭಾಗೀದಾರರು ತಮ್ಮ ಕಾರ್ಯಕ್ರಮಗಳು ಹಾಗೂ 
ಕಾರ್ಯನೀತಿಗಳನ್ನು ರೂಪಿಸುವಲ್ಲಿ ಮಕ್ಷಳ ದೃಷ್ಟಿಕೋನವನ್ನು 
ಖಾತ್ರಿಗೊಳಸಬೇಕು. ವಿಶೇಷಚೇತನ ಹಾಗೂ ಸಾಮಾನ್ಯ ಮಕ್ಕಳು, 
ಅರಿವು ಮೂಡಿಸುವ ಆಂದೋಲನಗಳಲ್ಲ ಪಾಲ್ಗೊಳ್ಳುವಂತೆ 
ಉತ್ತೇಜಸಬೇಕು. ಶಾಲೆಯಲ್ಲ ಮತ್ತು ಸುತ್ತಮುತ್ತ ಒಳಗೊಳ್ಳುವ 
ಆಟದ ತಾಣಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯತಂತ್ರವೊಂದನ್ನು 
ರೂಪಿಸುವಲ್ಲಿ ಮಕ್ಕಳು ಗಮನಾರ್ಹ ಪಾತ್ರ ವಹಿಸಬೇಕು. 


ಮುಖ್ಯವಾಗಿ. ಸೇವಾಪೂರ್ವ ಹಾಗೂ ಸೇವೆಯಲ್ಲರುವ ಶಿಕ್ಷಕರು, 
ಶಾಲೆಗಳ ಪ್ರಾಂಶುಪಾಲರು ಮತ್ತು ಶಾಲಾ ವ್ಯವಸ್ಥೆಯೊಂದಿಗೆ 
ಸಂಬಂಧ ಹೊಂದಿರುವ ಸರ್ಕಾರದ ಅಧಿಕಾರಿಗಳಗೆ ಮಕ್ಕಳ 
ಅಭಿವೃದ್ಧಿ, ಶಿಕ್ಷಣ ಹಾಗೂ ಸಾಮಾಜಕ ಪರಿವರ್ತನೆಯಲ್ಲ ಶಿಕ್ಷಣದ 
ಒಳಗೊಳ್ಳುವ ಆಟದ ಪ್ರಾಮುಖ್ಯತೆ ಬಗ್ಗೆ ತಿಆಸಿಕೊಡುವ ಅಗತ್ಯವಿದೆ. 
ಹಲವು ಶಾಲೆಗಳಲ್ಲ ಆಟವನ್ನು ವೇಳಾಪಟ್ಟಯಂ೦ದ ತೆಗೆದು, 
"ಸಿಲಬಸ್‌ (ಪಠ್ಯಕ್ರಮ) ಮುಗಿಸಬೇಕಿರುವ' ವಿಷಯವೊಂದನ್ನು 
ಅಳವಡಿಸಲಾಗುತ್ತದೆ ವಿಶೇಷಚೇತನ ಮಕ್ಕಳ ಆಟದ ಸಮಯವನ್ನು 
ಚಿಕಿತ್ಸೆ ಅಥವಾ ಪುನರ್ವಸತಿಗೆ ಬಳಸಲಾಗುತ್ತದೆ. ಆಟದ 
ಸಮಯವು ವ್ಯರ್ಥ ಅಥವಾ ಕೇವಲ ಕಾಲಹರಣ ಎನ್ನುವ 
ಮನಸ್ಥಿತಿಯನ್ನು ಶಾಲೆಗಳು ಮರುಪರಿಶೀಅಸಬೇಕಿದೆ. ಮೇಅನ 
ವಿಷಯದಲ್ಲ ಸ೦ಶೋಧನೆ ಕೂಡ ಮುಖ್ಯವಾಗಿದೆ. 


ಒಳಗೊಳ್ಳುವ ಮತ್ತು ಶಾಂತಿಯುತ ಸಮಾಜದ ನಿರ್ಮಾಣದ 
ಬದ್ಧತೆಯನ್ನು ಮುನ್ನಡೆಸಲು ತುರ್ತಾಗಿ ಸಾಮುದಾಂಖಕ 
ಶ್ರಿಯೆಯ ಅಗತ್ಯವಿದೆ. ತಮ್ಮ ಪುಸ್ತಕವಾದ ಏಕ್‌ ಕೋಷಿಷ್‌: ದ 
ಸ್ಟೋರಿ ಆಫ್‌ ಆರುಷಿ (ಮೆಹ್ತಾ. 2೦೨೦)ರಲ್ಲ ಖ್ಯಾತ ಕವಿ ಗುಲ್ಜಾರ್‌, 
ಇದಕ್ಕೆ ಬೇಕಾದ ದೃಢ ಸ೦ಕಲ್ಪವನ್ನು ಹಿಡಿದಿಟ್ಟದ್ದಾರೆ. ಪುಸ್ತಕವು 
ಭೋಪಾಲ್‌ನಲ್ಲ ವಿಶೇಷಚೇತನ ಮಕ್ಕಳ ಜೊತೆ 3೦ ವರ್ಷದಿಂದ 
ಕೆಲಸ ಮಾಡುತ್ತಿರುವ ಆರುಷಿ ಎಂಬ ಸಂಘಟನೆಯ ಪ್ರಯಾಣವನ್ನು 
ಚಿತ್ರಿಸುತ್ತದೆ. ಗುಲ್ದಾರ್‌ರವರ ಹೇಳಕೆ ಏನೆಂದರೆ 'ನಿನ್ನ ಕೈಯಲ್ಲ 
ಸಾಧ್ಯವಿರುವಾಗ, ಈಗಲೇ ಮಾಡಿಬಡಿ. ಒಂದು ವೇಳೆ ಈಗ 
ಮಾಡದೆ ಇದ್ದಲ್ಲಿ. ಮುಂದಿನ ಐವತ್ತು ವರ್ಷಗಳವರೆಗೂ 
ಆಗುವುದಿಲ್ಲ: ನಂತರ ಬರುವ ಪ್ರತಿಯೊಬ್ಬರೂ ಹಿಂದಿನದನ್ನು 
ಯೋಚಿಸುತ್ತಾರೆ ಹಾಗು ಹಿಂದೆ ಇದ್ದವರು ಯಾಕೆ ಮಾಡಲಲ್ಲ 
ಎ೦ದು ಆಶ್ಚರ್ಯ ಪಡುತ್ತಾರೆ ಮತ್ತು ನಿರ್ಧಾರ ಕೈಗೊಳ್ಳಲು 
ಹಿಂಜರಿಯುತ್ತಾರೆ: ಅದು ಬಹಳ ವಿವಾದಾಸ್ಪದ ವಿಷಯವಾಗಿ 
ಅಡುತ್ತದೆ.'(ಪುಟ 61) ಈಗ ಮತ್ತು ಇಲ್ಲ ಮಾತ್ರವೇ ಎಲ್ಲರಿಗೂ ಆಟ 
ಎನ್ನುವುದನ್ನು ವಾಸ್ತವದಲ್ಲ ಸಾಕಾರಗೊಳಸಬಹುದಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


೩3 


14 


ಪರಾಮರ್ಶನ 

86610, 5 (2017). Need for play for the sake of play. In Play Development in Children with Disabilities. 86910, 5, Bulgarelli,D & Stancheva-Popkostadinova 
(Eds). Italy: De-Gruyter Open 

Casey, T. (2010), Inclusive Play Practical Strategies for Children from Birth to Eight (2nd edn). London: Sage 

Government of India (Gol). (2012). The Right to Free and Compulsory Education (Amendment) Act. New Delhi 

Government of India (Gol). (2016). The Rights of Persons with Disabilities act, 2016. New Delhi 

Government of India (Gol). (2018). Samagra Shiksha Abhiyan: An Integrated Scheme for School Education. Framework for Implementation. New Delhi. 
Government of India (Gol). (2020). National Education Policy. New Delhi 

Government of India (Gol). (2021). SARTHAQ (part 1): Implementation Plan for National Educational Policy 2020. New Delhi 

Gudgudee (2021). https://www.gudgudee.in/ 


Jeanes, R. & J. Magee (2012). ‘Can We Play on the Swings and Roundabouts?’: Creating Inclusive Play Spaces for Disabled Young People and Their 
Families. Leisure Studies 31, pp. 193- 210. 


Kilikili (2007). https://www.kilikili.org/who_we_are.html 

Mehta (2020). Ek Koshish: The Story of Arushi. New Delhi: Manjul 

Piaget, J. (2007). The child’s conception of the world: A 20th century classic of child psychology (2nd ed.). Lanham: Rowman and Littlefield. 
UNESCO. (2019). N for Nose: State of the Education Report for India 2019: Children with disabilities. New Delhi 

United Nations (2006). United Nations Convention on the Rights of Persons with Disabilities. 


ರಾಜಶ್ರೀ ಶ್ರೀನಿವಾಸನ್‌ ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ ಎಜುಕೇಷನ್‌ನ ಪ್ರಾಧ್ಯಾಪಕರು. 


ಶಿಕ್ಷಕರ ಶಿಕ್ಷಣ ಹಾಗೂ ಮಕ್ಷಳ ಅಭಿವೃದ್ಧಿ ಆಸಕ್ತಿಯ ಕ್ಷೇತ್ರಗಳು. ಇವರನ್ನು rajashree@apu.edu.in ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಆಟ ಮತ್ತು ಕಲಿಕೆ ತಡೆಗಳನ್ನು ನಿವಾರಿಸುವುದು 


ಸುನಿತಾ ಸಿಂಗ್‌ 


ಮುಖ್ಯವಾಗಿ ಎಳೆಯ ಮಕ್ಷಳಗೆ, ಆಟದಿಂದ ದೊರೆಯುವ ಹಲವು 
ಲಾಭಗಳನ್ನು ದಶಕಗಳ ಹಿಂದೆಯೇ ಗುರುತಿಸಲಾಗಿದೆ. (ಬಾರ್ನೆಟ್‌, 
19೨೦). ಅನೇಕ ವರ್ಷಗಳ೦ದ ರೂಪಿಸಲಾದ ನೀತಿಗಳು ಮತ್ತು 
ನೀಡಲಾದ ಪಠ್ಯಕ್ರಮ ಶಿಫಾರಸ್ಸುಗಳು ಕಅಕಾರ್ಥಿ ಆಧಾರಿತ 
ತರಗತಿ ಕೋಣೆಯ ಚಟುವಟಕೆಗಳನ್ನು ನಡೆಸಲು ಗಮನ ನೀಡಿವೆ. 
ರಾಷ್ಟ್ರೀಯ ಆರಂಭಕ ಬಾಲ್ಯಾವಸ್ಥೆಯ ಪಠ್ಯಕ್ರಮ ಚೌಕಟ್ಟು 
National Early Childhood Curriculum Framework (2013), 
ಎಳೆಯ ಮಕ್ಕಳನ್ನು ಆಟ-ಆಧಾರಿತ ಕಅಕೆಯಲ್ಲ ತೊಡಗಿಸಿ- 
ಕೊಳ್ಳಲು ಗಮನ ನೀಡುತ್ತದೆ. ತರಗತಿಯಲ್ಲ ಚಿಕ್ಕ ಮಕ್ಕಳ ಪಾಅಗೆ 
ಆಟವು ವಿಶೇಷ ಪ್ರಾಮುಖ್ಯತೆಯ ಸ್ಥಾನವನ್ನು ಪಡೆದಿದೆ. ನಿಜ 
ಹೇಳುವುದಾದರೆ, ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯ 
(ರಾಷ್ಟ್ರೀಯ ಶಿಕ್ಷಣ ನೀತಿ, 2೦೭2೦) ಉತ್ತೇಜನದ ಜೊತೆಗೆ ಮಕ್ಕಳ 
ಸಮದ್ರ ಅಭಿವೃದ್ಧಿಗೆ ನೀಡಬೇಕಾದ ಗಮನವು. ಶಿಕ್ಷಣ ತಜ್ಞರು 
ತರಗತಿ ಕೋಣೆಗಳಲ್ಲಿ ಆಟ ಆಧಾರಿತ ತತ್ವಗಳ ಕಾರ್ಯ- 
ಯೋಜನೆಗಳನ್ನು ಜಾರಿಗೊಳಸುವ ಕುರಿತು ಆಳವಾದ 
ಒಳನೋಟವನ್ನು ಅಭವೃದ್ಧಿಪಡಿಸಿಕೊಳ್ಳುವ೦ತೆ ಮಾಡಿದೆ. ಚಿಕ್ಕ 


ಮಕ್ಷಳಗಾಗಿ ಆಟ ಆಧಾರಿತ ಕಲಕಾ ಕಾರ್ಯಯೋಜನೆಗಳನ್ನು 


ಅಳವಡಿಸಲು. ಸೂಕ್ತವಾಗಿ ಯೋಜಸಲಾದ ಪಠ್ಯಕ್ರಮ ಮತ್ತು 
ಇದನ್ನು ಹಾರಿಗೊಳಸುವುದಕ್ಕಾಗಿ ಸೂಕ್ತ ಸಿದ್ಧತೆ ನಡೆಸಿರುವ ಶಿಕ್ಷಕರ 
ಅಗತ್ಯವಿದೆ. ಚಿಕ್ಕ ಮಕ್ಕಳಗೆ ಕಅಸಬೇಕಾದರೆ ಮಕ್ಕಳು ಹೇಗೆ 
ಕಅಯುತ್ತಾರೆ ಎ೦ಬುದನ್ನು ಸಹ ತಿಳದಿರಬೇಕು (ಯುನಿಸೆಫ್‌ 
2೦18). ಈ ಲೇಖನವು, ಆಟವು ಕಲಕೆಯೊಂದಿಗೆ ಹೊಂದಿರುವ 
ಸಂಬಂಧದ ಮೇಲೆ ಬೆಳಕು ಹರಿಸಲದೆ. ಅಲ್ಲದೆ ಅಭಿವೃದ್ಧಿಗೆ 
ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲ ಹಾಗೂ ಕಅಕೆಯ ಕ್ಷೇತ್ರಗಳಲ್ಲ 
ಎಳೆಯ ಮಕ್ಕಳೊಂದಿಗೆ ಆಟವನ್ನು ಬಳಸಲು ಇರುವ ಕೆಲವೊಂದು 
ನಿರ್ದಿಷ್ಟ ವಿಧಾನಗಳನ್ನು ಇಲ್ಲ ಚರ್ಚಿಸಲಾಗುವುದು. 


ಆಟದ ಸನ್ನಿವೇಶ 


ಬಹುಪಾಲಗೆ, ಭಾರತದ ಬೋಧನೆ ಮತ್ತು ಕಅಕೆಯ ಚಿತ್ರಣವು. 
ನಾವು ಹೇಗೆ ಆಟ-ಆಧಾರಿತ ಕಅಕೆಯನ್ನು ಕಲ್ಪಸುತ್ತೇವೆಯೋ 
ಅದಕ್ಕೆ ವಿರುದ್ಧವಾಗಿದೆ. ಈ ವಿಭಿನ್ನ ಅಭ್ಯಾಸಗಳಗೆ ಬೇರೆ ಬೇರೆ 
ಕಾರಣಗಳರಬಹುದು. ಅಲ್ಲದೆ ಇವು ಕೆಲವೊಮ್ಮೆ ಪಠ್ಯಕ್ರಮದ 
ಅಭ್ಯಾಸಗಳ ಕಲ್ಪನೆ ಮತ್ತು ದೇಶದ ಶಿಕ್ಷಣದ ಸಾಮಾಜಕ-ಆರ್ಥಿಕ 
ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಕಾರಣದಿಂದ ಹೊರ- 
ಹೊಮ್ಮಿರಬಹುದು. ಮೊದಲಗೆ, ವಸಾಹತುಶಾಹಿ ಕಾಲದ ಪ್ರಮುಖ 
ಕೊಡುಗೆಯಾದ ಪಠ್ಯಕ್ರಮ ಆಧಾರಿತ ಬೋಧನಾ ಕ್ರಮವು 
(ಕುಮಾರ್‌, 1986) ತರಗತಿಯೊಳಗಿನ ಕಾರ್ಯಗಳ ಮೇಲೆ 
ಪೂರ್ವ ಪ್ರಾಥಮಿಕ ಹ೦ತದಲ್ಲಿಯೂ ಪರಿಣಾಮ ಚೀರುತ್ತಿದೆ. 
ಎರಡನೆಯದಾಗಿ, ಶಾಲಾ ಪೂರ್ವ ಮಟ್ಟದಲ್ಲಯೂ. ಗುಣಮಟ್ಟ 
ಕುರಿತ ಗ್ರಹಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲ ಬೋಧನೆಯ 
ಔಪಚಾರಿಕ ವಿಧಾನಗಳ ಜೊತೆಗೆ ಗುರುತಿಸಲಾಗಿದೆ (ನಿಂಗ್‌, 
2೦19). ಮೂರನೆಯದಾಗಿ, ಆಟ-ಆಧಾರಿತ ಚಟುವಟಕೆಗಳನ್ನು. 


ಪ್ರಾಥಮಿಕ ಶಾಲೆಗಳ ಪ್ರವೇಶಕ್ಕೆ ಪೂರ್ವತಯಾರಿಯಲ್ಲ 
ಎಂಬುದಾಗಿ ಪರಿಗಣಿಸಲಾಗಿದೆ (ಸಿಂಗ್‌, 2೦1೨). ನಾಲ್ಕನೆಯದಾಗಿ 

ಇವು ಶಾಲಾ ಪೂರ್ವ ಹಂತದ ಪ್ರಮುಖ ಉದ್ದೇಶವಾಗಿದ್ದರೂ. 
ಶೈಕ್ಷಣಿಕ ವಿಷಯಗಳನ್ನು ಪೂರ್ಣಗೊಳಸಲು ಇರುವ ಸಮಯದ 
ಮಿತಿಯು ಆಟ- ಅಭಾರಿ ಕಾರ್ಯ-ವಿಧಾನಗಳಗೆ ಹೆಚ್ಚಿನ 
ಅವಕಾಶವನ್ನು ನೀಡುವುದಿಲ್ಲ. ಈ ವಿಶಿಷ್ಟ ಹಾಗೂ ಸಹ ಸಂಬಂಧ 
ಹೊಂದಿರುವ ಅಂಶಗಳು ಆಟ ಮತ್ತು ಕಲಕೆಯ ನಡುವೆ 
ಕಂದಕವನ್ನಷ್ಟೇ ಸೃಷ್ಟಿಸಿವೆ. ಚಿಕ್ಕ ಮಕ್ಷಳಗಾಗಿ ಆಟವನ್ನು 
ಗುರುತಿಸಲಾಗಿಲ್ಲ ಮತ್ತು ಕಾರ್ಯವಿಧಾನವಾಗಿ ಗುರುತಿಸಲಾಗಿಲ್ಲ 
ಎ೦ದು ಹೇಳಲಾಗದು. ಆದರೆ ಆಟ ಮತ್ತು ಕಲಕೆಯ ನಡುವಿನ 
ಸಂಬಂಧವನ್ನು ಸರಿಯಾಗಿ ಗ್ರಹಿಸಲಾಗಿಲ್ಲ. 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (ಎನ್‌ಸಿಇಆರ್‌ಟ, 2೦೦5; 
ಆರಂಭಿಕ ಬಾಲ್ಯಾವಸ್ಥೆ ಆರೈಕೆ ಮತ್ತು ಶಿಕ್ಷಣ ಚೌಕಟ್ಟು 2೦13), 
ರಚನಾತ್ಮಕತೆ ಮತ್ತು ಆಟ-ಆಧಾರಿತ ಬೋಧನಾ ಕ್ರಮಕ್ಕೆ (play- 
08566 0668808165) ದಿಕ್ಸೂಚಿಯನ್ನು ರೂಪಿಸಿದರೆ, ಬೋಧನಾ 
ವಿಧಾನ ಕ್ರಮದಲ್ಲಿನ ನ೦ಜಕೆಯಲ್ಲ ಅಗತ್ಯ ಬದಲಾವಣೆ 
ತರಬೇಕಾದರೆ ತರಬೇತಿಯನ್ನು ಒದಗಿಸುವುದಲ್ಲದ್ದ ಮೂಲಭೂತ 
ಸೌಕರ್ಯ ಮತ್ತು ಸಾಮರ್ರಿಗಳಲ್ಲ ಶಿಕ್ಷಕರ ಕರ್ತೃತ್ವ ಮತ್ತು 
ಸ್ವಾಯತ್ತತೆಯ ಪ್ರತಿಪಾದನೆಯ ಅಗತ್ಯವಿದೆ (ಕೌಲ್‌ ಮತ್ತು ಶರ್ಮ. 
2೦17). ಬೋಧನೆಯ ಕುರಿತ ಶಿಕ್ಷಕರ ನಂಜಕೆಗಳು ವೈಯಕ್ತಿಕ 
ಮತ್ತು ವೃತ್ತಿಪರ ಮಟ್ಟದಲ್ಲ ತಮ್ಮದೇ ಅನುಭವದಿಂದ 
ಮೊಳಕೆಯೊಡೆಯತ್ತವೆ. ಇವು. ಶಿಕ್ಷಕರ ಕರ್ತೃತ್ವ ಮತ್ತು 
ಸ್ವಾಯತ್ತತೆಯನ್ನು ಸಕ್ರಿಯಗೊಳಸುವುದು ಮತ್ತು ಆಟ-ಆಧಾರಿತ 
ಕಾರ್ಯ-ವಿಧಾನಗಳನ್ನು ಜಾರಿಗೊಳಸುವುದಕ್ಕಾಗಿ ನೀತಿ 
ನಿರೂಪಣೆಯಲ್ಲ ಅವರು ಭಾಗವಹಿಸಬೇಕಾದ ಅಗತ್ಯತೆಯತ್ತ 
ಬೊಟ್ಟು ಮಾಡುತ್ತವೆ. 


ಆಟ, ಕಲಕೆ ಮತ್ತು ಅಭವೃದ್ಧಿ 


ಆಟವು ಬಾಲ್ಯದ ಆರಂಭಕ ವರ್ಷಗಳಲ್ಲ ಕಲಕೆ ಮತ್ತು 
ಅಭಿವೃದ್ಧಿಗಾಗಿ ಅತ್ಯಗತ್ಯ. ಇದು ಮಗುವಿನ ಸಾಮಾಜಕ. 
ಭಾವನಾತ್ಮಕ, ದೈಹಿಕ ಮತ್ತು ಸಂಜ್ಞಾನಾತ್ಯಕೆ ಬೆಳವಣಿಗೆಯಲ್ಲ 
ಪರಿಣಾಮ ರುತ್ತದೆ. ಆರಂಭಿಕ ಕಲಕೆ ಮತ್ತು ಅಭಿವೃದ್ಧಿಯ 
ಕುರಿತು ಮಾಡಲಾದ ಸಂಶೋಧನೆಯು, ಆಟದಲ್ಲ ಮಕ್ಕಳನ್ನು 
ಬೆ೦ಬಅಸಿದರೆ ಇದು ಅವರ ಕಲಕೆ ಮತ್ತು ಬೆಳವಣಿಗೆಗೆ ಕೊಡುಗೆ 
ನೀಡುತ್ತದೆ ಹಾಗೂ ಯಾವುದೇ ಖುಣಾತ್ಯ್ಮಕ ಪರಿಣಾಮವನ್ನು 
ಹೊಂದಿಲ್ಲ ಎಂಬುದಾಗಿ ಸೂಚಿಸಿದೆ (ಬರ್ಗನ್‌, 2೦೦೨). ಹೀಗಾಗಿ 
ಆಟದ ನಿರ್ದಿಷ್ಟ ಲಾಭಗಳು ಮತ್ತು ಇದನ್ನು ತರಗತಿ ಕೋಣೆಗಳಲ್ಲ 
ಹೇಗೆ ಅಳವಡಿಸಬಹುದು ಎ೦ಬುದನ್ನು ಅರ್ಥ ತಡವ 
ಅಗತ್ಯ. ಇಟಅಯ ಶಿಕ್ಷಣ ಶಾಸ್ತ್ರಜ್ಞರಾಗಿದ್ದ ಮರಿಯಾ ಮಾಂಚಿಕ 

ಅವರು ಆಟವು "ಮಗುವಿನ ಕೆಲಸ” ಬಡು ನ೦ಖದ್ದರು. | 
ದಿನನಿತ್ಯದ ಚಟುವಟಕೆಗಳಲ್ಲ ತೊಡಗಿಕೊಂಡಾಗ ಮಕ್ಷಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


15 


೩6 


ಕಅಯುತ್ತಿರುತ್ತಾರೆ ಎಂದು ಅವರು ಹೇಳದ್ದರು. ಮಕ್ಕಳು 
ಸ್ವಾಭಾವಿಕವಾಗಿ ಆಡುವಾಗ, ಜ್ಞಾನ ರೂಪಿಸಲು ಅಗತ್ಯವೆನಿಸುವ 
ಸಮಸ್ಯೆ ಪರಿಹಾರ ಚಟುವಟಕೆಗಳನ್ನು ಪರಿಶೋಧಿಸುವ ಪ್ರಯೋಗ 
ಮಾಡುವ, ಕುಶಲತೆಯುಂದ ನಿರ್ವಹಿಸುವ ಮತ್ತು ಅವುಗಳಲ್ಪ 
ತೊಡಗಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. (ಆರಂಭಕ ಬಾಲ್ಯ 
ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು, 2೦13). ಭಾರತದ ಸಾಂಸ್ಕೃತಿಕ 
ಹಿನ್ನೆಲೆಯಲ್ಲ. ಆಟದಲ್ಲ ವೈವಿಧ್ಯತೆ ಇರುವ ಕಾರಣ, ಆಟಗಳ ಈ 
ವಿವಿಧತೆಗಳನ್ನು ಪಠ್ಯಕ್ರಮದೊಳಗೆ ತಂದರೆ ಖಂಡಿತವಾಗಿಯೂ 
ತರಗತಿ ಕೋಣೆಯ ವಾತಾವರಣದಲ್ಲ ಇನ್ನಷ್ಟು ಸಮೃದ್ಧಿ 
ಕಂಡುಬರಲದೆ. 


ಆಟ ಮತ್ತು ಕಅಕೆಯ ನಡುವಿನ ಸಂಬಂಧವನ್ನು ಅರ್ಥ 
ಮಾಡಿಕೊಳ್ಳಬೇಕಾದರೆ ಮೊದಲಗೆ ವಿವಿಧ ಪ್ರಕಾರದ ಆಟಗಳನ್ನು 
ಪರಿಶೀಅಸಖೇಕಾಗುತ್ತದೆ. ಏಕಾಂತದ ಆಟ, ಸಮಾನಾಂತರ ಆಟ. 
ಗುಂಪು ಆಟ, ಕ್ರಿಯಾತ್ಮಕ ಆಟ, ರಚನಾತ್ಮಕ ಆಟ. ಪರಿಶೋಧನೆ, 
ನಾಟಕೀಯ ಆಟ, ನಿಯಮಗಳೊಂದಿಗೆ ಆಟ ಹೀಗೆ ಕಾರ್ಯ- 
ಕ್ಷೇತ್ರದಲ್ಲಿ ಅನೇಕ ರೀತಿಯ ಆಟಗಳನ್ನು ಗುರುತಿಸಲಾಗಿದೆ 
(ರುಟನ್‌, 2೦೦1. ಆಟ-ಆಧಾರಿತ ಕಅಕೆಯನ್ನು ಅರ್ಥ 
ಮಾಡಿಕೊಳ್ಳುವ ಉದ್ದೇಶದಿಂದ ಎರಡು ರೀತಿಯ ಆಟಗಳನ್ನು 
ಗುರುತಿಸಬಹುದು. ಅವುಗಳೆಂದರೆ ಮುಕ್ತ ಆಟ ಮತ್ತು ನಿರ್ದೇಶಿತ 
ಆಟ. ಮುಕ್ತ ಆಟವು ಮಗು ನಿರ್ದೇಶಿತ ಆಟವಾಗಿದ್ದು ಇದು ಮಗುವು 
ಆನಂದಿಸುವ ಆಟವಾಗಿದೆ. ಇದನ್ನು ಒಬ್ಬನೇ/ಳೇ ಅಥವಾ 
ಇತರರೊಂದಿಗೆ ಸೇರಿಕೊಂಡು ಆಡಬಹುದು. ಇನ್ನೊಂದೆಡೆ, 
ನಿರ್ದೇಶಿತ ಆಟವೆಂದರೆ, ವಯಸ್ಥರ ಮಧ್ಯಸ್ಥಿಕೆಯೊಂದಿಗೆ ಇದು 
ಮುಕ್ತ ಆಟದ. ಮಗು-ಕೇಂದ್ರಿತ ಉಲ್ಲಾಸದಾಯಕ ಅಂಶಗಳನ್ನು 
ಮುಖ್ಯವಾಗಿ ಒಳಗೊಂಡಿರುವಂತಹ ಚಟುವಟಕೆಗಳನ್ನು 
ಒಳಗೊಂಡಿದೆ. ಹೀಗಾಗಿ, ಈ ಬೆಂಬಲದ ಮೂಲಕ ಆತನ ಅಥವಾ 
ಆಕೆಯ ಕಲಕೆಯನ್ನು ವಿಸ್ತರಿಸಲು ಇದು ಸಕ್ರಿಯಗೊಳಸುತ್ತದೆ 
(ವೀಸ್‌ಖರ್ಗ್‌, ಮತ್ತಿತರು, 2೦16). ಹೀಗೆ. ಇದು ಎಳೆಯ ಮಕ್ಷಳ 
ಕರ್ತೃತ್ವ ಮತ್ತು ಒಬ್ಬ ವಯಸ್ಸನ ನಿರ್ದೇಶನವನ್ನು ಒಳಗೊಂಡಿದೆ. 
ಠಈ ಮೂಲಕ ಆಟವು, ಮಕ್ಕಳು ತಮ್ಮ ಆಸಕ್ತಿಗಳನ್ನು 
ಪರಿಶೋಧಿಸಲು ಸನ್ನಿವೇಶವನ್ನು ಒದಗಿಸುವುದಲ್ಲದೆ ಶಿಕ್ಷಕರಿಗೆ 
ತಮ್ಮ ಕಅಕೆಯನ್ನು ನಿರ್ದಿಷ್ಟ ಗುರಿಗಳ ಮೂಲಕ ನಿರ್ದೇಶಿಸಲು 
ಅನುವು ಮಾಡಿಕೊಡುತ್ತದೆ. 


ಪೆಲೆಗ್ರಿನಿ (2೦೦6) ಅವರು ಒಂದು ಸಂಶೋಧನಾ 
ಅಧ್ಯಯನವನ್ನು ನಡೆಸಿದ್ದು, ಜಡುವಿನ ವೇಳೆಯಲ್ಲ ಮುಕ್ತ 
ಆಟದಲ್ಲ ತೊಡಗಿಕೊಂಡಿದ್ದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು 
ತಮ್ಮ ತರಗತಿ ಕೋಣೆಗೆ ಮರಳದಾಗ ತಮ್ಮ ಕಾರ್ಯ- 
ಚಟುವಟಕೆಗಳ ಕಡೆಗೆ ಹೆಚ್ಚು ಗಮನ ನೀಡುತ್ತಿದ್ದರು 
ಎ೦ಬುದನ್ನು ಈ ಅಧ್ಯಯನವು ಹೇಳದೆ. ಈ ಮಕ್ಕಳು. 
ಮುಖ್ಯವಾಗಿ ಹುಡುಗರು, ವಿರಾಮದ ವೇಳೆ ಆಟವಾಡದೆ ಇದ್ದ 
ಮಕ್ಕಳಗೆ ಹೋಟಅಸಿದರೆ, ಓದುವಿಕೆ ಮತ್ತು ಗಣಿತದಲ್ಲ 
ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದ್ದರು ಎಂದು ಈ 
ಅಧ್ಯಯನದ ಫಅತಾ೦ಶಗಳು ತೋರಿಸಿವೆ. ಹೀಗಾಗಿ, ಆಟ- 
ಆಧಾರಿತ ಕಾರ್ಯವಿಧಾನದ ಮೇಲೆ ಯೋಜನೆ 
ರೂಪಿಸುವುದು ತರಗತಿ ಕೋಣಿಯಲ್ಲ ಶಿಕ್ಷಕರ ಪಾಲಗೆ 
ಪ್ರಮುಖವಾದ ವಿಚಾರವಾಗಿದೆ. ಏಕೆಂದರೆ, ಬೆಳವಣಿಗೆ ಮತ್ತು 
ಸನ್ನಿವೇಶಕ್ಕೆ ಸೂಕ್ತವೆನಿಸುವ ವಿಧಾನಗಳಲ್ಲ ಶೈಕ್ಷಣಿಕ 
ಪಠ್ಯಕ್ರಮವನ್ನು ಕಲಸಲು ಇವುಗಳನ್ನು ಬಳಸಬಹುದಾಗಿದೆ. 
ನಿರ್ದೇಶಿತ ಆಟವು ತರಗತಿ ಕೋಣೆಗೆ ಹೆಚ್ಚು ಸೂಕ್ತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಎಂಬುದಾಗಿ ಪರಿಗಣಿಸಲಾಗಿದ್ದರೂ ಎರಡೂ ವಿಧಾನದ 
ಆಟಗಳು ಶಿಕ್ಷಕರಿಗೆ ಪ್ರಯೋಜನವನ್ನುಂಟು ಮಾಡುತ್ತವೆ. 
ಆಟದ ವಿವಿಧ ಆಯಾಮಗಳು ಮತ್ತು ಇದನ್ನು 
ತರಗತಿಯೊಳಗಡೆ ಮತ್ತು ತರಗತಿಯ ಹೊರಗಡೆ ಯಾವ 
ರೀತಿ ಬಳಸಿಕೊಳ್ಳಬಹುದು ಎಂಬುದನ್ನು ಅರಿತುಕೊಳ್ಳುವುದು 
ಅತ್ಯಗತ್ಯ. ಆಟದ ಪ್ರಯೋಜನಗಳು ಬೆಳವಣಿಗೆ ಮತ್ತು 


ಕಅಕೆಯ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಹೊಂದಿವೆ. 


ಸಾಮಾಜಕ, ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆ 


ಆಟದ ಬಹುವಿಧದ ಗುಣಲಕ್ಷಣವು ಮಕ್ಕಳು ತಮ್ಮ ಸಮಾನ 
ವಯಸ್ಸಿನವರೊಂದಿಗೆ ಸಂವಾದ ನಡೆಸಲು ಮತ್ತು ಅವರೊಂದಿಗೆ 
ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ತೊಡಗಿಸಿ- 
ಕೊಳ್ಳುವಿಕೆಯು, ವಿಶೇಷವಾಗಿ ಚಿಕ್ಕ ಮಕ್ಕಳ ಪಾಲಗೆ, ತಮ್ಮ 
ಸಾಮಾಜಕ ಮತ್ತು ಭಾವನಾತ್ಮಕ ಕೌಶಲ್ಯಗಳನ್ನು ಅಭವೃದ್ಧಿ- 
ಪಡಿಸಿಕೊಳ್ಳಲು ಅತ್ಯಗತ್ಯವಾದುದು. ನಮ್ಮ ಪ್ರಸ್ತುತ ಸನ್ನಿವೇಶದಲ್ಲ. 
ದೈಹಿಕ ಆಟಗಳಗೆ ಅವಕಾಶ ಕಡಿಮೆಯಾಗುತ್ತಿರುವಾಗ ಹಾಗೂ 
ತಾಂತ್ರಿಕತೆಯ ಅತಿಯಾದ ಬಳಕೆಯ ಕಾರಣ, ತಮ್ಮ ದೈಹಿಕ 
ಆರೋಗ್ಯಕ್ಕಾಗಿ ಮತ್ತು ಸಮಾನ ವಯಸ್ಸಿನವರ ಜೊತೆಗೆ 
ಸಾಮಾಜಕ ತೊಡಗುವಿಕೆಯು ಸಾಧ್ಯವಾಗಲು ಮಕ್ಕಳು ಹೊರಗೆ 
ಹೋಗಿ ದೈಹಿಕ ಆಟಗಳಲ್ಲ ಪಾಲ್ಗೊಳ್ಳುವ ಅಗತ್ಯತೆಯ ಕುರಿತ 
ಜಾಗೃತಿಯು ಇನ್ನಷ್ಟು ಬಲಗೊಂಡಿದೆ. ಮಕ್ಕಳು ದೈಹಿಕ ಆಟಗಳಲ್ಲಿ 
ತೊಡಗಿಸಿಕೊಂಡಾಗ ಇದು ಅವರಿಗೆ ದೈಹಿಕ ವಿಮೋಚನೆ 
ಒದಗಿಸುತ್ತದೆ ಮತ್ತು ಸ್ನೇಹವನ್ನು ಉತ್ತೇಜಿಸಿ ಸಮಾಜಮುಖ 
ವರ್ತನೆ ಮುತ್ತು ಮನೋಭಾವವನ್ನು ಪ್ರೋತ್ಸಾಹಿಸುವ 
ಸಾಧ್ಯತೆಯುದೆ. (ಸ್ಟಾಟ್‌ ಮತ್ತು ಪ್ಯಾಂಕ್‌ಸೆಪ್‌, 2೦೦3, ಫು. 54೨) 
ಒಟ್ಟಗೆ ಸೇರಿ ಆಡುವ ಸಾಮರ್ಥ್ಯವಿರುವ ಮಕ್ಕಳು ಇನ್ನೊಬ್ಬರ ಜೊತೆ 
ಸೇರಿ ಕೆಲಸ ಮಾಡುವ ಪ್ರಕ್ರಿಯೆಯನ್ನೂ ಮೈಗೂಡಿಸಿ-ಕೊಳ್ಳುತ್ತಾರೆ. 
ಆಟವು ಮಕ್ಕಳಗೆ ಸಂಬಂಧಗಳು ಮತ್ತು ಸ್ನೇಹವನ್ನು ಬೆಳೆಸಲು, 
ಕೆಲಸ ಮಾಡಲು, ಕಅಂರುಲು, ಸಹಕರಿಸಲು ಮತ್ತು 
ಸಂಘರ್ಷಗಳನ್ನು ಬಗೆಹರಿಸಲು ಕಅಸುತ್ತದೆ (ಭ್ಲೇಸಿ ಮತ್ತು ಹರ್ಪಿಟ್ಟ್‌ 
2೦1೨, ಪೆಲೆಗ್ರಿನಿ ಮತ್ತು ಸ್ಕಿತ್‌ 19೦8). ಮಕ್ಕಳು ಇತರರೊಂದಿಗೆ 
ಆಟವಾಡುವಾಗ, ಆ ಪ್ರಕ್ರಿಯೆಯು, ಅವರು ಯಾವ 
ಸನ್ನಿವೇಶದಲ್ಲದ್ದಾರೆ ಎಂಬುದನ್ನು ಅವರು ಗುರುತಿಸಿಕೊಳ್ಳಲು 
ಅನುವು ಮಾಡಿಕೊಡುತ್ತದೆ ಹಾಗೂ ಸ್ವಯಂ ಪ್ರಜ್ಞೆಯನ್ನು 
ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಏಕೆಂದರೆ ಆಟದ 
ಪ್ರಕ್ರಿಯೆಯು ವಿವಿಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು 
ತಮ್ಮ ಸಮಾನ ವಯಸ್ಸಿನವರೊಡನೆ ಸಂಧಾನ ನಡೆಸುವುದನ್ನು 
ಒಳಗೊಂಡಿದೆ. ಆಗಿ೦ದಾಗ್ಗೆ ಮಕ್ಕಳ ಆಟವು ಸೆರದಿಗಾಗಿ 
ಕಾಯುವುದು, ಕಾಯುವುದು, ಮುನ್ನಡೆಸುವುದು ಮುಂತಾದ 
ನಿಯಮಗಳನ್ನು ಹೊಂದಿರುತ್ತದೆ. ಇದು ಅವರಿಗೆ ಸ್ಥಾವಲ೦ಜ ಮತ್ತು 
ಸ್ವಯಂಪ್ರೇರಿತ ವಿದ್ಯಾರ್ಥಿಗಳಾಗಲು ಶಕ್ತಿ ನೀಡುತ್ತದೆ. 


ಘಫೂರಿ ಮತ್ತು ವಿಯೆನ್‌ ನಡೆಸಿದ ಸಂಶೋಧನೆಯು (2೦೦೨), 
ಮಕ್ಕಳು ನಿರ್ದೇಶಿಸುವ ಆಟವು ತಮ್ಮ ಸಮಾನ ವಯಸ್ಸಿನವ- 
ರೊಂದಿಗೆ ಸಾಮಾಜಕ-ಭಾವನಾತ್ಯಕ ಬಂಧವನ್ನು ರೂಪಿಸಲು 
ಅವರಿಗೆ ಅನುವು ಮಾಡಿಕೊಡುತ್ತದೆ ಹಾಗೂ ಇದು ಅವರ ಆಟಕ್ಕೆ 
ಪುಷ್ಟಿ ಕೊಡುತ್ತದೆ. ಮಕ್ಕಳು ಸಿಯಮಗಳನ್ನು ಅರಿತುಕೊಳ್ಳಲು ಮತ್ತು 
ಪಾಅಸಲು, ಸಂಘರ್ಷಗಳ ಕುರಿತು ಸಂಧಾನ ನಡೆಸಲು ಮತ್ತು 
ಪರಿಹರಿಸಲು, ತಮ್ಮ ಸಮಾನವಯಸ್ಥರ ಯೋಗಕ್ಷೇಮದ ಕುರಿತು 
ಜಾಗೃತರಾಗಲು ಮತ್ತು ಬೆಂಬಅಸಲು ಈ ರೀತಿಯ ಆಟವು 


ಅತ್ಯಗತ್ಯ. ಮಕ್ಕಳ ಆಟ ಮತ್ತು ಭಾವನಾತ್ಮಕ ಬೆಳವಣಿಗೆಯ 
ಜೊತೆಗಿನ ಇದರ ಸಂಬಂಧವನ್ನು ಚೆನ್ನಾಗಿ ದಾಖಅಸಲಾಗಿದೆ. ಎಲ್ಲ 
ರೀತಿಯ ಆಟಗಳು ಎಳೆಯ ಮಕ್ಕಳ ಕಲಕೆ ಮತ್ತು ಬೆಳವಣಿಗೆಗೆ 
ಅವಕಾಶ ಒದಗಿಸಿದರೆ, ಮಕ್ಕಳು ನಟನೆಯ ಆಟವನ್ನು ತಮ್ಮ 
ಭಾವನೆಗಳನ್ನು ಅರಿತುಕೊಳ್ಳಲು ಮತ್ತು ತಿಳಸಲು, 
ಅನುಭೂತಿಯನ್ನು ಬೆಳೆಸಿಕೊಳ್ಳಲು ಮತ್ತು ಸಂತುಅತ 
ಭಾವನಾತ್ಮಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳುತ್ತಾರೆ (ಕ್ಲೋನ್‌ ಮತ್ತು 
ಯಾಕಿ, 2೦೦೦). ಶಿಕ್ಷಕರು ಮತ್ತು ಶಾಲೆಯು ದೈಹಿಕ ಆಟದ 
ನಿರಂತರ ಬಳಕೆಯನ್ನು ಬೆ೦ಬಅಸಿದರೆ ಇದು ತಮ್ಮ ಮನೆಗಳು 
ಮತ್ತು ಸಮುದಾಯಗಳಲ್ಲಿ ಎಳೆಯ ಮಕ್ಕಳು ಆಟದಲ್ಲಿ 
ತೊಡಗಿಸಿಕೊಳ್ಳಲು ಶಕ್ತಿಶಾಅ ಮಾದರಿಯೊಂದನ್ನು ಒದಗಿಸುತ್ತದೆ. 
ತಾಂತ್ರಿಕತೆಯು ಎಳೆಯ ಮಕ್ಚಳ ಆಟದ ಸಮಯವನ್ನು 
ಕಸಿದುಕೊಳ್ಳುತ್ತಿದ್ದು, ಈ ಮಾದರಿಯು ಆಟದ ಕ್ಷೇತ್ರಗಳಲ್ಲ 
ತಾಂತ್ರಿಕತೆಯ ಮೇಅನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. 


ಭಾಷೆ ಮತ್ತು ಸಾಕ್ಷರತೆಯ ಬೆಳವಣಿಗೆ 


ಭಾಷೆ ಮತ್ತು ಸಾಕ್ಷರತೆ ಮಕ್ಷಳಗೆ ಆಟದ ವೇಳೆ ಪರಸ್ಪರ ಸಂವಹನ 
ನಡೆಸಲು ಇರುವ ಪ್ರಮುಖ ವಿಧಾನಗಳಾಗಿವೆ. ಭಾಷೆಯ ಮೂಲಕ 
ನಡೆಸುವ ಸಂವಹನವು ಮಕ್ಕಳಗೆ ಸಂಬಂಧವನ್ನು ಬೆಳೆಸಲು, 
ನಟನಾತ್ಮಕ ಆಟದಲ್ಲ ಪಾಲ್ಗೊಳ್ಳಲು ಮತ್ತು ಆಟದ ವೇಳೆ 
ಉಂಟಾಗಬಹುದಾದ ಸಂಘರ್ಷಗಳನ್ನು ನಿಭಾಂಖಸಲು 
ಅನುಕೂಲಸುತ್ತದೆ. ಮಕ್ಕಳಗೆ, ತಮ್ಮ ಕಲ್ಪನೆಯು ತಾವು ಆಗಲು 
ಬಯಸುವ ಯಾವುದೇ ವ್ಯಕ್ತಿಯಾಗಲು ಅನುವು ಮಾಡಿಕೊಡುತ್ತದೆ 
ಎ೦ಬುದನ್ನು ಅರಿತುಕೊಳ್ಳಲು ಭಾಷೆಯು ಸಹಕಾರಿಯಾಗಿದೆ. 
ಆಟವು ಪ್ರಾತಿನಿಧಿಕ ಹಾಗೂ ಅಮೂರ್ತ ಚಿಂತನಾ ಪ್ರಕ್ರಿಯೆಯ 
ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ (ರಾಷ್ಟ್ರೀಯ ಬಾಲ್ಯಾವಸ್ಥೆ ಆರೈಕೆ 
ಮತ್ತು ಶಿಕ್ಷಣದ ರಾಷ್ಟ್ರೀಯ ಚೌಕಟ್ಟು, 2೦13). 


ನಮ್ಮ ದೇಶದ ಭಾಷೆ ಮತ್ತು ಸಾಕ್ಷರತೆಯ ಹಿನ್ನೆಲೆಯು ಭಾಷೆ. 
ಸಾಕ್ಷರತೆ ಮತ್ತು ಆಟಗಳ ನಡುವಿನ ಸಂಬಂಧಗಳನ್ನು 
ಚರ್ಚಿಸುತ್ತಲೇ ಎರಡು ಆಯಾಮಗಳನ್ನು ನಮಗೆ ನೀಡುತ್ತದೆ. 
ಮೊದಲನೆಯದು ದೇಶದ ಶ್ರೀಮಂತ ಭಾಷಾ ಸಂಪ್ರದಾಯ 
ಮತ್ತು ಮಕ್ನಳು ತರಗತಿ ಕೋಣೆಗೆ ತರುವ ಭಾಷಾ 
ವೈವಿಧ್ಯತೆಗಳ ಅಂಗೀಕಾರ. ನಮ್ಯ ಆಡುಭಾಷೆಗಳು ನಮ್ಯ 
ಆಸ್ಥಿತೆಯೊಂದಿಗೆ ಬಲವಾಗಿ ಗುರುತಿಸಿಕೊ೦ಡಿವೆ ಎ೦ಬುದನ್ನು 
ನಾವು ಗಮನದಲ್ಪಟ್ಟುಕೊಳ್ಳಬೇಕು. ಹೀಗಾಗಿ, ಎಳೆಯ ಮಕ್ಷಳು 
ತರಗತಿಯ ಕೋಣಿಗೆ ತರುವ ಭಾಷೆಗಳನ್ನು ಅ೦ಗೀಕರಿ- 
ಸುವುದು ಮತ್ತು ಗೌರವಿಸುವುದು ಅತ್ಯಗತ್ಯ. ಎರಡನೆಯದಾಗಿ 
ನಮ್ಮ ಎಲ್ಲ ಭಾಷೆಗಳು ಒಗಟು, ಕವಿತೆ, ಪದ್ಯಗಳು 
ಇತ್ಯಾದಿಗಳ೦ದ ತುಂಬ ಹೋಗಿವೆ. ಮಕ್ಕಳನ್ನು ಆಟದಲ್ಲಿ 
ತೊಡಗಿಸಿಕೊಳ್ಳುವುದಕ್ಕಾಗಿ ಇವುಗಳನ್ನು ತರಗತಿಯಲ್ಲಿ 
ಸ೦ಪನ್ಮೂಲಗಳಾಗಿ ಬಳಸಬಹುದು. 


ಮಕ್ಕಳ ಆಟ ಮತ್ತು ಉದಯೋನ್ಮುಖ ಸಾಕ್ಷರತೆಯ ಕೌಶಲ್ಯಗಳ 
ಅಭಿವೃದ್ಧಿ - ಇವೆರಡೂ ವಿಷಯಗಳು ಪರಸ್ಪರ ಬಲವಾಗಿ 
ಸಂಬಂಧಿಸಿವೆ ಎಂಬುದಾಗಿ ಹೇಳಲಾಗಿದೆ (ಕ್ರಿಸ್ಟಿ ಮತ್ತು ಎಂಜ್‌, 
1೨೨೨). ಉದಯೋನ್ಯಖ ಸಾಕ್ಷರತೆಯ ಕೌಶಲ್ಯವನ್ನು ಬಳಸಲು 
ಎಳೆಯ ಮಕ್ಕಳು ಮಾಡುವ ಆರಂಭಕ ಪ್ರಯತ್ನಗಳು ಅವರು 
ಬಳಸುವ ಪ್ರಾಸಬದ್ಧ ಆಟಗಳು, ಶಾಪಿ೦ಗ್‌ಗೆ ಪಟ್ಣ ಮಾಡುವುದು, 
ನಟನೆಯ ಓದು, ಇತ್ಯಾದಿ ವಿಚಾರಗಳಲ್ಲ ಕಾಣಸಿಗುತ್ತವೆ (ಬರ್ಜನ್‌ 


ಮತ್ತು ಮೌರ್‌, 2೦೦೦). ತರಗತಿ ಕೋಣೆಯಲ್ಲ ಸಾಂಕೇತಿಕ 
ಆಟದಲ್ಲ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ ಮಕ್ಕಳು ತಮ್ಮ 
ಮುಂದಿನ ತರಗತಿಗಳಲ್ಲಿ ಓದುವುದು ಮತ್ತು ಬರೆಯುವುದರಲ್ಲ 
ಉತ್ತಮ ಸಾಮರ್ಥ್ಯ ತೋರಿಸಿದ್ದಾರೆ ಎಂದು ಸಂಶೋಧಕರು 
ಕಂಡುಕೊಂಡಿದ್ದಾರೆ. ಟೌಖ್‌ ಮತ್ತಿತರರು (2೦18) ಎರಡು 
ಅಧ್ಯಯನಗಳನ್ನು ನಡೆಸಿದರು. ಇದರಲ್ಲ. ಕಡಿಮೆ ಆದಾಯದ 
ಶಾಲಾಪೂರ್ವನ 24೨ ಶಾಲಾಪೂರ್ವ ಮಕ್ಕಳಲ್ಲಿ ಪದ ಭಂಡಾರದ 
ಹಸ್ತಕ್ಷೇಪಕ್ಕಾಗಿ ಅಭಿವೃದ್ಧಿಪಡಿಸಿದ ಕಾರ್ಯಕ್ರಮವೊಂದರಲ್ಲಿ ಆಟದ 
ಪಾತ್ರವನ್ನು ಇವರು ಪರಿಶೀಅಸಿದರು. ಮಕ್ಕಳಗೆ ಹೊಸ ಪದಗಳನ್ನು 
ಪರಿಚಯಸಲು ಆಟಕೆಗಳೊಂದಿಗೆ ಪುಸ್ತಕ ಓದುವ 
ಕಾರ್ಯತಂತ್ರವನ್ನು ಬಳಸಲಾಯಖತು. ಮೊದಲ ಅಧ್ಯಯನದಲ್ಲಿ, 
ಮಕ್ಕಳನ್ನು ಯಾದೃಚ್ಛಕವಾಗಿ ಮುಕ್ತ ಆಟ, ಮಾರ್ಗದರ್ಶಿತ ಆಟ 
ಮತ್ತು ನಿರ್ದೇಶಿತ ಆಟಗಳಗೆ ವಿ೦ಗಡಿಸಲಾಯಿತು. ವಯಸ್ಕರೊಬ್ಬರ 
ವಿವಿಧ ಮಟ್ಟದ ಬೆ೦ಬಲದೊಂದಿಗೆ ಎಲ್ಲ ಖಗೆಗಿನ ಮಕ್ಕಳು ಪದಗಳ 
ಜ್ಞಾನದಲ್ಲಿ ಸುಧಾರಣೆಯನ್ನು ತೋರಿಸಿದರು. ವಯಸ್ಥರ ಬೆಂಬಲ 
ಹೊಂದಿದ್ದ ಎರಡು ತ೦ಡಗಳಲ್ಲದ್ದ ಮಕ್ಕಳು ಹೆಚ್ಚಿನ ಲಾಭ ಗಳಸಿದ್ದರು. 
ಎರಡನೇ ಅಧ್ಯಯನದಲ್ಲ. ಸಂಶೋಧಕರ ಸ್ಥಾನದಲ್ಲ ತರಗತಿಯ 
ಶಿಕ್ಷಕರು 101 ಮಕ್ಕಳೊಂದಿಗೆ ಕಾರ್ಯ ನಿರ್ವಹಿಸಿದರು. ಈ 
ಅಧ್ಯಯನದ ಫಅತಾಂಶವು, ಪದ ಗ್ರಹಿಕೆ ಮತ್ತು ಅಭಿವ್ಯಕ್ತಿಯಲ್ಲಿ 
ಲಾಭ ಉಂಬಾಗಿರುವುದನ್ನು ತೋರಿಸಿದವು. ಹೀಗೆ, ಪದ ಭಂಡಾರದ 
ಅಭವೃದ್ಧಿಗಾಗಿ ನಡೆಸುವ ಆಟ-ಆಧಾರಿತ ಚಟುವಟಕೆಯಲ್ಲ 
ವಯಸ್ಥರ ಬೆಂಬಲ ದೊರೆತರೆ ಪ್ರಯೋಜನವಾಗುತ್ತದೆ ಎಂಬುದನ್ನು 
ಎರಡೂ ಅಧ್ಯಂಯನಗಳು ಸ್ಪಷ್ಟವಾಗಿ ತೋರಿಸಿಕೊಟ್ಟವು. 
ಭಾರತೀಯ ಸನ್ನಿವೇಶದಲ್ಲ, ಮಕ್ಕಳ ದ್ವಿಭಾಷಾ ಮತ್ತು ಬಹುಭಾಷಾ 
ಸನ್ನಿವೇಶಗಳನ್ನು ಬಳಸಲು ಉತ್ತೇಜಸುವ ಆಟಗಳು, ತರಗತಿ 
ಕೋಣೆಯೊಳಗಿನ ಪ್ರಕ್ರಿಯೆಗಳಲ್ಲ ಇನ್ನಷ್ಟು ಸಕ್ರಿಯ ಭಾಗವಹಿಸಲು 
ಪ್ರೋತ್ಸಾಹಿಸುತ್ತವೆ. 


ಸಂಖ್ಯೆ ಮತ್ತು ಸ್ಫಳೀಕ ಕೌಶಲ್ಯಗಳು (Numerical and Spatial skills) 


ಮಕ್ಚಳ ಅನೇಕ ಆಟಗಳು ಸಂಖ್ಯೆಗಳು, ಕೂಡುವುದು, 
ಕಳೆಯುವುದು ಇತ್ಯಾದಿಗಳನ್ನು ಒಳಗೊಂಡಿವೆ. ಜೀದಿಂಯ 
ಮೂಲೆಗಳಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ ಮಕ್ಕಳು ದೈಹಿಕ 
ಆಟಗಳಲ್ಲ ತೊಡಗಿರುವುದನ್ನು ಮತ್ತು ಸಂಖ್ಯೆಗಳನ್ನು ವಿವಿಧ 
ರೀತಿಯಲ್ಲ ಕುಶಲತೆಯಿಂದ ಬಳಸುತ್ತಿರುವುದನ್ನು ನಾವು 
ಕಾಣಬಹುದು. ಆದರೂ ಚಿಕ್ಕ ಮಕ್ಕಳು ಆಗಲೇ ಗಣಿತದ ಕುರಿತು 
ಭೀತಿಗೆ ಒಳಗಾಗಿರುವುದನ್ನು ನಾವು ಸಾಮಾನ್ಯವಾಗಿ ನೋಡ- 
ಬಹುದು. ಹೀಗಾಗಿ ಚಿಕ್ಕ ಮಕ್ಕಳು ಗಣಿತದ ಪರಿಕಲ್ಪನೆಗಳನ್ನು ಹೇಗೆ 
ಕಲ್ಪಸಿಕೊಳ್ಳುತ್ತಾರೆ ಎ೦ಬುದನ್ನು ಅರಿತುಕೊಳ್ಳಲು ಹಾಗೂ 
ಗ್ರಹಿಸುತ್ತಾರೆ ಅವರನ್ನು ರೀತಿಯಲ್ಲ ಇದನ್ನು ಪರಿಚಂಸಲು 
ಆರಂಭಕ ತರಗತಿಗಳು ಸೂಕ್ತ. 


ಅಧ್ಯಯನವೊಂ೦ದರಲ್ಲ. ಸಿಯೊ ಮತ್ತು ಗಿನ್ಸ್‌ಬರ್ಗ್‌ (2೦೦3), 
ಮುಕ್ತ ಆಟದ ಸಮಯದಲ್ಲ ಎಳೆಯ ಮಕ್ಗಳು ಗಣಿತದ 
ಪರಿಕಲ್ಪನೆಗಳನ್ನು ಸ್ವಾಭಾವಿಕವಾಗಿ ಹೇಗೆ ಅನ್ವೇಷಿಸುತ್ತಾರೆ 
ಎಂಬುದನ್ನು ಕಂಡುಕೊಳ್ಳಲು ಯತ್ನಿಸಿದರು. ಈ ಅಧ್ಯಯನವನ್ನು 
ವಿವಿಧ ಶಾಲೆಗಳ, ಕಡಿಮೆ ಆದಾಯದ ಒಟ್ಟು ೨೦ರಷ್ಟು ಆಫ್ರಿಕನ್‌ 
ಅಮೆರಿಕನ್‌, ಲ್ಯಾಟನೊ ಮತ್ತು ಬಳಯ 4-5 ವರ್ಷ ವಯಸ್ಸಿನ 
ಮಕ್ಕಳೊಂದಿಗೆ ನಡೆಸಲಾಯಿತು. ಮಕ್ಕಳನ್ನು ನಿರ್ದಿಷ್ಟ ಸಮಯದ 
ಕಾಲ ಗಮನಿಸಿದ ನ೦ತರ, ಮಕ್ಕಳು ವರ್ಗೀಕರಣ, ಪರಿಮಾಣ, 
ಎಣಿಕೆ, ಚಲನವಿಜ್ಞಾನ, ವಿನ್ಯಾಸ ಮತ್ತು ಆಕಾರ ಮತ್ತು ಸ್ಥಳೀಕ 
ಸಂಬಂಧ ಸೇರಿದಂತೆ ವಿವಿಧ ರೀತಿಯ ಚಟುವಟಕೆಗಳ ಮಕ್ಕಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


18 


ತೊಡಗಿದ್ದನ್ನು ಸಂಶೋಧಕರು ಗಮನಿಸಿದ್ದಾರೆ. ಫಿಶರ್‌ ಮತ್ತಿತರರು 
(2೦13) ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳ ಕುರಿತು ನಡೆಸಿದ 
ಅಧ್ಯಯನವು. ಚಿಕ್ಕ ಮಕ್ಕಳು ಜ್ಯಾಮಿತಿ ಮತ್ತು ಆಕಾರಗಳನ್ನು 
ಕಅಯುವ ಕುರಿತು. ಗಮನಿಸಿದೆ. ಈ ಅಧ್ಯಯನವನ್ನು 
ನಿರ್ದೇಶಿತ ಆಟ, ಮುಕ್ತ ಆಟ ಮತ್ತು ನೀತಿಬೋಧಕ ಪಾಠಗಳು 
ಮುಂತಾದ ಸನ್ನಿವೇಶವನ್ನು ಒಳಗೊಂಡಂತೆ 4-5 ವರ್ಷದ 
ಪ್ರಾಯದ 7೦ ಮಕ್ಕಳ ಮೇಲೆ ನಡೆಸಲಾಯಿತು. ನಿರ್ದೇಶಿತ ಆಟದ 
ವಿಚಾರದಲ್ಲ ವಯಸ್ಸರೊಬ್ಬರು ಮಗುವಿನ ಜೊತೆ ಸಂವಾದವನ್ನು 
ಬೆ೦ಬಅಸಿದರು. ಮುಕ್ತ ಆಟದಲ್ಲ ತಮಗೆ ಬೇಕಾದಂತೆ ಆಕಾರಗಳ 
ಕುರಿತು ಚರ್ಚೆ ಮಾಡಲು ಮುಕ್ಚಳಗೆ ಮುಕ್ತ ಅವಕಾಶ 
ನೀಡಲಾಯಿತು. ನೇರ ಪಾಠದಲ್ಲ. ಶಿಕ್ಷಕರು ಪಾಠವನ್ನು ಮಾಡಿದರು 
ಮತ್ತು ಮಕ್ಕಳು ಕುಳತುಕೊ೦ಡು ಅವರ ಪಾಠವನ್ನು ಕೇಳದರು. 
ಇತರ ಎರಡು ಸನ್ನಿವೇಶಗಳಗೆ ಹೋಲ ಸಿದರೆ ನಿರ್ದೇಶಿತ ಆಟದ 
ಸನ್ನಿವೇಶದಲ್ಲಿ ಮಕ್ಕಳ ಕಅಕೆಯು ಗರಿಷ್ಠವಾಗಿತ್ತು ಎಂಬುದನ್ನು ಈ 
ಅಧ್ಯಯನದ ಫಲಅತಾಂಶಗಳು ತೋರಿಸಿಕೊಟ್ಟವೆ. 


ಇನ್ನೊಂದು ಅಧ್ಯಯನದಲ್ಲ. ರಮಣಿ ಮತ್ತು ಸೀಗ್ರರ್‌ (2೦೦8), 
ನಿರ್ದೇಶಿತ ಆಟದ ರೂಪದಲ್ಲ ಬೋರ್ಡ್‌ ಆಟಗಳನ್ನು 
ಆಡುವುದರಿ೦ದ ವಿವಿಧ ಸಂಖ್ಯಾ ಕಾರ್ಯಗಳ ಜ್ಞಾನವು ವೃದ್ಧಿಸುತ್ತದೆ 
ಎಂಬುದನ್ನು ತಿಳಯಲು ಯತ್ನಿಸಿದರು. ಕಡಿಮೆ ಆದಾಯದ 
ಹಿನ್ನೆಲೆಯ 124. ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳನ್ನು ಈ 
ಉದ್ದೇಶಕ್ಕಾಗಿ ಒಳಗೊಳ್ಳಲಾಯುತು. ಈ ಕಾರ್ಯಗಳು ಸಂಖ್ಯಾ 
ಪರಿಮಾಣ, ಸಂಖ್ಯಾ ರೇಖೆಯ ಅಂದಾಜು, ಸಂಖ್ಯೆಯನ್ನು 
ಗುರುತಿಸುವುದು ಮತ್ತು ಎಣಿಕೆಯನ್ನು ಒಳಗೊಂಡಿದ್ದವು. 
ಶಾಲಾಪೂರ್ವ ಮಕ್ಕಳು ಸಂಶೋಧಕರೊಂದಿಗೆ ತಲಾ 15-2೦ 
ನಿಮಿಷಗಳಗೆ ನಾಲ್ಕು ಅವಧಿಗಳಲ್ಲ (ಮೊದಲಗೆ ಎರಡು ವಾರ ಮತ್ತು 
ಒಂಬತ್ತು ವಾರಗಳ ನಂತರ ಇನ್ನೊಂದು ಅವಧಿ) ಬೋರ್ಡ್‌ 
ಆಟಗಳಲ್ಲ ತೊಡಗಿಸಿಕೊ೦ಡಿದ್ದರು. ಅಧ್ಯಯನದ ಒ೦ಖತ್ತು 
ವಾರಗಳ ನಂತರವೂ ಗಳಕೆಗಳು ಸ್ಥಿರವಾಗಿದ್ದವು ಎಂದು 
ಸಂಶೋಧಕರು ಕಂಡುಕೊಂಡರು. ಹೀಗೆ, ತರಗತಿ ಕೋಣಿಗಳಲ್ಲ 
ಸಾಮಾನ್ಯವಾಗಿರುವ ಅದೇ ಕಾಗದ - ಪೆನ್ಸಿಲ್‌ ಕಾರ್ಯಗಳ 
ಬದಲಗೆ ಈ ಚಿಕ್ಕ ಮಕ್ಕಳಲ್ಲ ಆಟ ಆಧಾರಿತ ರೀತಿಯಲ್ಲ ಗಣಿತದ 
ಪರಿಕಲ್ಪನೆಗಳನ್ನು ಬಳಸಬಹುದು ಎನ್ನುವುದಕ್ಕೆ ಸಾಕಷ್ಟು 
ಸಾಕ್ಷ್ಯಾಧಾರಗಳು ದೊರೆತಿವೆ. 


ಪರಾಮರ್ಶನ 


ಉಪಸಂಹಾರ 


ಬದಲಾಗುತ್ತಿರುವ ಪರಿಸ್ಥಿತಿಗೆ ಅನುಗುಣವಾಗಿ, ಎಲ್ಲರಿಗೂ ಒ೦ದೇ 
ಸಿದ್ಧ ಸೂತ್ರವನ್ನು ಬಳಸುವ ಬದಲಗೆ, ಮಕ್ಕಳನ್ನು ಸಕ್ರಿಯವಾಗಿ 
ತೊಡಗಿಸಿಕೊಳ್ಳುವ ಪಠ್ಯಕ್ರಮ ಬೋಧನೆಯನ್ನು ತರಗತಿ 
ಕೋಣೆಯಲ್ಲ ಅಳವಡಿಸಬೇಕಾದ ಅಗತ್ಯತೆ ಇದೆ. ನಮ್ಮ ಹೆಚ್ಚನ 
ತರಗತಿ ಕೋಣಿಗಳು ಅತ್ಯ೦ತ ಚಿಕ್ಕ ಮಕ್ಕಳಗೂ ಉರು ಹೊಡೆದು 
ಕಅಯುವುದನ್ನು ಮತ್ತು ನೆನಪಿಟ್ಟುಕೊಳ್ಳುವುದನ್ನೇ ಕಲಸುತ್ತಿವೆ. 
ಇದು ಬೋಧನೆಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮಕ್ಷಳಗೆ 
ಅನುವು ಮಾಡಿಕೊಡುವುದಿಲ್ಲ. ಈ ವಿಧಾನಗಳು ಎಷ್ಟು ಆಳವಾಗಿ 
ಬೇರೂರಿವೆ ಎಂದರೆ ಮಕ್ಕಳು ಕಾರ್ಯಹಾಳೆಗಳನ್ನು 
ತುಂಬಸುವುದೇ ಗುಣಮಟ್ಟದ ಶಿಕ್ಷಣವಾಗಿದೆ ಎಂದು 
ಸಮುದಾಯದ ಸಹಭಾಗಿಗಳು ಪರಿಗಣಿಸುತ್ತಾರೆ. 


ಆರಂಭಕ ವರ್ಷಗಳಲ್ಲ ಮಕ್ಕಳು ತಮ್ಮ ಸನ್ನಿವೇಶಗಳನ್ನು 
ಅರಿತುಕೊಳ್ಳುವ ಮತ್ತು ತಮ್ಮದೇ ಆದ ವಿಶಿಷ್ಟ ಮತ್ತು ಸೃಜನಶೀಲ 
ರೀತಿಯಲ್ಲ ಇವುಗಳಗೆ ಪ್ರತಿಕ್ರಿಯುಸುತ್ತಾರೆ ಎಂಬುದು ನಮಗೆ 
ತಿಳದಿದೆ. ಆಟ-ಆಧಾರಿತ ಕಾರ್ಯವಿಧಾನಗಳ ಬಳಕೆಯು ಮಕ್ಷಳಗೆ 
ತಮ್ಮ ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಯೋಚನಾ 
ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ 
(ಎನ್‌ಇಪಿ, 2೦2೦). ಅಲ್ಲದೆ, ವಿವಿಧ ಸನ್ನಿವೇಶಗಳಲ್ಲ 
ಸಂಶೋಧನೆಗಳ ಫಅತಾ೦ಶಗಳು ತರಗತಿಯ ಚಟುವಟಕೆಗಳಲ್ಲ 
ಆಟವನ್ನು ಬಳಸುವುದನ್ನು ಬೆ೦ಬಅಸಿವೆ. ಮುಕ್ತ ಆಟ ಮತ್ತು 
ನಿರ್ದೇಶಿತ ಆಟವನ್ನು ಬಳಸುವುದಕ್ಕೆ ಪೂರಕವಾದ ಆಧಾರಗಳು 
ದೊರೆತಿವೆ. ಆಟದ ಪ್ರಕಾರಗಳು ಮತ್ತು ಅವುಗಳ೦ದ ದೊರೆಯುವ 
ಲಾಭಗಳನ್ನು ಪರಿಶೀಅಸುವ ಅಗತ್ಯವಿದೆ. ಮಕ್ಕಳ ಕಅಕೆ ಮತ್ತು 
ಬೆಳವಣಿಗೆಯನ್ನು ಆಟದ ಮೂಲಕ ಸಕ್ರಿಯಗೊಳಸಲು ನಾವು 
ಇಚ್ಛಿಸಿದರೆ ಬೆಂಬಲವಿಲ್ಲದ ಮತ್ತು ಬೆಂಬಲದೊಂದಿಗೆ ಮಗುವಿನ 


ಕಾರ್ಯ ಸಾಮರ್ಥ್ಯ ಎನ್ನುವ Zone of Proximal Development 
ವೈಗೋಸ್ಟಿಯನ್‌ ದೃಷ್ಟಿಕೋನವನ್ನು ಇಟ್ಟುಕೊ೦ಡು ಆಟವು 
ಸನ್ನಿವೇಶ ಮತ್ತು ತರಗತಿ ಕೋಣಿಗೆ ತಕ್ಕುದಾಗಿ ವಿಕಸನಗೊಳ್ಳುವ 
ಅಗತ್ಯವಿದೆ. ಆಟ ಆಧಾರಿತ ವಿಧಾನಗಳನ್ನು ತರಗತಿ ಕೋಣೆಗಳಗೆ 
ತರುವ ಸಲುವಾಗಿ ಆಟ-ಆಧಾರಿತ ಕಲಕೆಯ ಕುರಿತು 
ಚಾಟ್ತಯಲ್ಲರುವ ಸಂಶೋಧನೆಯನ್ನು ಅರಿತುಕೊಳ್ಳುವುದು 
ಅವಶ್ಯಕ. ಅಲ್ಲದೆ ಈ ವಿಧಾನಗಳನ್ನು ಬಳಸಿ ಶಿಕ್ಷಕರು ವಿಚಾರ 
ವಿನಿಮಯ ಮಾಡಬಹುದಾದ ಸೇವಾನಿರತ ಕಅಕೆಗೆ 
ಅವಕಾಶಗಳನ್ನು ರೂಪಿಸಬೇಕು. ಜೊತೆಗೆ ಪೋಷಕರು ಮತ್ತು 
ಸಮುದಾಯಗಳು ಹೊಂದಿರುವ ಸಮೃದ್ಧ ಜ್ಞಾನದ ಬಗೆಗೆ 
ಪರಿಚಿತರಾಗಬೇಕು ಹಾಗೂ ನೀತಿ-ನಿಯಮ ಮತ್ತು ಪಠ್ಯಕ್ರಮದ 
ಮಟ್ಟದಲ್ಲ ಇದನ್ನು ಪ್ರತಿಪಾದಿಸಬೇಕು. 


Barnett, L. A. (1990). Developmental benefits of play for children. Journal of Leisure Research, 22(2), 138-153. 

Bergen, D. (2002). The role of pretend play in children's cognitive development. Early Childhood Research & Practice, 4(1). 

Bergen, D., & Mauer, D. (2000). Symbolic play, phonological awareness, and literacy skills at three age levels. In K. A. Roskos & 1. F. Christie (Eds.), Play and literacy 
in early childhood: Research from multiple perspectives (pp. 45-62). Lawrence Erlbaum Associates Publishers. 

Christie, J. F., & Enz, 8. (1992). The effects of literacy play interventions on preschoolers’ play patterns and literacy development. Early Education and Development, 


3(3), 205-220. 


Fisher, K. R., Hirsh-Pasek, K., Newcombe, N., & Golinkoff, R. M. (2013). Taking shape: Supporting preschoolers’ acquisition of geometric knowledge through 


guided play. Child Development, 84(6), 1872-1878. 


Ghafouri, F., & Wien, C. A. (2005). “Give us a privacy”: Play and social literacy in young children. Journal of Research in Childhood Education, 19(4), 279-291. 
Government of India, Ministry of Women and Child Development (MWCD). (2013). The National Early Childhood Care and Education Curriculum Framework. 


New Delhi. 


Government of India, Ministry of Human Resource Development. (2020). National Education Policy. New Delhi. 
Kaul, V., & Sharma, 5. (2017). Early childhood policies in India: a historical analysis. The SAGE Handbook of Early Childhood Policy, 32-48. 
Kumar, K. (1988). Origins of India's" textbook culture". Comparative Education Review, 32(4), 452-464. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


Kwon, JY., Yawkey, 7.0. Principles of emotional development and children’s pretend play. HEC 32, 9 (2000). https://doi.org/10.1007/BFO3169017 

NCERT (2005) National Curriculum Framework 2005, New Delhi: National Council for Education Research and Training. 

Pellegrini, A. D. (2006). Recess: Its role in education and development. Psychology Press. 

Ramani, G. B., & Siegler, R. S. (2008). Promoting broad and stable improvements in low-income children’s numerical knowledge through playing number board 
games. Child development, 79(2), 375-394. 

Rubin, K. H. (2001). The play observation scale (POS). Unpublished manuscript, University of Maryland. 

Scott, E., & Panksepp, J. (2003). Rough-and-tumble play in human children. Aggressive Behavior: Official Journal of the International Society for Research on 
Aggression, 29(6), 539-551. 

Seo, K. H., & Ginsburg, H. P. (2004). What is developmentally appropriate in early childhood mathematics education? Lessons from new research. Engaging 
young children in mathematics: Standards for early childhood mathematics education, 91-104. 

Singh, S. & Chaudhary, A.B. (2019). Situating teacher beliefs. In Venita Kaul and Suman Bhattarjea (Eds.) Early Childhood Education and School Readiness in India. 
Singapore: Springer. pp. 173-194. 

Toub, 7. S., Hassinger-Das, B., Nesbitt, K. T., Ilgaz, H., Weisberg, D. S., Hirsh-Pasek, K., ... & Dickinson, D. K. (2018). The language of play: Developing preschool 
vocabulary through play following shared book-reading. Early Childhood Research Quarterly, 45, 1-17. 

Unicef. (2018). Learning Through Play: Strengthening Learning Through Play in Early Childhood Education Programmes. https://www.unicef.org/sites/default/ 
files/2018-12/UNICEF-Lego-Foundation-Learning-through-Play.pdf 

Weisberg, D. S., Hirsh-Pasek, K., Golinkoff, R. M., Kittredge, A. K., & Klahr, D. (2016). Guided play: Principles and practices. Current Directions in Psychological 
Science, 25(3), 177-182. 


ಡಾ ಸುನಿತಾ ಸಿಂಗ್‌ ಅವರು ದೆಹಅಯ ಅಂಬೇಡ್ಕರ್‌ ವಿಶ್ವವಿದ್ಯಾಲಯದ (ಎಯುಡಿ) ಸ್ಕೂಲ್‌ ಆಫ್‌ ಎಜುಕೇಶನ್‌ 
ಸ್ಹಡೀಸ್‌ನ (ಎಸ್‌ ಇಎಸ್‌) ಅಸೋಸಿಯೇಟ್‌ ಪ್ರೊಫೆಸರ್‌ ಆಗಿದ್ದಾರೆ. ಅವರು ತಮ್ಮ ಪಿಹೆಚ್‌ಡಿ ಪದವಿಯನ್ನು ಅಮೆರಿಕದ 
ಇಅನಾಂಖ ವಿಶ್ವವಿದ್ಯಾಲಯದ, ಡಿಪಾರ್ಟ್‌ಮೆ೦ಟ್‌ ಆಫ್‌ ಕರಿಕ್ಯುಲಮ್‌ ಅಂಡ್‌ ಇನ್ಸ್‌ಟ್ರಕ್ಷನ್‌ (ಲ್ಯಾಂಗ್ಬೇಜ್‌ ಅಂಡ್‌ 
ಅಟರಸಿ)ನಿಂದ ಪಡೆದಿದ್ದಾರೆ. ಎಯುಡಿ ಗೆ ಸೇರುವ ಮೊದಲು ಅವರು ನ್ಯೂಯಾರ್ಕ್‌ನ ಸಿರೆಕ್ಯೂಸ್‌ನಲ್ಲರುವ ಲೆ ಮೋಯ್ದೆ 
ಕಾಲೇಜನಲ್ಲ ಅಸೋಸಿಯೇಟ್‌ ಪ್ರೊಫೆಸರ್‌ ಆಗಿದ್ದರು. ಅವರು ಎಯುಡಿ ಯ ಸೆಂಟರ್‌ ಫಾರ್‌ ಅರ೯ ಸಿದ್‌ 
ಎಜುಕೇಶನ್‌ ಅಂಡ್‌ ಡೆವೆಲಪ್‌ಮೆಂಟ್‌ (ಸಿಇಸಿಇಡಿ ನಲ್ಲ ಕೆಲಸ ಮಾಡಿದ್ದು ಆರಂಭಕ ಬಾಲ್ಯಾವಸ್ಥೆ ಆರ್ಕೆ ಕೆ. ಶಿಕ್ಷಣ, ಭಾಷೆ 
ಮತ್ತು ಸಾಕ್ಷರತೆಯಲ್ಲ ಸಂಶೋಧನೆ. ಮೌಲ್ಯಮಾಪನ. ಸಾಮರ್ಥ್ಯಾಭವೃದ್ಧಿ' ರೂಪಿಸುವುದು ಮತ್ತು ೫% "ಕುರಿತಂತೆ 
ರಾಷ್ಟ್ರೀಯ "ಮತ್ತು ಅಂತರರಾಷ್ಟ್ರೀಯ ಸಂಸ್ಥೆಗಳು ಪ ಪ್ರಾಯೋಜಸುವ ಯೋಜನೆಗಳಗೆ ಮಾರ್ಗದರ್ಶನ ನೀಡಿದ್ದಾರೆ. ತಮ್ಮ 
ಸಂಶೋಧನೆಯಲ್ಲ ಅವರು ಶಾಲೆಗಳಲ್ಲ ಶಿಕ್ಷಕರು. ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ದೊಡ್ಡಪ್ರಮಾಣದಲ್ಲ ಈ 


ಮಾಡಿದ್ದಾರೆ. ಇವರನ್ನು sunitasingh @aud.ac.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೊನ್ಸಾ । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


೩9 


20 


ಆಟದ ಮೂಲಕ ಕಲಿಯುವುದು ಹೇಗೆಂದು ಮಕ್ಕಳು ಕಲಿಯು 


ದಿವ್ಯಾ ಬಿ.ಎ. 


ಸೋಮವಾರದಂದು ನನ್ನ ತರಗತಿಗೆ ಬಂದ ಸಹನಾ' ತನ್ನ 
ಗೆಳತಿಂಗುರೊ೦ದಿಗೆ ಮಾತುಕತೆಗೆ ಇಳದಳು. ತನ್ನ 
ಸಹಪಾಠಿಗಳೊಂದಿಗೆ ಹೊಸ ಆಟವೊಂ೦ದನ್ನು ಆಡಲು ಆಕೆ 
ಉತ್ಸುಕಳಾಗಿದ್ದಳು. ವಾರಾಂತ್ಯದಲ್ಲ ಆಕೆಯ ಅಚ್ಚುಮೆಚ್ಚನ 
ರೆಸ್ಟೋರ೦ಟ್‌ ಒಂದಕ್ಕೆ ಭೇಟ ನೀಡಿದ ನಂತರ ಆಕೆಯ ತಲೆಗೆ 
ಒಂದು ವಿಚಾರ ಹೊಳೆದಿತ್ತು. ಸಹನಾ ತನ್ನ ಯೋಜನೆಯನ್ನು 
ಆಕೆಯ ಸಹಪಾಠಿಗಳಗೆ ವಿವರಿಸಿದಳು ಹಾಗೂ ಎಲ್ಲರೂ 
ರೆಸ್ಟೋರಂಟ್‌ ಒಂದನ್ನು ನಿರ್ಮಿಸಲು ಬೇಕಾಗುವ ವಸ್ತುಗಳಗಾಗಿ 
ಹುಡುಕಾಟ ಆರಂಭಸಿದರು. ಮರದ ದಿಮ್ಮಿಗಳು ಕುರ್ಚಿಗಳಾದವು. 
ಹಲಗೆಗಳು ಮೇಖುಗಳಾದವು. ನಮ್ಮ ಆಟದ ಅಡುಗೆ ಕೋಣೆಯು 
ರೆಸ್ಟೋರಂಟ್‌ನ ಕಾರ್ಯಸ್ಪಳವೆನಿಸಿತು ಹಾಗೂ ಪುಟಾಣಿ 
ಅಡುಗೆಯವಳು ತನ್ನ ದುಪ್ಪಟ್ಟಾ ಬಳಸಿ ಟೋಪಿಯನ್ನು 
ತಯಾರಿಸಿದಳು. ಅಡುಗೆಯವಳು ಅತಿಥಿಗಳಗೆ ಏನು ಬೇಕೆಂದು 
ಕೇಳದಳು. ಸ್ಪಘೆಟ್ಟ (ಪಾಸ್ಥಾದಂತಹ ಒಂದು ಬಗೆಯ ತಿ೦ಡಿ)ಯನ್ನು 
ಆರ್ಡರ್‌ ಮಾಡಲಾಲಯುತು ಹಾಗೂ ಸಣ್ಣ ಮಗುವಿಗೆ (ಒಂದು 
ಗೊಂಬೆ) ಒಂದು ಪ್ಲೇಟ್‌ ಇಡ್ಲಿಯನ್ನು ಆರ್ಡರ್‌ ಮಾಡಲಾಲುತು. 
ಅಡುಗೆಯವಳಾದ ಪುಟಾಣಿಯು ಕಿಲಕಿಲನೆ ನಕ್ಕಳು ಹಾಗೂ ಪೆಸ್ತೊ 
ಸ್ಹಫೆಟಯನ್ನು ಮಾಡಲು ಒ೦ದಷ್ಟು ವರ್ಣಮಯ ನೂಲನ್ನು 
ಬಳಸಿದಳು. ಜೊತೆಗೆ ಮರದ ತಣ್ಣಿ ಮಣೆಗಳು ಪೋಸ್ಟರ್‌ 
ಬೇಯಿಸಿದ ಇಡ್ಲಿಗಳಾದವು. ಮಕ್ಕಳು ಆಟವನ್ನು ಆಡುವಾಗ ನಿಜಕ್ಕೂ 
ಮೋಜನ್ನು ಅನುಭವಿಸಿದರು; ಅಲ್ಲದೆ ಅವರ ಪಾಅಗೆ ಇದೊಂದು 
ಅದ್ಭುತ ಕಅಕೆಯ ಅನುಭವವಾಗಿತ್ತು. 


ಆಟದ ಪ್ರಾಮುಖ್ಯತೆ 


ಬೇಗನೆ ಬೌದ್ಧಿಕತೆ ಹೊಂದಿರುವುದು (early intellectualisation) 
ಅಥವಾ ಶೈಕ್ಷಣಿಕ ಕಾರ್ಯದ ಮೇಲೆ ಗಮನ ನೀಡುವ ಕಾರಣ 
ಸೃಜನಶೀಲ. ಮುಕ್ತ, ಕಲ್ಪನಾಶೀಲ ಮಕ್ಕಳ ಆಟಕ್ಕೆ ಗಂಭೀರವಾದ 
ಅಪಾಯ ಉಂಟಾಗಿದೆ. ಶೈಕ್ಷಣಿಕ ಚಟುವಟಕೆಗಳು ಮತ್ತು 
ಸಾಂಪ್ರದಾಯಕ ತರಗತಿ ಕೋಣೆಯಲ್ಲಿ ಉರು ಹೊಡೆದು 
ಕಅಯುವ ವಿಧಾನದಿಂದಾಗಿ ಮಕ್ಕಳ ಮೇಲೆ ಅಧಿಕ ಭಾರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಹೊರಿಸಲಾಗಿದೆ. ಅವರನ್ನು ತರಗತಿ ಕೋಣೆಯ ಪರಿಸರಕ್ಕೆ ಬಂಧಿಸಿ 
ಓದಲು, ಬರೆಯಲು ಮತ್ತು ಅವರು ಸಿದ್ಧರಿಲ್ಲದ ಮತ್ತು ಅವರ 
ವಯಸ್ಸಿಗೆ ಸೂಕ್ತವಲ್ಲದ ಚಟುವಟಕೆಗಳಲ್ಲ ತೊಡಗಲು ಒತ್ತಡ 
ಹೇರಲಾಗುತ್ತಿದೆ. ಇದರಿ೦ದ ಅವರು ಹತಾಶೆಗೆ ಒಳಗಾಗುತ್ತಾರೆ, 
ದಣಿಯುತ್ತಾರೆ ಹಾಗೂ ನಿರಾಸಕ್ತಿ ತೋರುತ್ತಾರೆ. ಕೆಲವೊಮ್ಮೆ ಇದು 
ಅವರ ಸಾಮರ್ಥ್ಯವನ್ನು ತಡೆಹಿಡಿದು ಭಾವನೆಗಳ ಸ್ಫೋಟದಲ್ಲಿ 
ಪರ್ಯವಸಾನಗೊಳ್ಳಬಹುದು. ಕೆಲವೊಮ್ಮೆ ಇವರನ್ನು 'ಅತಿಯಾಗಿ 
ಸಕ್ರಿಯ' (Hyper Active) ಅಥವಾ "ಗಮನದ ಕೊರತೆ' (Attention 
Deficit) ಇರುವವರು ಎಂದು ಬಣ್ಣಿಸಬಹುದು. ಇನ್ನೊಂದೆಡೆ, ಆಟದ 
ಮೂಲಕ ಕಅಯುವ ಮತ್ತು ರಾಚನಿಕವಲ್ಲದ ಆಟದ ವಸ್ತುಗಳನ್ನು 
ಬಳಸುವ ಮಕ್ಷಳು ಸಾಕಷ್ಟು ಸೃಜನಶೀಲ ವಿಚಾರಗಳನ್ನು 
ವ್ಯಕ್ತಪಡಿಸುತ್ತಾರೆ. ಅದೇ ಮುಕ್ತ, ಎಲ್ಲೆ ಇರದ ವಸ್ತುವಿನೊಂದಿಗೆ 
ಎಷ್ಟು ಖಾರಿ ಆಡಿದರೂ ಅವರಿಗೆ ಬೇಸರವೆಸುವುದಿಲ್ಲ ಹಾಗೂ ತಮ್ಮ 
ಜಾಣ್ಯೆ ಮತ್ತು ಸ್ವಂತಿಕೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಅವುಗಳನ್ನು 
ವಿವಿಧ ರೀತಿಯಲ್ಲ ಬಳಸಬಲ್ಲರು. ಅವರು ಆಟವಾಡದೆ 
ಇರುವಾಗಲೂ ನಿರಾಳವಾಗಿರುತ್ತಾರೆ ಹಾಗೂ ನಿಶ್ಚಲವಾಗಿರು- 
ವಾಗಲೂ ಪ್ರಶಾಂತತೆ ಹಾಗೂ ತೃಪ್ತ ಭಾವದಿಂದ ಇರುತ್ತಾರೆ. ಅವರು 
ಸ್ವಯಂ ತೊಡಗಿಸಿಕೊಂಡ, ಸ್ವಯಂ ಪ್ರೇರೇಪಿತ, ಆತ್ಮವಿಶ್ವಾಸದ. 
ಸೃಜನಶೀಲ, ಶಾಂತ ಚಿತ್ರದ, ಅಭಿವ್ಯಕ್ತಿಸುವ ಮತ್ತು ಉತ್ತಮ ಗಮನ 
ನೀಡುವ ಮಕ್ಕಳೆನಿಸುತ್ತಾರೆ. 


ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಷಳಗೆ ನಟನೆಯ ಆಟವು ಹೇಗೆ 
ಕಅಕೆಯ ಪ್ರಮುಖ ಮಾಧ್ಯಮವೆನಿಸುತ್ತದೆಯೋ, ಹಾಗೆಯೇ 
ಪ್ರಾಥಮಿಕ ಶಾಲಾ ಮಗುವಿಗೆ (6-11 ವರ್ಷಗಳು) ಕಲ್ಪನಾ ಶಕ್ತಿಯು 
ಪ್ರಮುಖ ಕಅಕಾ ಮಾಧ್ಯಮವೆನಿಸುತ್ತದೆ. ಕಲ್ಪನಾ ಶಕ್ತಿ ಮತ್ತು ಕಥೆ 
ಹೇಳುವ ಕಲೆಯ ಮೂಲಕ ಯಾವುದೇ ವಿಷಯವನ್ನು 
ಕಅಸಬಹುದು ಮತ್ತು ಕಿಂಟರ್‌ಗಾರ್ಟನ್‌ (2-6 ವರ್ಷಗಳು) 
ಮಕ್ಕಳು ಕಅಕೆಯಲ್ಲ ತಲ್ಲೀನರಾಗುತ್ತಾರೆ. ಕಲ್ಪನಾ ಶಕ್ತಿ ಇಲ್ಲದೆ 
ಕಅಕೆಯು ಅನುಭವಜನ್ಯವಾಗುವುದಿಲ್ಲ ಮತ್ತು ಅಂತರ್ಗತ- 
ಗೊಳ್ಳುವುದಿಲ್ಲ. ಒಂದನೇ ತರಗತಿಗೆ ಹೋಗುವ ಮೊದಲು 
ಕಿಂಡರ್‌ಗಾರ್ಕನ್‌ ದಿನಗಳಲ್ಲಿ ಮಕ್ಕಳ ಕಲ್ಪನಾಶಕ್ತಿಯನ್ನು 
ಪೋಷಿಸಲು ಮಗುವಿಗೆ ನಟನೆಯ ಆಟದಲ್ಲಿ ತೊಡಗಲು ಅವಕಾಶ 
ನೀಡಿದರೆ ಅದು ಕಅಯಲು ತಯಾರಾಗುತ್ತದೆ. ಬೇರೆ ಬೇರೆ 
ಮಕ್ಕಳಲ್ಲ ಕಅಕೆಗೆ ಸಂಬಂಧಿಸಿದ ಪ್ರತ್ಯೇಕ ಸಮಸ್ಯೆಗಳದ್ದರೂ. 
ಕಅಕೆಯನ್ನು ಮುಂದುವರಿಸಲು ಇರುವ ಸಮಸ್ಯೆಗಳನ್ನು 
ಮೀರಲು ಅವರಲ್ಲ ಕಂಡುಬರುವ ಉತ್ಸಾಹವು ಅದ್ಭುತವಾದುದು. 


ಮಕ್ಕಳ ಆರೋಗ್ಯಯುತ ಬೆಳವಣಿಗೆಯಲ್ಲ ಸೃಜನಾತ್ಮಕ ಆಟದ 
ಪ್ರಾಮುಖ್ಯತೆಯನ್ನು ದಶಕಗಳ ಸಂಶೋಧನೆಗಳೂ ಬೆಂಬಲಸಿವೆ. 
ಜರ್ಮನಿಯಲ್ಲ 197೦ರಲ್ಲ, ಅನೇಕ ಕಿ೦ಡರ್‌ಗಾರ್ಟನ್‌ಗಳನ್ನು ಆಟ 
ಆಧಾರಿತ ಪರಿಸರದಿಂದ ಶೈಕ್ಷಣಿಕ ಪರಿಸರಕ್ಕೆ ಮಾರ್ಪಡಿಸಿದ 
ಸಂದರ್ಭಗಳಲ್ಲ ಅಧ್ಯಯನವೊಂದನ್ನು ನಡೆಸಲಾಯಿತು. ಈ 
ಅಧ್ಯಯನವು ೮೦ ಕಿ೦ಡರ್‌ಗಾರ್ಟನ್‌ಗಳ ಎರಡು ಗುಂಪುಗಳನ್ನು 
ಹೋ ಸಿತು. ಒ೦ದು ಗುಂಪಿನಲ್ಪ ಹೆಚ್ಚು ಆಟವಾಡುವ ಮಕ್ಕಳು 


ಇದ್ದರೆ ಇನ್ನೊಂದು ಗುಂಪು ನಿಯಂತ್ರಣ ಗುಂಪು ಆಗಿದ್ದು. ಇದರಲ್ಲ 
ಮಕ್ಕಳು ಆರಂಭಕ ಶಿಕ್ಷಣದತ್ತ ಗಮನ ನೀಡುತ್ತಿದ್ದರು. ಮಕ್ಕಳನ್ನು 
ನಾಲ್ಕನೇ ತರಗತಿಯ ತನಕ ಗಮನಿಸಿ ಅಧ್ಯಯನ ನಡೆಸಲಾಯಿತು. 
ಸಾಂಪ್ರದಾಯಿಕ ಶಾಲೆಗಳ ಸಹಪಾಠಿಗಳಗೆ ಹೋಲಸಿದರೆ, ಆಟ 
ಆಧಾರಿತ ಕಿ೦ಡರ್‌ಗಾರ್ಟನ್‌ಗಳ ಮಕ್ಕಳು ದೈಹಿಕ, ಭಾವನಾತ್ಮಕ, 
ಸಾಮಾಜಕ ಮತ್ತು ಬೌದ್ಧಿಕ ಅಭಿವೃದ್ಧಿ - ಹೀಗೆ ಮಾಪನ ಮಾಡಿದ 
ಪ್ರತಿ ಕ್ಷೇತ್ರದಲ್ಲಯೂ ಉತ್ಪೃಷ್ಟತೆ ಸಾಧಿಸಿದ್ದರು. ವಿಶೇಷವಾಗಿ ಕಡಿಮೆ 
ಆದಾಯದ ಮಕ್ಕಳಲ್ಲ ಫಅತಾಂಶವು ಗಮನಾರ್ಹವಾಗಿತ್ತು. ಅವರು 
ಆಟ ಆಧಾರಿತ ವಿಧಾನದಲ್ಲ ವಿಶೇಷ ಪ್ರಯೋಜನಗಳಸಿದ್ದರು. 
ಒಟ್ಟಾರೆ ಫಲಅತಾಂಶವು ಎಷ್ಟು ಗಮನಾರ್ಹವಾಗಿತ್ತು ಎಂದರೆ 
ಜರ್ಮನಿಯು ತನ್ನು ಎಲ್ಲಾ ಕಿ೦ಡರ್‌ಗಾರ್ಟನ್‌ಗಳನ್ನು ಆಟ 
ಆಧಾರಿತ ಕಲಕೆಗೆ ಪರಿವರ್ತಿಸಿತು. ಇತ್ತೀಚಿನ ದಿನಗಳಲ್ಲ 
ಪರ್ಯಾಯ ಶಿಕ್ಷಣ ವ್ಯವಸ್ಥೆಯಲ್ಲ ಜನಪ್ರಿಯತೆ ಪಡೆದಿರುವ 
ಫಿನ್ನೆಂಡಿನ ಶಾಲೆಗಳಂತೆಯೇ ಜರ್ಮನಿಯ ಶಾಲೆಗಳು ಸಹ ಈ 
ವಿಧಾನವನ್ನು ಇತ್ತೀಚಿನ ತನಕ ಮು೦ದುವರಿನಿವೆ. 


ವಾಲ್ದೊರ್ಫ್‌ ವಿಧಾನ 


ವಾಲ್ದೊರ್ಫ್‌ ವಿಧಾನವು ಸ್ವತಂತ್ರ ಶಾಲಾ ಚಳವಳಯಾಗಿದ್ದು 
ಇದನ್ನು ಯೂರೋಪಿನಲ್ಲಿ ನೂರು ವರ್ಷಗಳ ಹಿಂದೆ 
ಆಸ್ಟ್ರಿಯಾದ ತತ್ವಶಾಸ್ತ್ರಜ್ಞ ಮತ್ತು ದಾರ್ಶನಿಕ ರುಡೋಲ್ಡ್‌ 
ಸ್ಟೈನರ್‌ ಅಭವೃದ್ಧಿಪಡಿಸಿದರು. ಕಅಕಾ ಪ್ರಕ್ರಿಯೆಯು 
ಮೂಲಭೂತವಾಗಿ ಮೂರು ಹಂ೦ತಗಳಲ್ಲಿತ್ತು ಮತ್ತು 


ಚಿತ್ರ ಶೀರ್ಷಿಕೆ: ಮರದ ತುಂಡುಗಳೊಂದಿಗೆ ಆಟವಾಡುವುದು 


ಆಲೋಚನೆ, ಭಾವನೆ ಮತ್ತು ಕ್ರಿಯೆಯಲ್ಲ ತೊಡಗಿಸಿ- 
ಕೊಂಡಿತು. ಪ್ರತಿ ಮಗುವನ್ನು ಶೈಕ್ಷಣಿಕ, ಕಲೆ ಮತ್ತು 
ಪ್ರಾಯೋಗಿಕ ಕೌಶಲಗಳನ್ನು ಸಂಯೋಜಸುವ ವಿಧಾನದ 


ಮೂಲಕ ಕೊಂಡೊಯ್ಯಲಾಯಿತು." ವಾಲ್ಲೊರ್ಫ್‌ ಶಿಕ್ಷಣ 
ಶಾಸ್ತ್ರವು. ಆರಂಭಕ ವರ್ಷಗಳಲ್ಲ ಆಟವನ್ನು ಕಅಕೆಯ ಒಂದು 
ರೂಪವಾಗಿ ಪರಿಗಣಿಸುವ ಮೂಲಕ ಬಾಲ್ಯವನ್ನು ರಕ್ಷಿಸಲು 
ಸಹಕರಿಸುತ್ತದೆ. 


ನಮ್ಮ ತುಳಸಿ ವಾಲ್ದೊರ್ಫ್‌ ಕಿ೦ಡರ್‌ಗಾರ್ಟ೯ನ್‌ನಲ್ಲ, ನಾವು 
ಸ್ಥಳವನ್ನು ಮನೆಯ ವಾತಾವರಣದ ಮುಂದುವರಿದ ಭಾಗವಾಗಿ 
ವಿನ್ಯಾಸಗೊಳಸಿದ್ದೇವೆ ಮತ್ತು ಮಗು ಮನೆಯಲ್ಲ ಅನುಭವಿಸ- 
ಬಹುದಾದ ಚಟುವಟಕೆಗಳನ್ನು ಇದು ಒಳಗೊಂಡಿದೆ. ಇಲ್ಲ ಮಕ್ಕಳು 
ಪ್ರತಿ ನಿತ್ಯದ ವಸ್ತುಗಳಾದ ಆಟದ ಅಡುಗೆ ಕೋಣೆ, ಕೈಯುಂದ 
ಮಾಡಿದ ಆಟಕೆಗಳು, ಸಣ್ಣಸಣ್ಣ ಕಲ್ಲುಗಳು, ಮರದ ತುಂಡುಗಳು, 
ದುಪ್ಪಟ್ಟಾ, ಶಾಲು. ಬುಟ್ಟಿ. ಡೇರೆಗಳು ಹಾಗೂ ಮುಕ್ತ, ಎಲ್ಲೆ ಇರದ 
ಇತರ ಆಟದ ಸಾಮಗ್ರಿಗಳೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ. ಈ 
ಆಟಕೆಗಳೊ೦ದಿಗೆ ಆಟವಾಡಿ ಮಕ್ಕಳು ಯಾವುದೇ ನಿರ್ದಿಷ್ಟ 
ಗುರಿಯನ್ನು ಈಡೇರಿಸುವ ಅಗತ್ಯವಿಲ್ಲ. ಔಪಚಾರಿಕ ಕಲಕೆಗೆ 
ಯಾವುದೇ ಒತ್ತು ನೀಡದೆ ಊಟ-ಆಟ-ನಿದ್ರೆ-ಪುನರಾವರ್ತನೆ 
ಮಾದರಿಗೆ ಗಮನ ನೀಡಲಾಗುತ್ತದೆ. ಇಂತಹ ವಿಧಾನದ ಮೂಲಕ 
ಸಾಧಿಸುವ ಕಅಕೆಯು ಅಗಾಧವಾದುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


21 


22 


ವಿವಿಧ ವಯಸ್ಸುಗಳಲ್ಲ ಆಟದ ಪರಿಣಾಮ 


ಈ ಕುರಿತು ಸ್ಪಷ್ಟ ಚಿತ್ರಣ ನೀಡಬೇಕಾದರೆ ಆಟವು 2 ರಿಂದ 6 
ವರ್ಷಗಳ ತನಕ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು 
ನೋಡೋಣ. ಜಗತ್ತಿನಾದ್ಯ೦ತ ಮಕ್ಕಳು ತಮ್ಮ ವಿಭಿನ್ನ ಸಂಸ್ಕೃತಿ 
ಮತ್ತು ಭಾಷೆಯ ಹೊರತಾಗಿಯೂ ಒಂದೇ ರೀತಿಯಲ್ಲ ಆಟ 
ಆಡುತ್ತಾರೆ. ಅವರು ಆಟದ ಸಾಮಾನ್ಯ ಭಾಷೆಯನ್ನು 
ಮಾತನಾಡುತ್ತಾರೆ. 


ಎರಡರಿ೦ದ ಮೂರು ವರ್ಷದ ಮಕ್ಕಳು: ಸಮಾನಾ೦ತರ ಆಟ ಮತ್ತು 
ಕಲ್ಪನೆ 


ಎರಡರಿಂದ ಮೂರು ವರ್ಷಗಳ ವಯಸ್ಸಿನ ನಡುವೆ ಹತ್ತುವುದು, 
ನೆಗೆಯುವುದು ಮತ್ತು ಸಮತೋಲನ ಮತ್ತು ಸ್ಫ್ಥಳ6ಕ ಸಂಬಂಧಿಸಿದ 
ದೃಷ್ಟಿಕೋನಕ್ಕೆ (ಸ್ಥಳ ಚಲನೆಯ ಸಂವೇದನೆ ಎಂದೂ 
ಕರೆಯಲಾಗುತ್ತದೆ) ಸಹಾಯ ಮಾಡುವ ಇತರ ಇಂತಹ 
ಚಲನೆಗಕಲ್ಲ ಮಕ್ಕಳು ಆಸಕ್ತಿ ಹೊಂದಿರುತ್ತಾರೆ. ಈ ಚಲನೆಗಳು 
ಮಕ್ಕಳ ಪಾಲಅಗೆ ಕುತೂಹಲಕರವಾಗಿರುತ್ತವೆ. ಅವರು 
ಕುತೂಹಲಕಾರಿ ಆಗಿರುವುದರಿಂದ ಹಾಗೂ ತಮ್ಮ ಸುತ್ತಅನ 
ಪ್ರಪಂಚದ ಅನ್ವೇಷಣೆ ಮಾಡಲು ಇಚ್ಛಿಸುವುದರಿ೦ದ 
ಹೀಠೋಪಕರಣಗಳು, ಕಿಟಕಿಗಳು ಇತ್ಯಾದಿ ಸಾಮಾನ್ಯ ವಸ್ತುಗಳ 
ಮೇಲೆ ಪ್ರಯಾಸ ಪಟ್ಟು ಹತ್ತಲು ಇಷ್ಟಪಡುತ್ತಾರೆ. 


ಮೂರು ವರ್ಷದ ಮಕ್ಕಳು: 
ಆಟದಲ್ಲ ತೊಡಗಿಸಿಕೊಳ್ಳುತ್ತಾರೆ 


ಸಾಮಾನ್ಯವಾಗಿ ಸಮಾನಾಂತರ 


ಅ೦ದರೆ ಅವರು ಅವರಷ್ಟಕ್ಕೇ ಆಟವಾಡುತ್ತಾರೆ. ಆದರೆ ತಮ್ಮ 
ಸಹಪಾಠಿಗಳು ಆಟವಾಡುವ ವಸ್ತುಗಳ ಜೊತೆಯೇ ಆಟವಾಡಿ 
ಅನುಕರಣೆ ಮಾಡಲು ಇಷ್ಟಪಡುತ್ತಾರೆ. ಅವರು ಸಹಜವಾಗಿ 
ಇತರರೊಂದಿಗೆ ಬೆರೆಯುವುದಿಲ್ಲ. ಆದರೆ ಈ ವಯಸ್ಸಿನಲ್ಲಿ ಇತರ 
ಮಕ್ಕಳ ಜೊತೆಗೆ ಒಡನಾಟ ಹೊಂದಲು ಪ್ರಾರಂಭಿಸುತ್ತಾರೆ. 
ಇದರಿಂದಾಗಿ ಸಣ್ಣಪುಟ್ಟ ಸಂಘರ್ಷಗಳು ಉಂಟಾಗಬಹುದು. ಇದನ್ನು 
ಹಿರಿಯರು ಬಗೆಹರಿಸಬೇಕಾಗುತ್ತದೆ. 


ಮೂರು ವರ್ಷದ ಮಗು ಬೇಗನೆ ಕಾಲ್ಪನಿಕ ಆಟಕ್ಕೆ ಜಾರುತ್ತದೆ 
ಹಾಗೂ ಸುತ್ತಮುತ್ತಅನ ಪರಿಸರವನ್ನು ಗಮನಿಸಿ ಅಥವಾ ತಾವು 
ಕೇಳುವ ಕಥೆಯನ್ನು ಆಧರಿಸಿ ನೈಜ ಬದುಕಿನ ಸನ್ನಿವೇಶಗಳನ್ನು 
ರೂಪಿಸುತ್ತದೆ. ಕಿ೦ಡರ್‌ಗಾರ್ಟನ್‌ನ ಮಕ್ಕಳು ತಾಂ / ಅಜ್ಜಿಯ 
ಪಾತ್ರವನ್ನು ಆಡಲು ತಮ್ಮ ಸುತ್ತ ದುಪ್ಪಟ್ಟಾವನ್ನು ಹೇಗೆ 
ಸುತ್ತಿಕೊಳ್ಳುತ್ತಾರೆ ಮತ್ತು ಅಡುಗೆ ಕೋಣೆಯ ಕಾಲ್ಪನಿಕ 
ಪಾತ್ರೆಗಳೊಂದಿಗೆ ಹೇಗೆ ಅಡುಗೆ ಮಾಡುತ್ತಾರೆ ಎಂಬುದನ್ನು ನಾವು 
ನೋಡಿದ್ದೇವೆ. ಇದೇ ರೀತಿ, ತಾವು ಕೇಳದ ಕಥೆಯಲ್ಲ ಬರುವ 
ಅಚ್ಚುಮೆಚ್ಚಿನ ಪಾತ್ರವನ್ನು ಆಡಲು ಮಕ್ಕಳು ಇಷ್ಟಪಡುತ್ತಾರೆ. 
ಉದಾಹರಣೆಗೆ: "ರೆಡ್‌ ರೈಡಿಂಗ್‌ ಹುಡ್‌' ಕಥೆಯಲ್ಲ ಬರುವಂತೆ 
ಮೇಲಂಗಿಯನ್ನು ಧರಿಸುವುದು ಮತ್ತು ಒಂದು ಬುಟ್ಟಿ ಆಹಾರವನ್ನು 
ಕೊಂಡೊಯ್ಯುವುದು. ಕಥೆಗಳ ಅಥವಾ ನೈಜ ಬದುಕಿನ 
ಚಿತ್ರಣಗಳನ್ನು ಅವರು ಚೆನ್ನಾಗಿ ಗ್ರಹಿಸಿಕೊ೦ಡು ಆಟದ ಮಾಧ್ಯಮದ 
ಮೂಲಕ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಈ ರೀತಿಯ ಆಟವು 
ತೋರಿಸುತ್ತದೆ. 


ನಾಲ್ಕು ವರ್ಷದ ವಯಸ್ಸಿನ ಮಕ್ಕಳು: ನಟನೆಯ ಆಟ ಮತ್ತು 
ವಿಚಾರಗಳ ಅಭಿವ್ಯಕ್ತಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ನಾಲ್ಕು ವರ್ಷಗಳ ವಯಸ್ಸಿನಲ್ಲಿ ಮಗುವು ಇತರ ಮಕ್ಕಳನ್ನು 
ಗಮನಿಸಲು ಇಷ್ಟಪಡುತ್ತದೆ ಹಾಗೂ ಇತರರೊಂದಿಗೆ ಬೆರೆಯಲು 
ಪ್ರಾರಂಭಿಸುತ್ತದೆ. ಮಕ್ಕಳು ಗುಂಪಿನಲ್ಲ ಒಟ್ಟಿಗೆ ಆಟವಾಡುವುದನ್ನು 
ಆನಂದಿಸುತ್ತಾರೆ. ಇದು ಅವರಿಗೆ ಸಂಘಟತ ನಿರ್ಧಾರವನ್ನು 
ತೆಗೆದುಕೊಳ್ಳಲು ಮತ್ತು ಭಿನ್ನಾಭಿಪ್ರಾಯ ಹೇಳಲು ಅನುವು 
ಮಾಡಿಕೊಡುತ್ತದೆ. ಪಾತ್ರಾಭಿನಯ ಮತ್ತು ನಟನೆಯ ಆಟದ 
ಆರಂಭವನ್ನು ನಾವು ನೋಡಬಹುದು. ಮಕ್ಕಳು ತಮ್ಮ ಆಲೋಚನೆ 
ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು ಭಾಷೆಯನ್ನು 
ಅಭಿವೃದ್ಧಿಪಡಿಸಲು ಪ್ರಾರಂಭಸುತ್ತಾರೆ. ಅವರು ಶಬ್ದಸ೦ಪತ್ತನ್ನು 
ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಸ೦ಕೀರ್ಣ ಭಾಷೆಯನ್ನು 
ಅಭವೃದ್ಧಿಪಡಿಸಿಕೊಳ್ಳುತ್ತಾರೆ. ನಟನೆಯ ಆಟವು ಮಗುವಿಗೆ ತಾನು 
ನೋಡಿದ ಮತ್ತು ಅನುಭವಿಸಿದ ಏನಾದರೂ ಅ೦ಶವನ್ನು 
ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತದೆ. 


ನಮ್ಮ ಕಿ೦ಡರ್‌ಗಾರ್ಟನ್‌ನಲ್ಲ ನಾವು 'ಲೆಟ್ಸ್‌ ಪ್ರಿಟಿ೦ಡ್‌' ಎಂಬ 
ಆಟವನ್ನು ಆಡಿದೆವು. ಮಕ್ಷಕಲ್ಲ ಕಲ್ಪನೆಯ ಕಿಡಿಯನ್ನು 
ಹೊತ್ತಿಸುವುದಕ್ಕಾಗಿ ಮರದ ತು೦ಡು ಪ್ರಚೋದಕ (ಪ್ರಾಂಪ್ಟ್‌) ಆಗಿ 
ಕೆಲಸ ಮಾಡಿತು. ಮರದ ತುಂಡುಗಳನ್ನು ಡ್ರಮ್‌, ತಬಲಾ ಹಾಗೂ 
ಹಾರ್ಮೋನಿಯಂ ಮುಂತಾದ ಸಂಗೀತ ಪರಿಕರಗಳಾಗಿ 
ಕಲ್ಪಸಿಕೊ೦ಡು ಅವರು ಬಳಸಿಕೊಂಡರು. ವೇದಿಕೆಯಲ್ಲ 
ಕಾರ್ಯಕ್ರಮವನ್ನು ನಕಲು ಮಾಡುವುದಕ್ಕಾಗಿ ಒಂದು ಮಗುವು 
ಮರದ ಗಿಅಕೆಯನ್ನು ಧ್ವನಿವರ್ಧಕದಂ೦ತೆ ಹಿಡಿದುಕೊ೦ಡಿತು. 
ಮಾತುಗಳ ಮೂಲಕ ವ್ಯಕ್ತಪಡಿಸಲಾಗದೇ ಇರುವುದನ್ನು ಆಟದ 
ಮೂಲಕ ವ್ಯಕ್ತಪಡಿಸಬಹುದು. 


ಐದು ವರ್ಷ ವಯಸ್ಸಿನ ಮಕ್ಕಳು: ಪಾತ್ರಾಅನಯ ಮತ್ತು ಒಮ್ಮತದ 
ನಿರ್ಧಾರ ತೆಗೆದುಕೊಳ್ಳುವುದು 


ಐದು ವರ್ಷ ವಯಸ್ಸಿನ ಮಕ್ಕಳು ತಾವು ಆಡಬೇಕಾದ ಆಟಗಳನ್ನು 
ಯೋಜಸುವಾಗ ಮತ್ತು ತಮ್ಮ ಜೊತೆ ಆಟವಾಡಬೇಕಾದ 
ವ್ಯಕ್ತಿಯನ್ನು ಆರಿಸುವ ವಿಚಾರದಲ್ಲಿ ಹೆಚ್ಚು ಸಮರ್ಥನೀಯ- 
ರಾಗಿರುತ್ತಾರೆ. ಅವರು ಹೊಸ ಗೆಳೆಯರನ್ನು ಸಂಪಾದಿಸಲು 
ಉತ್ಸುಕರಾಗಿರುತ್ತಾರೆ ಹಾಗೂ ಓರಗೆಯ ಗುಂಪಿನ ಜೊತೆಗೆ ಆಗಲೇ 
ಒಡನಾಟ ಸಾಧಿಸಿಕೊ೦ಡಿರಬಹುದು. ಮಕ್ಕಳು ತಂಡದೊಳಗೆ ವಿವಿಧ 
ಪಾತ್ರಗಳನ್ನು ವಹಿಸುತ್ತಾರೆ. ಅವರು ನಾಯಕರೂ ಆಗಬಹುದು. 
ಅನುಯಾಯಂಖಗಳೂ ಆಗಬಹುದು. ಕೆಲವರು ಶಾಂತಿ ಸ೦ಧಾನಕ್ಕಾಗಿ 
ಮಧ್ಯಸ್ಥಿಕೆಯನ್ನೂ ವಹಿಸಬಹುದು, ಉಳದವರು ವೈರುಧ್ಯಮಯ 
ಅಭಿಪ್ರಾಯಗಳನ್ನು ಕೊಡಬಹುದು. ಈ ತಂಡವು ಕಾಲ್ಪನಿಕ 
ಕಥಾವಸ್ತುವನ್ನು ಅಭವೃದ್ಧಿಪಡಿಸುವುದಕ್ಕಾಗಿ ಒಗ್ಗೂಡಬಹುದು 
ಹಾಗೂ ಪಾತ್ರಾಭಿನಯದಲ ತೊಡಗಿಕೊಳ್ಳಬಹುದು. ಇದನ್ನು 
ನಾಟಕೀಯ ಆಟ ಅಥವಾ ಸಮಾಜೋ-ನಾಟಕೀಯ ಆಟವೆಂದು 
ಕರೆಯಲಾಗುತ್ತದೆ. ಇದು ಆಧುನಿಕತೆಯಿಂದ ಕೂಡಿದ್ದು, ಮಕ್ಕಳ 
ಆಸಕ್ತಿಗಳು ಮತ್ತು ವಿಚಾರಗಳಗೆ ಅನುಗುಣವಾಗಿ ನಿರಂತರವಾಗಿ 
ಹೊಂದಿಕೊಳ್ಳುತ್ತದೆ ಮತ್ತು ಬದಲಾವಣೆಯಾಗುತ್ತದೆ. ಇದು 
ತಂಡವೊಂದನ್ನು ಸೇರಿಕೊಳ್ಳುವುದು, ಹಂಚಿಕೊಳ್ಳುವುದು ಮತ್ತು 
ಸರದಿಯಲ್ಲ ನಡೆದುಕೊಳ್ಳುವುದು. ಪಾತ್ರ ವಹಿಸುವುದು ಮತ್ತು 
ವಿವಿಧ ಸಂಬಂಧಗಳನ್ನು ಅನ್ನೇಷಿಸುವುದು (ಪೋಷಕ/ ಮಗು. 
ಸಹೋದರ/ ಸಹೋದರಿ, ವೈದ್ಯರು/ರೋಗಿ) ಮತ್ತು ಮುಂದೆ ಏನು 
ಮಾಡಬೇಕು ಎನ್ನುವ ಕುರಿತು ಪರಸ್ಪರ ಚರ್ಚೆ ನಡೆಸುವುದು 
ಮುಂತಾದ ಕೌಶಲಗಳಗೆ ಅನುವು ಮಾಡಿ ಕೊಡುತ್ತದೆ. 


ಬದಲಾವಣೆ ಮತ್ತು ಬೆಳವಣಿಗೆಯ ಹೊಸ್ತಿಲಲ್ಲ ಇರುವ ಆರು ವರ್ಷ 
ವಯಸ್ಸಿನ ಮಕ್ಕಳು 


ಆರು ವರ್ಷ ವಯಸ್ಸಿನಲ್ಲಿ ಮಕ್ಕಳು ತರಗತಿಯ ಸವಾಲುಗಳನ್ನು 
ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ಅವರ ಆಟವು ವಿಶೇಷವಾಗಿ ಹೆಚ್ಚು 
ಪ್ರಾಯೋಗಿಕ ಮತ್ತು ಯೋಚನೆ ಆಧಾರಿತ ವಿಷಯವಸ್ತುವನ್ನು 
ಒಳಗೊಂಡಿರುತ್ತದೆ. ಆರು ವರ್ಷ ವಯಸ್ಸಿನ ಮಕ್ಕಳು ಈ 
ಬೆಳವಣಿಗೆಯ ಹಂತವನ್ನು ಕಿ೦ಡರ್‌ಗಾರ್ಟನ್‌ನಲ್ಲಯೇ 
ಪೂರ್ಣಗೊಳಸಿದರೆ (ಅವರು ಪ್ರಪ೦ಚವನ್ನು ಎದುರಿಸಲು 
ಸಿದ್ಧರಿದ್ದರೂ) ಒಳ್ಳೆಯದು. ಈ ಹಂತದಲ್ಲ. ಶಾಲೆಯ ಆಟದ 
ಸಮಯದಲ್ಲಿ ತಮಗೆ ಬೋರು ಹೊಡೆಯುತ್ತದೆ ಎಂದು ಮಕ್ಕಳು 
ಮನೆಯಲ್ಲ ಹೇಳಲೂಬಹುದು. ಹೀಗೆಂದರೆ ಕಿ೦ಡರ್‌ಗಾರ್ಟನ್‌ಗಳು 
ಮಕ್ಕಳ ಅಗತ್ಯತೆಗಳನ್ನು ಪೂರೈಸುತ್ತಿಲ್ಲ ಅಥವಾ ಅವರಿಗೆ ಇನ್ನಷ್ಟು 
ಸವಾಲುಗಳನ್ನು ಮುಂದಿಡುವುದಕ್ಕಾಗಿ ಹಾಗೂ ಉತ್ತೇಜಸುವು- 
ದಕ್ಕಾಗಿ ಹೆಚ್ಚು ರಾಚನಿಕ ಪಠ್ಯೇತರ ಚಟುವಟಕೆಗಳಲ್ಲ ತಮ್ಮ 
ಮಕ್ಕಳನ್ನು ತೊಡಗಿಸುವ ಅಗತ್ಯವಿದೆ ಎ೦ದು ಹೆಚ್ಚಿನ ಪೋಷಕರು 
ಭಾವಿಸಬಹುದು. ಆದರೆ ಈ ರೀತಿ ಮಗುವನ್ನು ವಿಪರೀತ 
ಚಟುವಟಕೆಗಳಲ್ಲ ತೊಡಗಿಸುವ ಮೂಲಕ ಮತ್ತು ಅದು ಮುಂದಿನ 
ಹಂತಕ್ಕೆ ಹೋಗಲು ನಿಜವಾಗಿಯೂ ಸಿದ್ಧಗೊಳ್ಳುವ ಮೊದಲೇ 
ಅದನ್ನು ಆ ಹಂತಕ್ಕೆ ತಳ್ಳುವ ಮೂಲಕ ಬೆಳವಣಿಗೆಯ ಈ 
ಹಂತವನ್ನು ಮುಗಿಸುವ ಮಗುವಿನ ಸಾಮರ್ಥ್ಯಕ್ಕೆ 
ಅಡ್ಡಿಪಡಿಸಿದ೦ತಾಗುತ್ತದೆ. ಈ ಹಂತದಲ್ಲ ಮಗುವು ಹೊಸ ಆಂತರಿಕ 
ಸಾಮರ್ಥ್ಯವನ್ನು ಎದುರಿಸುತ್ತದೆ ಮತ್ತು ಇದರ ಮೇಲೆ ಹೇಗೆ ಹಿಡಿತ 
ಸಾಧಿಸಬೇಕು ಎಂಬುದು ಇದಕ್ಕೆ ಸ್ಪಷ್ಟವಾಗಿ ತಿಆದಿರುವುದಿಲ್ಲ. ಈ 
ವಯಸ್ಸಿನಲ್ಲ ನೆಲ ಗುಡಿಸುವುದು, ತೋಟದ ಕೆಲಸ, ಸರಳವಾದ 
ಹೊಲಗೆ, ಬಟ್ಟೆ ಮಡಚುವುದು. ಅಡುಗೆ, ತೊಳೆಯುವುದು ಮತ್ತು 
ಧೂಳು ತೆಗೆಯುವುದು ಮುಂತಾದ ಹೆಚ್ಚು ಪ್ರಾಯೋಗಿಕ 
ಕೆಲಸಗಳನ್ನು ಕಿ೦ಂಡರ್‌ಗಾಟ೯ನ್‌ ಹಾಗೂ ಮನೆ ಹೀಗೆ ಎರಡೂ 
ಕಡೆಗಳಲ್ಲ ನೀಡಬಹುದು. ಈ ಮೂಲಕ ಅನಿಶ್ಚಿತತೆಯ 
ಸಮಯದಲ್ಲ ಕಾರ್ಯ ನಿರ್ವಹಿಸಲು ಮತ್ತು ಇನ್ನೊಮ್ಮೆ 
ಆಟವಾಡಲು ಮತ್ತು ಹೊಸ ದೃಷ್ಟಿಕೋನದೊಂದಿಗೆ ಕೆಲಸ ಮಾಡಲು 
ಅವರಿಗೆ ಸಾಧ್ಯವಾಗುತ್ತದೆ. 


ಸಾಂಪ್ರದಾಯಿಕ ಶಾಲೆಯಿಂದ ಬಂದ ಮಕ್ಕಳಗೆ ಆಟವು ಸಹಾಯ 
ಮಾಡುತ್ತದೆಯೇ? 


ಆರುಶ್‌', ಅತ್ಯ೦ತ ಜನಪ್ರಿಯ ಪ್ರಿಸ್ಥೂಲ್‌ ಒಂದರಲ್ಲ ಒಂದೆರಡು 
ವರ್ಷ ಕಳೆದ ನಂತರ ಐದನೇ ವಯಸ್ಸಿನಲ್ಲ ನಮ್ಮ ಕಿ೦ಡರ್‌- 
ಗಾರ್ಟನ್‌ ಅನ್ನು ಸೇರಿದ. ಆರ೦ಭದಲ್ಲ ರಚನಾಕ್ರಮವಿಲ್ಲದ 
ವಸ್ತುಗಳೊಂದಿಗೆ ಆಟವಾಡಲು ಅವನಿಗೆ ಕಷ್ಟವೆನಿಸಿತು ಹಾಗೂ 
ವಾಲ್ದೊರ್ಫ್‌ ತತ್ವದೊಂದಿಗೆ ಹೊಂದಿಕೊಳ್ಳಲು ದೀರ್ಥ ಸಮಯ 
ಹಿಡಿಯಿತು. ಆಟವಾಡಲು ಅಥವಾ ಯಾವುದೇ ಚಟುವಟಕೆಯನ್ನು 
ಕೈಗೊಳ್ಳಲು ಮಾರ್ಗದರ್ಶನ ಮತ್ತು ಸೂಚನೆ ಪಡೆಯುವುದಕ್ಕಾಗಿ 
ಆತ ನಿರ೦ತರವಾಗಿ ಶಿಕ್ಷಕರ ಮೊರೆ ಹೋಗುತ್ತಿದ್ದ. ತಾನಾಗಿಯೇ 
ಆತ ಯಾವುದಕ್ಕೂ ಕೈ ಹಾಕುತ್ತಿರಅಲ್ಲ. ಮನೆಗೆ ಹೋದ ನ೦ತರ, 
ಶಾಲೆಯಲ್ಲ ಬೋರು ಹೊಡೆಯುತ್ತದೆ ಎಂದು ದೂರುತ್ತಿದ್ದ. ಈ 
ಹಿಂದೆಯೇ ತಿಆಸಿದಂತೆ, ಐದನೇ ವಯಸ್ಸಿನಲ್ಲಿ, ಮಗುವು ಸಂತಸ 
ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ಹುಡುಗನಾಗಿ ಬೆಳೆಯುತ್ತದೆ 
ಹಾಗೂ ಮೊದಲೇ ರೂಪಿಸಿದ ವಿಚಾರಗಳನ್ನು ಆಧರಿಸಿ ಆಟವನ್ನು 
ಮುನ್ನಡೆಸಬಲ್ಲದು. ಆದರೆ ಈ ಮಗುವಿನ ಪರಿವರ್ತನೆಯು ತುಂಬಾ 
ನಿಧಾನವಾಗಿ ನಡೆದ ಕಾರಣ ಇದು ಇನ್ನೂ ಆ ಹ೦ತದಲ್ಲರಲಲ್ಲ. 


ಒಂದಷ್ಟು ಪ್ರಯತ್ನದ ಮೂಲಕ ಶೈಕ್ಷಣಿಕ ವರ್ಷದ ಕೊನೆಯ 
ಹೊತ್ತಿಗೆ ಪರಿಸ್ಥಿತಿಯನ್ನು ಬದಲಾಯಿಸಲು ನಮಗೆ 
ಸಾಧ್ಯವಾಯಿತು. 


ಎಳೆಯ ಮಗುವಿನ ವಿಚಾರದಲ್ಲಿ ಪರಿವರ್ತನೆಯು ಭಿನ್ನವಾಗಿರುತ್ತದೆ. 
ಏಕೆಂದರೆ ಸಾಂಪ್ರದಾಯಿಕ ಶಿಕ್ಷಣವು. ಆಟಕ್ಕೆ ಅತ್ಯಲ್ಪ ಅವಕಾಶ 
ನೀಡುವ ಅಥವಾ ಅವಕಾಶವೇ ನೀಡದ ಕಠಿಣ ಮತ್ತು ನಿರ್ಬಂಧಿತ 
ಪಠ್ಯಕ್ರಮಕ್ಕೆ ಅಂಟಕೊಂಡಿರುತ್ತದೆ. ಆಟವು ಬಹುತೇಕ ಅಲ್ಪಾವಧಿಗೆ 
ಸೀಮಿತವಾಗಿರುತ್ತದೆ ಹಾಗೂ ಇದನ್ನು ಶಿಕ್ಷಕರೇ ರೂಪಿಸುತ್ತಾರೆ 
ಹಾಗೂ ನಿರ್ದೇಶಿಸುತ್ತಾರೆ. ಇದನ್ನು ಹೆಚ್ಚಿನದಾಗಿ ಕೆಲಸಕ್ಕೆ 
ವಿರುದ್ಧವಾದುದು ಎಂದು ಪರಿಗಣಿಸಲಾಗುತ್ತದೆ. ಆದರೆ 
ವಾಸ್ತವವಾಗಿ ಆಟವನ್ನು, ವಿಫಲತೆಯ ಭೀತಿಗೆ ಹೆದರದೆಯೇ 
ಅಪಾಯಕ್ಕೆ ಮೈಯೊಡ್ಡಲು ಮಕ್ಷಳಗೆ ಇರುವ ಪ್ರಮುಖ 
ಅವಕಾಶವೆಂದು ಪರಿಗಣಿಸಲಾಗುತ್ತದೆ. ಈ ಅವಕಾಶವನ್ನು 
ಮುಖ್ಯವಾಹಿನಿಯ ತರಗತಿಯಲ್ಲ ನೀಡಲಾಗುವುದಿಲ್ಲ. ಇಲ್ಲ 
ಸೃಜನಶೀಲತೆಯತ್ತ ಚಲನೆ ಮತ್ತು ಮಾಡಲಾದ ತಪ್ಪುಗಳನ್ನು 
ಗೌರವಿಸಲಾಗುವುದಿಲ್ಲ. ಬದಲಾಗಿ ಮಗುವಿಗೆ ಛೀಮಾರಿ ಹಾಕಿ 
ಶಿಕ್ಷಿಸಲಾಗುತ್ತದೆ. 


ಸಂಕಿಪವಾಗಿ... 
ಪ್ರ 


ವಾಲ್ಲೊರ್ಫ್‌ ಚೌಕಟ್ಟನ್ನು ಅನುಸರಿಸುವ ವಿವಿಧ ಸಂಸ್ಥೆಗಳಲ್ಲ 
ಮಕ್ಕಳು, ಕುಟುಂಬಗಳು ಮತ್ತು ಶಿಕ್ಷಕರ ಜೊತೆಗೆ ಕೆಲಸ ಮಾಡಿ 
ನಾನು ಒಂದು ಪ್ರಮುಖ ಸಾಮ್ಯತೆಯನ್ನು ನೋಡಿದ್ದೇನೆ: 
ಸೃಜನಶೀಲ ಆಟವು ಆರೋಗ್ಯಯುತ ಎಳೆಯ ಮಕ್ಷಳ ಬದುಕಿನಲ್ಲ 
ಪ್ರಧಾನ ಚಟುವಟಕೆ ಎನಿಸುತ್ತದೆ. ಮಕ್ಕಳು ತಮ್ಮ ಬದುಕಿನ ಎಲ್ಲ 
ಅ೦ಶಗಳನ್ನು ಅನುಭವಿಸಿದಂತೆಯೇ, ಇದು ಅವುಗಳನ್ನು ಒಟ್ಟಿಗೆ 
ಹೆಣೆಯಲು ಸಹಾಯ ಮಾಡುತ್ತದೆ. ಇದು ಅವರಿಗೆ ಬದುಕನ್ನು 
ಜೀರ್ಣಿಸಿಕೊಳ್ಳಲು ಮತ್ತು ತಮ್ಮದೇ ಬದುಕನ್ನು ರೂಪಿಸಿಕೊಳ್ಳಲು 
ಅನುವು ಮಾಡಿಕೊಡುತ್ತದೆ. ಅದು ಅವರ ಸೃಜನಶೀಲತೆಯ 
ಸಂಪೂರ್ಣ ಅಭಿವ್ಯಕ್ತಿಗೆ ಇರುವ ಮಾರ್ಗವಾಗಿದೆ ಹಾಗೂ 
ನಿಜವಾಗಿಯೂ ಅವರ ಬಾಲ್ಯದ ನಿರ್ಣಾಯಕ ಅಂ೦ಗವೆನಿಸಿದೆ. 
ಸೃಜನಶೀಲ ಆಟದ ಮೂಲಕ ಮಕ್ಕಳು ಅರಳುತ್ತಾರೆ ಹಾಗೂ 
ವಿಕಸನಗೊಳ್ಳುತ್ತಾರೆ. ಇಲ್ಲದಿದ್ದರೆ ಕಅಯಲು ಮತ್ತು ಸಮಗ್ರ 
ಅಭಿವೃದ್ಧಿ ಸಾಧಿಸಲು ಹೆಣಗಾಡುತ್ತಾರೆ. 


ಆಟ ಮತ್ತು ಆರಂಭಕ ಶಿಕ್ಷಣದ ಕುರಿತು ಪೋಷಕರು ಮತ್ತು 
ಆರಂಭಕ ಬಾಲ್ಯಾವಸ್ಥೆಯ ಬೋಧಕರಿಗೆ ನಾನು ನೀಡುವ 
ಏಕಮಾತ್ರ ಸಲಹೆ ಒಂದೇ: ಆರಾಮವಾಗಿರಿ ಮತ್ತು ಮಕ್ಷಳಗೆ 
ಅವಸರ ಮಾಡಬೇಡಿ. ಮಕ್ಕಳಲ್ಲ ಬೆಳವಣಿಗೆ ಮತ್ತು ಕಲಕೆಯ ಎಷ್ಟು 
ಸಾಮರ್ಥ್ಯವಿದೆ ಎಂದರೆ, ಎಚ್ಚರಿಕೆಯ ಪೋಷಣೆ ಮತ್ತು ಸಮಗ್ರ 
ನೆರವು ನೀಡಿದರೆ ಹೆಚ್ಚಿನವರು ಅದ್ಭುತವಾಗಿ ಯಶಸ್ಸು ಸಾಧಿಸುತ್ತಾರೆ. 
ಆದರೆ ಮುಖ್ಯವಾಗಿ ಭಾರತದಲ್ಲ, ಉರು ಹೊಡೆದು ಕಅಯುವ 
ಬದಲಗೆ ಅನುಭವವನ್ನು ಗಳಸುವುದು ಮತ್ತು ಅರ್ಥ 
ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿರುವ ಹಂತದಲ್ಲಿ. ಮಕ್ಷಳು 
ಸಿದ್ಧರಾಗುವ ಮೊದಲೇ ಪೋಷಕರು ಫಅತಾಂಶಕ್ಕಾಗಿ ಒತ್ತಡ 
ಹೇರುವಾಗ ಹಾಗೂ ತೀರಾ ಆರಂಭಕ ಹಂತದಲ್ಲಯೇ 
ತಂತ್ರಜ್ಞಾನವನ್ನು ಬಳಸುವಾಗ ಈ ಸಂದೇಶವನ್ನು ತಲುಪಿಸುವುದು 
ಕಷ್ಟದ ಕೆಲಸ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


23 


ಮಾನವನಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲ ಇರಬೇಕಾದ ಪ್ರಮುಖ ಗುಣಪ್ಪಭಾವವೇನೆಂದರೆ, ಮಕ್ಕಳಗೆ ಬೆಳೆಯಲು ಮತ್ತು ಮಾನವ 
ಸ್ವಭಾವದ ಅ೦ಗವೆನಿಸಿರುವ ಎಲ್ಲ ಸಾಮರ್ಥ್ಯಗಳನ್ನು ಅಭವೃದ್ಧಿಪಡಿಸಿಕೊಳ್ಳಲು ದೀರ್ಫ್ಥ ಸಮಯ ಬೇಕಾಗುತ್ತದೆ. ಇತರ ಎಳೆಯ ಸಸ್ತನಿಗಳಗೆ 
ಹೋಲಸಿದರೆ ಮಾನವ ಮಗುವಿಗೆ ಪಕ್ಚತೆಯನ್ನು ತಲುಪಲು ಹೆಚ್ಚಿನ ಸಮಯ ಬೇಕಾಗುತ್ತದೆ. ನಮ್ಮ ಮಕ್ಕಳಗೆ ನಿಧಾನ ಮತ್ತು ಸ್ಥಿರವಾದ 
ಗತಿಯಲ್ಲ ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಎಲ್ಲ ಅಧಿಕಾರವಿದೆ. ಮಕ್ಷಳಗೆ ಆಟವಾಡಲು ಸಮಯ ನೀಡುವ ಮೂಲಕ ಮತ್ತು ತಮ್ಮದೇ 
ಆದ ಗತಿಯಲ್ಲ ಈ ಪ್ರಪಂಚವನ್ನು ಅನುಭವಿಸಲು ಅವಕಾಶ ಒದಗಿಸುವ ಮೂಲಕ ಇದನ್ನು ಸಾಧಿಸಬಹುದು. 


*ಮಕ್ಕಳ ಗುರುತನ್ನು ಮರೆಮಾಚುವ ಉದ್ದೇಶದಿಂದ ಹೆಸರುಗಳನ್ನು ಬದಲಾಯಿಸಲಾಗಿದೆ 


ಪರಾಮರ್ಶನ 


i Crisis in the Kindergarten - Why Children Need to Play in School by Edward Miller and Joan Almon 
ii https://www.sunbridge.edu/about/waldorf-education/ 
iii https://www.sagepub.com/sites/default/files/upm-binaries/53567_ch_10.pdf 


ದಿವ್ಯಾ ಬ.ಎ. ಅವರು ವಾಲ್ದೊರ್ಫ್‌ ಶಿಕ್ಷಣ ವಿಧಾನದಲ್ಲ ಪರಿಣತಿ ಪಡೆದಿರುವ ಆರಂಭಕ ಬಾಲ್ಯಾವಸ್ಥೆಯ ವಿಷಯದ 
ಶಿಕ್ಷಕಿಯಾಗಿದ್ದಾರೆ. ಅವರು ಆಯ್ದ ಭಾರತೀಯ ಕಥೆ ಪುಸ್ತಕಗಳು. ಮುಕ್ತ ಮತ್ತು ಎಲ್ಲೆ ಇರದ ಆಟಕೆಗಳು. ಮಕ್ಕಳ 
ಸಾಂಪ್ರದಾಯಕ ಕರಕುಶಲ ವಸ್ತುಗಳು ಮುಂತಾದುವುಗಳನ್ನು ಮಾರುವ ಆನ್‌ಲೈನ್‌ ಅಂಗಡಿ 'ಮೈ ಆಟಲ್‌ 
ಬುಕ್‌ಶಾಪ್‌'ನ ಸಂಸ್ಥಾಪಕಿಯೂ ಆಗಿದ್ದಾರೆ. ವಿವಿಧ ವಾಲ್ದೊರ್ಫ್‌ ಪರಿಸರಗಳಲ್ಲ ಶಿಕ್ಷಕಿ. ಮಾರ್ಗದರ್ಶಕಿ. ಪೋಷಕರ 
ತರಬೇತುಗಾರ್ತಿಯಾಗಿ ಕೆಲಸ ಮಾಡಿರುವ ದಿವ್ಯಾ ಅವರು ತುಳಸಿ ವಾಲ್ಲೊರ್ಫ್‌ ಕಿ೦ಡರ್‌ಗಾರ್ಟನ್‌ ಅನ್ನು 2೦18ರಲ್ಲ 
ಸ್ಥಾಪಿಸಿದರು. ಸ್ಟೈನರ್‌ ಅವರು ಸಲಹೆ ನೀಡಿರುವಂತೆ, ಇಲ್ಲ ಅವರು ಸ್ಥಳೀಯ ಹಬ್ಬಗಳು. ಆಹಾರ ಮತ್ತು ಭಾಷೆಯನ್ನು 
ಮಕ್ಕಳ ದಿನನಿತ್ಯದ ಅನುಭವದೊಂದಿಗೆ ಜೋಡಿಸಲು ಒತ್ತು ನೀಡುತ್ತಿದ್ದಾರೆ. ಕೋವಿಡ್‌ - 19 ಸಾಂಕ್ರಾಮಿಕದ ಅವಧಿಯಲ್ಲ 
ಅವರು ಪೋಷಕರಿಗಾಗಿ "ಸ್ಲೋ ಡೌನ್‌ ಮಾಮಾ" ಎನ್ನುವ ಕಾರ್ಯಕ್ರಮವನ್ನು ವಿನ್ಯಾಸಗೊಳಸಿದ್ದು. ವಾಲ್ದೊರ್ಫ್‌ 
ತತ್ವಗಳನ್ನು ಪೋಷಕರು ಮನೆಯಲ್ಲಿಯೇ ಪಾಅಸಲು ಅವರು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರನ್ನು 
611/3.0802(ಔ7781.೦0೧ಗ ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೊನ್ಸಾ । ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


24 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ವಿಶೇಷಚೇತನ ಮಕ್ಕಳಿಗೆ ಆಟದ ಸಮಾನ ಅವಕಾಶ 


ಖುಷ್ಬೂ ಸಿಂಗ್‌ 


ನಮ್ಮ (ಬುಷ್ಣೂ ವಿಶೇಷ ಶಾಲೆಯ") ಹತ್ತು ವರ್ಷದ ಹುಡುಗ 
ಹರೀಶ್‌ ನಮ್ಮ ಕಡೆಗೆ ನಡೆದು ಬಂದ. ಸೂಪರ್‌ಮ್ಯಾನ್‌ ಚಿತ್ರವಿರುವ 
ಮುಖವಾಡ ಧರಿಸಿದ್ದರಿಂದ ಆತ ನಮ್ಮ ಗಮನವನ್ನು ಸೆಳೆದ. 
ಮೆದುಳುವಾತ ಮತ್ತು ಬೌದ್ಧಿಕ ಅ೦ಗವಿಕಲತೆಯನ್ನು ಹೊಂದಿರುವ 
ಹರೀಶ್‌ಗೆ ಉಳದೆಲ್ಲ ಮಕ್ಕಳಂತೆ ಆಟವಾಡುವ, ಕುಣಿದಾಡುವ 
ಮತ್ತು ಎಲ್ಲರಂತೆ ಮಾತನಾಡುವ ಆಸೆ, ಹುಮ್ಮಸ್ಸು ಇತ್ತು. 


ಆತ ತನ್ನ ಸರದಿ ಬರುವ ತನಕವೂ ತಾಳ್ವೆಯ೦ದ ಕಾಯುತ್ತಾನೆ. 
ಒಂದು ನಿಗದಿತ ಸ್ಥಳದಲ್ಲ ನಿಂತುಕೊಂಡೇ ಆತ ತನ್ನೆಲ್ಲ 
ಸ್ನೇಹಿತರನ್ನೂ ಹುರಿದು೦ಜಸುತ್ತಾನೆ. ಫಟಾಫಟ್‌ ಗೆಲುವು, ಚಪ್ಪಾಳೆ 
ಮತ್ತು ಶ್ಲಾಘನೆಂಯ ಮಾತುಗಳು ಆತನನ್ನು ಇನ್ನಷ್ಟು 
ಉತ್ತೇಜತನನ್ನಾಗಿ ಮಾಡುತ್ತದೆ. ಹಿಡಿದ ಪಟ್ಟು ಜಡಬಾರದು ಎ೦ಬ 
ಛಲ ಮೂಡುತ್ತದೆ. ಸಾಮಾನ್ಯವಾಗಿ ಶಾಂತಚಿತ್ತದಿಂದ ಇರುವ ಈ 
ಹುಡುಗನಿಗೆ ಸೀಮಿತ ಸಾಮಾಜಕ ಒಡನಾಟ. ಆತನಿಗೆ ಕೈ ಹಿಡಿದು 
ನಡೆಸಲು ಜನರ ಅಗತ್ಯವಿತ್ತು. ಇಂದು ಆತ ಇಂತಹ ಗುಂಪು 
ಚಟುವಟಕೆಯಲ್ಲ ಅತ್ಯ೦ತ ವಿಶ್ವಾಸದಿ೦ದ ಭಾಗವಹಿಸುವುದು 
ಮಾತ್ರವಲ್ಲದೆ ತನ್ನ ಸಹಪಾಠಿಗಳಗೆ ಸೂಚನೆಗಳನ್ನು ನೀಡು ಎಂದು 
ಹೇಳದರೂ ಅದನ್ನು ಯಾವುದೇ ಅಳುಕಿಲ್ಲದೇ ಮಾಡುತ್ತಾನೆ. 


ಒಳಗೊಳ್ಳುವ (ಸಮನ್ಹಯ) ಆಟದ ಸಿದ್ಧಾಂತ 


ಇಂತಹ ಬೌದ್ಧಿಕ ಅಸಾಮರ್ಥ್ಯವಿರುವ ಮಕ್ಷಳು ಬಹುತೇಕ 
ಸಂದರ್ಭಗಳಕಲ್ತ ಆಟ-ಕೂಟಗಳನ್ನೆಲ್ಲ ಐಟ್ಟುಖಡುತ್ತಾರೆ. ಕಳೆದ 
ಅನೇಕ ವರ್ಷಗಳ ವ್ಯಕ್ತಿಗತ ಅನುಭವ ಮತ್ತು ಅವಲೋಕನ ಹಾಗೂ 
ಮಕ್ಕಳೊಂದಿಗೆ ಆಟದ ಮೈದಾನದಲ್ಲಿ ಕಳೆದ ಸಮಯದ 
ಹಿನ್ನೆಲೆಯಲ್ಲ ಈ ಮಾತನ್ನು ಹೇಳುತ್ತಿದ್ದೇನೆ. ಇಂತಹ 
ಚಟುವಟಕೆಗಳಲ್ಲ ಈ ಮಕ್ಕಳು ಭಾಗವಹಿಸದೇ ಇರಲು ಮುಖ್ಯ 
ಕಾರಣಗಳೆಂದರೆ ಪರಿಸರದ ನಿರ್ಬಂಧಗಳು ಅಥವಾ ನಡವಳಕೆಯ 
ನಿರ್ಬಂಧಗಳು. ಈ ಮಕ್ಷಳಗೆ ಬೇಕಾದ ಸೂಕ್ತವಾದ ರ್ಯಾಂಪ್‌ಗಳು 
ಇಲ್ಲದೇ ಇರುವುದು ಮತ್ತು ಅವರನ್ನು ಹೇಗೆ ಆಟದಲ್ಲಿ 
ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಜನರಲ್ಲ 
ಸಾಕಷ್ಟು ಅರಿವು ಇಲ್ಲದೇ ಇರುವುದು ಇದಕ್ಕೆಲ್ಲ ಕಾರಣ. ಬೌದ್ಧಿಕ 
ದೌರ್ಬಲ್ಯವನ್ನು ಹೊಂದಿರುವ ಮಕ್ಕಳು ಒಮ್ಮೆಗೇ ಆಟದಲ್ಲ 
ತೊಡಗಿಕೊಳ್ಳುವುದಿಲ್ಲ ಅಥವಾ ನಿಧಾನವಾಗಿ ಆಟವಾಡಬಹುದು 
ಅಥವಾ ತಮಗೆ ತಾವೇ ಗಾಯ ಮಾಡಿಕೊಳ್ಳಬಹುದು. 


ಒಂದು ಅಂದಾಜನ ಪ್ರಕಾರ ಭಾರತದಲ್ಲಿ ಒಂದಲ್ಲ ಒಂದು 
ಅಸಾಮರ್ಥ್ಯವಿರುವ ಮಕ್ಕಳ (19 ವರ್ಷ ವಯಸ್ಸಿನ ಒಳಗಿನವರು) 
ಸಂಖ್ಯೆ 80 ಲಕ್ಷ. ಇವರಲ್ಲ ಬೌದ್ಧಿಕ ಅಸಾಮರ್ಥ್ಯವಿರುವ ಐದರಲ್ಲ 
ಕೇವಲ ಒಬ್ಬರು ಮಾತ್ರ ಕ್ರೀಡೆಗಳಲ್ಲಿ ಭಾಗಿಯಾಗುತ್ತಾರೆ. 
ಅಂಗವಿಕಲತೆಯನ್ನು ಹೊಂದಿರುವ ಮಕ್ಕಳಗೆ ಸೂಕ್ತ ಅವಕಾಶಗಳು 
ಸಿಗದೇ ಇರುವ ಕಾರಣ ಅವರು ಸಾಮಾಜಕವಾಗಿ ಪ್ರತ್ಯೇಕ- 
ಗೊಂಡಿದ್ದಾರೆ ಮತ್ತು ಇದು ಅವರ ಆತ್ಮವಿಶ್ವಾಸ ಕೊರತೆಗೆ ಇನ್ನಷ್ಟು 
ಕಾರಣವಾಗಿದೆ ಎಂದು ಶೇ.7೦ಕ್ಕೂ ಹೆಚ್ಚು ಮಂದಿ ಪಾಲಕರು ಮತ್ತು 


ಶಾಲೆಗಳು ವರದಿ ಮಾಡಿವೆ. ನಮ್ಮ ಆರಂಭಕ ಸಂಶೋಧನೆಯ 
ಭಾಗವಾಗಿ ನಾವು ಅನೇಕ ವಿಶೇಷ ಮತ್ತು ಸಹಭಾಗಿತ್ವದ ಶಾಲೆಗಳಗೆ 
ಭೇಟ ನೀಡಿದ್ದೇವೆ. ಅಲ್ಲ ಈ ಪರಿಸ್ಥಿತಿಗಳನ್ನು ಗಮನಿಸಿದ್ದೇವೆ: 


ಅನೇಕ ವಿಶೇಷ ಶಾಲೆಗಳಲ್ಲಿ ಆಟದ ಅವಧಿಯೇ ಇಲ್ಲ ಅಥವಾ 
ಶ್ರೀಡಾ ಶಿಕ್ಷಕರಿಲ್ಲ. 


ಕ್ರೀಡೆಗೆ ಶಿಕ್ಷಕರನ್ನು ಹೊಂದಿರುವ ಶಾಲೆಗಳು ವಿಶೇಷಚೇತನ 
ಮಕ್ಕಳನ್ನು ಆಟಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. 
ಸಾಮಾನ್ಯವಾಗಿ ಅವರಿಗೆ ಕುಳತು ಆಟವನ್ನು ನೋಡುವಂತೆ 
ತಿಳಸಲಾಗುತ್ತದೆ. 


ಬಹುತೇಕ ಶಿಕ್ಷಕರು ತೀರಾ ಸಾಮಾನ್ಯವೆನಿಸುವ 'ಬಾಲ್‌ 
ಕ್ಯಾಚ್‌ ಹಿಡಿಯುವ' ಆಟವನ್ನು ಆಡಿಸುತ್ತಾರೆ. ಇದು ಕೆಲ 
ಹೊತ್ತಿನಲ್ಲೇ ಬೇಸರ ಹುಟ್ಟಸುತ್ತದೆ. ಮಕ್ಕಳ ಅಗತ್ಯಗಳಗೆ ತಕ್ಕಂತೆ 
ಚಟುವಟಕೆಗಳು ಮತ್ತು ಆಟಗಳನ್ನು ರೂಪಿಸುವಲ್ಲ ಶಿಕ್ಷಕರಿಗೆ 
ಕೌಶಲ್ಯತೆ ಮತ್ತು ಜ್ಞಾನದ ಕೊರತೆ ಇರುವುದನ್ನು ನಾವು 
ಗಮನಿಸಿದ್ದೇವೆ. 


ಕ್ರೀಡೆ ಮತ್ತು ಆಟದಿಂದ ಎಲ್ಲರಿಗೂ ಸಮಾನವಾಗಿ ಪ್ರಯೋಜನ- 
ವಾಗಲದೆ ಎಂಬ ಒಂದೇ ಒಂದು ನಂಬಕೆಯಿಂದ ಉಮೋಯಾ 
ಸ್ಪೋರ್ಟ್ಸ್‌" ಯೋಚನೆ ಹುಟ್ಟಕೊ೦ಡಿದೆ. ನಮ್ಮ ಮಕ್ಕಳಲ್ಲ ಇರುವ 
ನ್ಯೂನತೆಗಳನ್ನೇ ಅವಕಾಶಗಳಾಗಿ ಪರಿಗಣಿಸುತ್ತೇವೆ ಮತ್ತು 
ಆಟವಾಡಲು ಇರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೇವೆ. 
ಇದು ಕೇವಲ ದೈಹಿಕ ವಿಷಯದಲ್ಲ ಮಾತ್ರವಲ್ಲ. ಶಿಕ್ಷಣ ಮತ್ತು 
ಭಾಷೆಯ ವಿಚಾರದಲ್ಲಿಯೂ ಹೌದು. ಇದಕ್ಕಾಗಿ ಹೆಚ್ಚು ಎಲ್ಲ 
ಮಕ್ಕಳನ್ನು. ಒಳಗೊಳ್ಳುವ ಆಟವಾಡುವಂತೆ ಮಾಡುವ 
ಚಟುವಟಕೆಗಳನ್ನು ಅಳವಡಿಸಿಕೊಂಡಿದ್ದೇವೆ. 


ಉಮೋಯಾ ಸ್ಪೋರ್ಟ್‌ ನಾವು ಅಂಗವಿಕಲತೆ ಇರುವ ಮಕ್ಕಳು 
ಎದುರಿಸುವ ಮೂರು ನಿರ್ದಿಷ್ಟ ಸವಾಲುಗಳನ್ನು ಗುರುತಿಸಿದ್ದೇವೆ. 
ನಾವಿದನ್ನು 'ಸಮನ್ಹಯ ಶಿಕ್ಷಣದ ಚಕ್ಕಟ್ಟು' ಎಂದು ಪರಿಗಣಿಸುತ್ತೇವೆ: 


ವಿಶೇಷಚೇತನ ಮಕ್ಕಳ ಅಸಮರ್ಥತೆ ಮತ್ತು ಅಗತ್ಯಗಳಗೆ 
ತಕ್ಷಂತೆ ಅವರ ಸಮಗ್ರ ಅಭಿವೃದ್ಧಿಗೆ ಮತ್ತು ಕೌಶಲಾಭವೃದ್ಧಿಗೆ 
ಗುಣಮಟ್ಟದ ಸಂದರ್ಭೋಚಿತ ಕಾರ್ಯಕ್ರಮಗಳ ಕೊರತೆ. 


ಸಾಮಾಜಕ ಕಳಂಕ ಮತ್ತು ವಿಶೇಷಚೇತನ ಮಕ್ಷಳ ಬಗ್ಗೆ ಇರುವ 
ತಪ್ಪು ತಿಳುವಳಕೆಯ ಕಾರಣದಿಂದ ಭಾಗವಹಿಸುವಿಕೆಯನ್ನು 
ನಿರಾಕರಿಸುವುದರಿ೦ದ ಸಾಮಾಜಕ ಕೌಶಲಗಳ ಕೊರತೆ. 


ಆಟ/ದೈಹಿಕ ದೃಢತೆಯ ಚಟುವಟಕೆಗಳಲ್ಲ ತೊಡಗಿಕೊಳ್ಳಲು 
ಅವಕಾಶ ಇಲ್ಲದೇ ಇರುವುದು ಮತ್ತು ದೈಹಿಕ ಚಟುವಟಕೆಯ 
ಕೊರತೆಯಿಂದಾಗಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ 
ಸಮಸ್ಯೆಗಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


25 


26 


ನಮ್ಮ ಕಾರ್ಯಕ್ರಮ 


ನಮ್ಮ ಕಾರ್ಯಕ್ರಮ ಹೆಚ್ಚು ಮಗು-ಕೇಂದ್ರಿತವಾಗಿ ಮಾಡಲು, 
ಅಂಗವಿಕಲತೆಯನ್ನು ಹೊಂದಿರುವ ಪ್ರತಿ ಮಗುವಿನ ಕೌಶಲ ಮತ್ತು 
ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಾವು ಚಟುವಟಕೆಗಳಲ್ಲ 
ಮಾರ್ಪಾಟು ಮಾಡುತ್ತೇವೆ. ನಾವು ಸೆನ್ಸರ್‌ಅನ್ನು ಹೊಂದಿರುವ 
ಬಾಲ್‌, ನಾನಾ ಗಾತ್ರದ ಬಾಲ್‌ಗಳು ಮತ್ತು ಮಕ್ಕಳ ನೆಚ್ಚನ 
ಆಟಕೆಗಳನ್ನು ನಮ್ಮ ಚಟುವಟಕೆಗಳಲ್ಲ ಬಳಸಿಕೊಳ್ಳುತ್ತೇವೆ. ಒ೦ದು 
ಮಗುವಿನ ಶಕ್ತಿ ಮತ್ತು ಧಾರಣಾಶಕ್ತಿಗೆ ತಕ್ಕಂತೆ ನಾವು ಅಂತರ 
ಮತ್ತು ಕಾಠಿಣ್ಯತೆಯನ್ನು ಬದಅಸುತ್ತೇವೆ. ಮಕ್ಕಳು ತಮ್ಮದೇ 
ಆಟಗಳನ್ನು ಆವಿಷ್ಠಾರ ಮಾಡುವಂತೆ ಉತ್ತೇಜನ ನೀಡುತ್ತೇವೆ. 
ಇದರಿಂದ ಅವರ ಕ್ರಿಯಾಶೀಲತೆ ಮತ್ತು ಸಮಸ್ಯೆಯನ್ನು 
ಪರಿಹರಿಸುವ ಕೌಶಲಗಳು ಬೆಳೆಯುತ್ತವೆ. 


ಇವೆಲ್ಲದರ ಹೊತೆಗೆ ಆಟಗಳನ್ನು ಮಾರ್ಪಾಟು ಮಾಡುವ 
ಮೂಲಭೂತ ಅಂಶಗಳ ಕುರಿತು ಶಿಕ್ಷಕರಿಗೆ ತರಬೇತಿಯನ್ನೂ 
ನೀಡುತ್ತೇವೆ. ಕೌಶಲ್ಯಾಧಾರಿತವಾದ ಚಟುವಟಕೆಗಳನ್ನು 
ಒದಗಿಸುವುದು ಹೇಗೆ ಎ೦ಬುದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ 
ಕ್ರೀಡಾ ಮಾರ್ಗದರ್ಶಕರ ಮೇಲೆ ಪ್ರಭಾವ ಬೀರುವಂತೆ 
ಪ್ರೋತ್ಸಾಹವನ್ನು ನೀಡುತ್ತೇವೆ. ನಾವು ಪಾಠದ ಯೋಜನೆಗಳನ್ನು 
ಕೂಡ ಅವರಿಗೆ ನೀಡುತ್ತೇವೆ, ಶಿಕ್ಷಕರು ಅವುಗಳನ್ನು ಬಳಕ ಅವರ 
ತರಗತಿಯಲ್ಲ ಜಾರಿಗೆ ತರಬಹುದು. ಕಾಲಕ್ರಮೇಣ ಎಲ್ಲ ಮಕ್ಕಳೂ 
ಕ್ರೀಡಾ ಕಾರ್ಯಕ್ರಮಗಳಲ್ಲ ಭಾಗವಹಿಸಲು ಇದು ಸಾಕಷ್ಟು 
ರೀತಿಯಲ್ಲ ಸಹಾಯವಾಯಿತು. 


ನಮ್ಮ ಕಾರ್ಯಕ್ರಮವು ವಿಶೇಷವಾಗಿ ಮಾರ್ಪಡಿಸಿದ ದೈಹಿಕ ಶಿಕ್ಷಣ 
(Adopted Physical Education)ದ ಮೇಲೆ ರೂಪಿತವಾದು- 
ದಾಗಿದೆ. ಇದು ಅಂಗವಿಕಲತೆಯನ್ನು ಹೊಂದಿರುವ ಕಲಕಾರ್ಥಿಗೆ 
ಅತ್ಯಂತ ಎಚ್ಚರಿಕೆಯಿಂದ ವಿನ್ಯಾಸಗೊಳಸಲಾದ ದೈಹಿಕ ಶಿಕ್ಷಣದ 
ಬೋಧನಾ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸುವ, 
ಜಾರಿಗೊಳಸುವ ಮತ್ತು ಮೇಲ್ವಚಾರಣಿ ನಡೆಸುವ ಕಲೆ ಮತ್ತು 
ವಿಜ್ಞಾನವಾಗಿದೆ. 


ನಾವು ಗುರುತಿಸಿದ ಅಂತರಗಳನ್ನು ಆಧರಿಸಿ ನಮ್ಮ ವಾರ್ಷಿಕ ಕ್ರೀಡೆ 
ಮತ್ತು ಆಟವನ್ನು ಆಧರಿಸಿದ ಶಿಕ್ಷಣ ಕಾರ್ಯಕ್ರಮವನ್ನು ರೂಪಿಸಲು 
'ತಸಿ' ಕಾರ್ಯಕ್ರಮದ ಸಿದ್ದಾಂತವನ್ನು ಅನುಸರಿಸುತ್ತೇವೆ. 


ಪಠ್ಯಕ್ರಮ 


ಅಂಗವಿಕಲತೆ ಮತ್ತು ಬೆಳವಣಿಗೆ ಕೊರತೆಗಳನ್ನು ಎದುರಿಸುತ್ತಿರುವ 
ಮಕ್ಕಳ (ಬೌದ್ಧಿಕ ಮತ್ತು ಚಲನಶೀಲತೆ ಎರಡೂ ಇರುವ) ಮತ್ತು 
ಅ೦ಗವಿಕಲತೆ ಇಲ್ಲದೇ ಇರುವ ಮಕ್ಕಳ ಅಗತ್ಯಗಳನ್ನು ಗಮನದಲ್ಲಿ 
ಇಟ್ಟುಕೊ೦ಡು ನಾವು ಸಮಗ್ರ ಸ್ವರೂಪದ ಕ್ರೀಡೆ ಮತ್ತು ಆಟವನ್ನು 
ಆಧರಿಸಿದ ಶಿಕ್ಷಣ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುತ್ತೇವೆ. 
ಘುಟ್‌ಬಾಲ್‌, ಬಾಸ್ಟೆಟ್‌ಖಾಲ್‌ ಮತ್ತು ಅದ್ಲೀಟ್‌ನ೦ತಹ ಕ್ರೀಡೆಗಳಲ್ಲ 
ಮೂಲಭೂತವಾದ ಚಲನಾ (ಬೆಳವಣಿಗೆಗೆ. ಸಂಬಂಧಿಸಿದ) 
ಕೌಶಲಗಳನ್ನು ಅಭಿವೃದ್ಧಿಪಡಿಸುವ ಕಡೆಗೆ ಮತ್ತು ಸಮಸ್ಯೆಗಳನ್ನು 
ಪರಿಹರಿಸುವ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವ 
ಮುಂತಾದ ಅವನದ ವಿಕಸನ ಕೌಶಲಗಳು ಹಾಗೂ ತಂಡ 
ಕಾರ್ಯ, ಆತ್ಮವಿಶ್ವಾಸ ಮತ್ತು ಅನುಭೂತಿಯಂತಹ ಸಾಮಾಜಕ 
ಕೌಶಲಗಳ ಮೂಲಕ ಸಮಾಜದಲ್ಲ ಪರಿಣಾಮಕಾರಿಯಾಗಿ 
ಭಾಗಿಯಾಗುವ ಕಡೆಗೆ ಈ ಕಾರ್ಯಕ್ರಮ ಹೆಚ್ಚು ಗಮನವನ್ನು 
ಕೇಂದ್ರೀಕರಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಕೊಂಡ ಬಳಕ ಅಥವಾ ಆಟದ 
ಕಲಾಪವು ಮುಗಿದ ನಂತರ ಅವರಲ್ಲನ ಧಾರಣಾ ಶಕ್ತಿ ಹೆಚ್ಚಿರುವುದು 
ಹಾಗೂ ತರಗತಿಯಲ್ಲ ಏಕಾಗ್ರತೆಯಿಂದ ಇರುವುದು ಕಳೆದ ಕೆಲ 
ವರ್ಷಗಳ ಅವಧಿಯಲ್ಲ ಗಮನಕ್ಕೆ ಬಂದಿದೆ ಮತ್ತು ಈ ಬಗ್ಗೆ 
ಶಿಕ್ಷಕರಿಂದಲೂ ಅಭಿಪ್ರಾಯಗಳು ಬಂದಿವೆ. ಇದಕ್ಕೆ ಪೂರಕವಾಗಿ 
ಪ್ರಸ್ತಾಪ ಮಾಡಬಹುದಾದ ಒಂದು ಕಥೆ ಎ೦ದರೆ ಅದು ಜಟ್ಟುವಿನದ್ದು. 
ಆತನಲ್ಲ ಹೆಚ್ಚಿದ ಸಹಿಷ್ಣುತೆ ಹಾಗೂ ಅರಿವಿನ ಬೆಳವಣಿಗೆ. ಆರಂಭದಲ್ಲ 
ಆತ ನಾಚಿಕೆಯ ಮುದ್ದೆಯಂತಿದ್ದ. ಆಟಗಳಲ್ಲ ಸಕ್ರಿಯವಾಗಿ 
ಭಾಗಿಯಾಗಲು ಹಿಂಜರಿಯುತ್ತಿದ್ದ. ಆದರೆ ಕೇವಲ ಆರು ತಿಂಗಳ 
ಅವಧಿಯಲ್ಲ ಆತನಲ್ಲ ಅಗಾಧವಾದ ಬದಲಾವಣೆ ಕಾಣಿಸಿತು. ಐಟ್ಟು 
ಫುಟ್‌ಬಾಲ್‌ ಆಟವನ್ನು ಇನ್ನಿಲ್ಲದಂತೆ ನೆಚ್ಚಿಕೊಂಡು ಬಟ್ಟ. ಆಟದ 
ಅವಧಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದ. ಇದರೊಂದಿಗೆ ಆತನ 
ಅರಿವಿನ ಕೌಶಲವೂ ಸುಧಾರಿಸಿತು. ಇತ್ತೀಚೆಗೆ ಆತ ರೂಬಕ್‌ 
ಕ್ಯೂಬ್‌ನ ಒ೦ದು ಭಾಗವನ್ನು ಪರಿಹರಿಸುವ ಮೂಲಕ ನಮ್ಮನ್ನೆಲ್ಲ 
ಅಚ್ಚರಿಗೊಳಸಿದ. ಆತನ ಆತ್ಮವಿಶ್ವಾಸ ಮತ್ತು ಸಾಮಾಜಕ 
ಕೌಶಲಗಳಲ್ಲ ಅಸಾಧಾರಣ ರೀತಿಯಲ್ಲ ಬೆಳವಣಿಗೆ ಕಂಡಿತ್ತು. ಈಗ 
ಬಟ್ಟು ಇಡೀ ಕ್ಯೂಬ್‌ನ್ನು ಪರಿಹರಿಸುವ ಗುರಿ ಹೊಂದಿದ್ದಾನೆ. 


ತರಬೇತುದಾರ 


ಸಾರವತ್ತಾದ ಪಠ್ಯಕ್ರಮದಷ್ಟೇ ಮಹತ್ವದ ಸಂಗತಿ ಎಂದರೆ ಅದು 
ಶಿಕ್ಷಕರು ಅಥವಾ ಮಾರ್ಗದರ್ಶಕರು ನಿರ್ವಹಿಸುವ ಪಾತ್ರ. ಕ್ರೀಡಾ 
ಮಾರ್ಗದರ್ಶಕರು ಅಳವಡಿಸಿಕೊಂಡಂತೆ ನಾವು ಯುವ ಕ್ರೀಡಾ 
ಉತ್ಸಾಹಿಗಳನ್ನು ಮತ್ತು ದೈಹಿಕ ಶಿಕ್ಷಕರನ್ನು ತರಬೇತು- 
ಗೊಳಸುತ್ತೇವೆ. ದ್ವಿಮುಖ ಕಅಕಾ ಪ್ರಕ್ರಿಯೆಗೆ ದಾರಿ ಮಾಡಿಕೊಡುವ 
ದೃಷ್ಟಿಯ೦ದ ಕಾರ್ಯಕ್ರಮವನ್ನು ಜಾರಿಗೆ ತರಲು ನಾವು ಶಿಕ್ಷಕರು 
ಮತ್ತು ವಿಶೇಷ ಬೋಧಕರ ಜೊತೆಗೆ ನಿಕಟವಾಗಿ ತೊಡಗಿಸಿ- 
ಕೊಳ್ಳುತ್ತೇವೆ. ಒಂದು ಮಗುವಿನ ಜೀವನದಲ್ಲ ಒಬ್ಬ 


ಮಾರ್ಗದರ್ಶಕನ ಪಾತ್ರ ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ 
ಎಂಬುದಕ್ಕೆ ಪ್ರಿಯಾಂಕಾಳ ಕಥೆ ಅತ್ಯುತ್ತಮ ಉದಾಹರಣೆ. ನಮ್ಮ 
ಅಥ್ಲೀಟ್‌ ಆಗಿರುವ ಪ್ರಿಯಾಂಕಾ, ಆಟಸ೦ ಸಮಸ್ಯೆ (ಎಎಸ್‌ಡಿ) 
ಇರುವಾಕೆ. ಸ್ವಲ್ಪ ಚಂಚಲ ಸ್ವಭಾವದ ಆಕೆ ಶಿಕ್ಷಕರ ಸಹಾಯ- 
ದೊಂದಿಗೆ ಮಾತ್ರ ಆಟದ ಮೈದಾನಕ್ಕೆ ಬರುತ್ತಿದ್ದಳು. ಶಿಕ್ಷಕರ 
ಬೆಂಬಲವಿಲ್ಲದೆ ಅವಳು ಆಟವನ್ನೇ ಆಡುತ್ತಿರಅಲ್ಲ. ಆಕೆಯ 
ಅಗತ್ಯಗಳು, ಆಕೆಯ ಇಷ್ಟದ ಸ೦ಗತಿಗಳನ್ನು ಅರ್ಥ ಮಾಡಿಕೊಳ್ಳಲು 
ಪ್ರಯತ್ನ ನಡೆಸಿದ ತಂಡ ಆಕೆಯನ್ನು ಸಾಧ್ಯವಾದಷ್ಟು 
ಆರಾಮದಾಯಕವಾಗಿ ಇರುವಂತೆ ಮಾಡಿತು. ಇದರೊಂದಿಗೆ 
ಆಕೆಯಲ್ಲ ತಾನು ಸುರಕ್ಷಿತ ಎಂಬ ಭಾವನೆಯನ್ನು ಹುಟ್ಟು ಹಾಕಿತು. 
ಕಮೇಣ ಪ್ರಿಯಾಂಕಾ ಆಟವನ್ನು ಇಷ್ಟಪಡಲು ಆರಂಭಸಿದಳು. 
ಈಗಂತೂ ಆಕೆ ಸಣ್ಣಪುಟ್ಟ ಸಹಾಯವನ್ನು ಜಟ್ಟರೆ ಸ್ವತಂತ್ರವಾಗಿ 
ಆಟ ಮತ್ತು ಇತರ ಚಟುವಟಕೆಗಳಲ್ಲ ತೊಡಗಿಕೊಳ್ಳುತ್ತಾಳೆ. ಆ 
ಮೂಲಕ ಆಕೆ ಕಲಕೆಯಲ್ಲಯೂ ಸುಧಾರಣೆಯನ್ನು 
ಕಂಡುಕೊಂಡಿದ್ದಾಳೆ. ಘುಟ್‌ಖಬಾಲ್‌ನ್ನು ಇಷ್ಟಪಡುವ ಆಕೆಗೆ 
ಚೆ೦ಡನ್ನು ಕಾಲಲ್ಲ ತಳ್ಳಕೊಂಡು ಹೋಗುವುದೆಂದರೆ ಅಚ್ಚುಮೆಚ್ಚು. 
ಆ ಕೆಲಸವನ್ನು ಆಕೆ ಪದೇ ಪದೇ ಮಾಡುತ್ತಾಳೆ. 


ಸಂಸ್ಥ ತಿ 


ನಮ್ಮ ವಿಶಿಷ್ಟವಾದ ಸ್ನೇಹಿತರ ಬಳಗದ ವ್ಯವಸ್ಥೆಯಿಂದಾಗಿ ವಾವು 
ಅಂಗವಿಕಲತೆಯನ್ನು ಹೊಂದಿರುವ ಮತ್ತು ಇಲ್ಲದೇ ಇರುವ 
ಮಕ್ಕಳನ್ನು ಜೊತೆಗೆ ಸೇರಿಸುವ ಮೂಲಕ ಅವರಲ್ಲ ಅನುಭೂತಿ 
ಮತ್ತು ಪರಸ್ಪರ ಒಳಗೊಳ್ಳುವ ಪ್ರಕ್ರಿಯೆಯನ್ನು ಬೆಳೆಸಿ ಒಂದು 
ತಂಡವಾಗಿ ಆಟದಲ್ಲಿ ಭಾಗಿಯಾಗುವಂತೆ ಮಾಡುತ್ತೇವೆ. ಕಡಿಮೆ 
ಕೌಶಲಗಳನ್ನು ಹೊಂದಿರುವ ವಿಶೇಷಚೇತನ ಮಗುವನ್ನು ಹೆಚ್ಚನ 
ಕೌಶಲಗಳನ್ನು ಪಡೆದಿರುವ ಅಥವಾ ಕೌಶಲಗಳು ಇಲ್ಲದೇ ಇರುವ 
ಇನ್ನೊಂದು ಮಗುವಿನ ಜೊತೆ ಜೋಡಿಯಾಗಿ ಮಾಡುತ್ತೇವೆ. 
ಇದರಿಂದ ಅವರಿಬ್ಬರು ಸ್ನೇಹಿತರಾಗಿ ಭಾಗವಹಿಸಲು ಉತ್ತೇಜನ 
ನೀಡಿದಂತಾಗುತ್ತದೆ. ಉತ್ತಮ ನಿರ್ವಹಣಿಯನ್ನು ತೋರುವ ಮತ್ತು 
ಉತ್ತಮ ತಂಡಕಾರ್ಯವನ್ನು ತೋರಿಸುವ ಪ್ರತಿಯೊಂದು 
'ಸ್ನೇಹಿತರ ಜೋಡಿ'ಗೂ ಹೆಚ್ಚುವರಿ ಆಟದ ಅವಧಿ ನೀಡುವ ಮೂಲಕ 
ಅವರಲ್ಲ ಧನಾತ್ಮಕವಾದ ಬಲವರ್ಥನೆ ಮೂಡಿಸಲು ಸಹಾಯ 
ಮಾಡುತ್ತೇವೆ. 


ಮಕ್ಕಳು ಹೇಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು. ನೆರವಿಗೆ 
ನಿಲ್ಲುವುದನ್ನು ಮಾಡುತ್ತಾರೆ ಎಂಬುದನ್ನು ವಾವು ಗಮನಿಸಿದ್ದೇವೆ. 
ಅದು ಕೇವಲ ಆಟದ ಮೈದಾನದಲ್ಲ ಮಾತ್ರವಲ್ಲ. ಅದರಾಚೆಗೂ 
ಕೂಡ. ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿ ಮತ್ತು ಸಮಾಜವನ್ನು 
ಕಟ್ಟಲು ಇದು ಉತ್ತೇಜನಕಾರಿ ಆರಂಭ. ಇದಕ್ಕೆ ಉದಾಹರಣೆಯಾಗಿ 
ನೀಡಬಹುದಾದ ಗೆಳೆತನ ಎಂದರೆ ಧ್ರುವ ಮತ್ತು ಅಮಾನ್‌ 
ಅವರಿಬ್ಬರದ್ದು. ಅವರು ಬದಲಾವಣೆಯ ಶಕ್ತಿಯಲ್ಲ ಭರವಸೆ ಮತ್ತು 
ನಂಬಕೆ ಇರುವಂತೆ ಮಾಡಿದ್ದಾರೆ. ಮೆದುಳುವಾತ (ಸೆರೆಬ್ರಲ್‌ 
ಫಾಲ್ಸ)ದ ಸಮಸ್ಯೆಯನ್ನು ಹೊಂದಿರುವ ಅಥ್ಲೀಟ್‌ ಧ್ರುವ್‌ಗೆ 
ಅಮಾನ್‌ ಯಾವತ್ತೂ ಛೇಡಿಸುತ್ತಿದ್ದ. ಇದು ಅವನಿಗೆ ತು೦ಖ ಕಿರಿಕಿರಿ 
ಉಂಟು ಮಾಡುತ್ತಿತ್ತು. ನಾವು ನಮ್ಮ ಗೆಳೆಯರ ಬಳಗ ವಿಧಾನದಲ್ಲ 
ಅವರಿಬ್ಬರನ್ನು ಜೋಡಿಯನ್ನಾಗಿ ಮಾಡಿ ಮತ್ತು ಅವರಿಬ್ಬರೂ 
ರಚನಾತ್ಮಕವಾದ ಕೆಲಸದಲ್ಲ ತೊಡಗಿಕೊಳ್ಳಲು ಸಹಾಯ 
ಮಾಡಿದೆವು. ಅದಕ್ಕೆ ಉತ್ತೇಜನವನ್ನೂ ನೀಡಿದೆವು. 


ಕಾಲಕ್ರಮೇಣ ಧ್ರುವ್‌ ಆಟದ ಮೈದಾನದಲ್ಲ ಮಾತ್ರವಲ್ಲ 
ಅದರಾಚೆಗೂ ಅಮನ್‌ ಜೊತೆ ಗೆಳೆತನವನ್ನು ಬೆಳೆಸಿಕೊಂಡ. 


ಧ್ರುವ್‌ನ ಕೈ ಮತ್ತು ಕಣ್ಣಿನ ನಡುವಿನ ಸಮನ್ವಯದಲ್ಲ ಸುಧಾರಣೆ 
ಕಾಣಿಸಿಕೊಂಡಿತು. ಭರವಸೆಯೂ ಇಮ್ಮಡಿಗೊಂಡಿತು. 


ಕಳೆದ ಕೆಲವು ವರ್ಷಗಳ೦ದ ನಾವು ನಡೆಸುತ್ತಿರುವ ಕಾರ್ಯಕ್ರಮದ 
ಮೇಲ್ವಚಾರಣಿ ಮತ್ತು ಮೌಲ್ಯಮಾಪನ ಮಾಡುವ ಮೂಲಕ ನಮ್ಮ 
ಮಕ್ಕಳಲ್ಲ ಈ ಕೆಳಗಿನ ಬೆಳವಣಿಗೆಯನ್ನು ಗಮನಿಸಿದ್ದೇವೆ: 


* ಪರಾನುಭೂತಿ ಮತ್ತು ಮನಸ್ಥಿತಿ- ಎಲ್ಲರನ್ನೂ ಒಳಗೊಳ್ಳುವ 
ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೂಡಿಕೊಳ್ಳುವ ಮೂಲಕ 
ಶೇ.೨8ರಷ್ಟು ನಮ್ಮಿ ಮುಖ್ಯವಾಹಿನಿಂಯು ಮುಕ್ಚಳು 
ಪರಾನುಭೂತಿಯನ್ನು ತೋರಿಸಿದ್ದಾರೆ. 


* ಪ್ರಮುಖ ಬೆಳವಣಿಗೆಯ ಮೈಲುಗಲ್ಲುಗಳ ಮೇಅನ ಪ್ರಗತಿ- 
ಪರಸ್ಪರ ಸಮನ್ವಯ ಮತ್ತು ಕುಶಾಗ್ರತೆಯಲ್ಲ /ಚುರುಕುತನದಲ್ಲ 
ನಮ್ಮ ಮಕ್ಕಳು ಶೇ.42ರಷ್ಟು ಸುಧಾರಣೆಯನ್ನು ತೋರಿಸಿದ್ದಾರೆ 
ಹಾಗೂ ಕಳೆದ ಕೆಲವು ವರ್ಷಗಳಲ್ಲ ಅವರ ಶಕ್ತಿ ಮತ್ತು 
ದೃಢತೆಯಲ್ಲಯೂ ಶೇ.38ರಷ್ಟು ಹೆಚ್ಚಳ ಕಂಡುಬಂದಿದೆ. 


* ಘುಟ್‌ಖಾಲ್‌, ಬ್ಯಾಸ್ಗೆಟ್‌ಬಾಲ್‌ ಮತ್ತು ಅಥೆಟಕ್ಸ್‌ನಲ್ಲ 
ಸರಾಸರಿ ಶೇ.62ರಷ್ಟು ಮಕ್ಕಳು ಕ್ರೀಡಾ ಕೌಶಲಗಳನ್ನು 
ಪ್ರದರ್ಶಿಸಿದ್ದಾರೆ. ಇದರ ಪ್ರಮಾಣವು 5ರ ಮಾಪನದಲ್ಲ 1.5 
ಅ೦ಕಗಳ ಏರಿಕೆಯಾಗಿದೆ. 


* ಸಂಖ್ಯೆ ಮತ್ತು ಬಣ್ಣಗಳನ್ನು ಗುರುತಿಸುವುದು ಮತ್ತು ದಿನನಿತ್ಯ 
ಬಳಸುವ ವಸ್ತುಗಳನ್ನು ಗುರುತಿಸುವಂತಹ ಶೈಕ್ಷಣಿಕ 
ಕೌಶಲಗಳಲ್ಲ ಅಧಿಕ ಧಾರಣಾ ಶಕ್ತಿಯನ್ನು ಮಕ್ಕಳು 
ಪ್ರದರ್ಶಿಸಿರುವುದನ್ನು ನಮ್ಮ ಶೇ.85ರಷ್ಟು ಶಿಕ್ಷಕರು ನಾವು 
ನಡೆಸಿದ ಸಮೀಕ್ಷೆಯ ಮೂಲಕ ಕಂಡುಕೊಂಡಿದ್ದಾರೆ. 


ಸಾಂಕ್ರಾಮಿಕ ಪಿಡುಗು ಮತ್ತು ಎಬಅಟ ಸ್ಟಾರ್ಕ್‌ನ 


ಆಟ ಮತ್ತು ಕ್ರೀಡೆಯ ಬಗ್ಗೆ ನಾವು ಯೋಚನೆ ಮಾಡುತ್ತಲೇ 
ಹೊರಾಂಗಣದ. ಮೈದಾನದ ಮತ್ತು ನಿಸರ್ಗದ ಚಿತ್ರಗಳು ನಮ್ಮ 
ಮನಸ್ಸಿನಲ್ಲಿ ಮೂಡುತ್ತವೆ. ಕೋವಿಡ್‌ ನಮ್ಮ ಜೀವನವನ್ನು 
ಬುಡಮೇಲು ಮಾಡಿದಾಗ-ಲಾಕ್‌ಡೌನ್‌ ಮತ್ತು ಅದರ 
ನಿರ್ಬಂಧಗಳು. ಸಾಮಾಜಕ ಅಂತರಗಳು ಮತ್ತು ಶಾಲೆಗಳು ಬಂದ್‌ 
ಆಗಿರುವುದು- ಇದರಿಂದಾಗಿ ನಾವು ಬಂಧಿಯಾದೆವು. ನಮಗೆ 
ದೈಹಿಕ ಚಟುವಟಕೆಗಳೇ ಇಲ್ಲದ೦ತಾಯಿತು. ಅ೦ಗವಿಕಲರಿಗ೦ತೂ 
ಬದುಕು ಇನ್ನಷ್ಟು ದುಸ್ತರವಾಯಿತು. ಇದರಿಂದಾಗಿ ಬೊಜ್ಜು. 
ಹೃದಯದ ಸಮಸ್ಯೆ, ಏಕಾಗ್ರತೆಯ ಕೊರತೆ, ಸಮನ್ವಯದ ಕೊರತೆ, 
ಅಸ್ವಸ್ಥತೆ ಮತ್ತು ಶಕ್ತಿಯ ಕೊರತೆಯಂತಹ ಸಮಸ್ಯೆಗಳು 
ಕಾಣಿಸಿಕೊಂಡವು. ಇದರ ಜೊತೆಗೆ, ಲಾಕ್‌ಡೌನ್‌ನ ಸಂದರ್ಭದಲ್ಲ 
ಕಅಕಾ ಪ್ರಕ್ರಿಯೆಯಲ್ಲ ಕಾಣಿಸಿಕೊ೦ಡ ಹಠಾತ್‌ ಮತ್ತು ಅನಿರೀಕ್ಷಿತ 
ಬದಲಾವಣಿಗಳ೦ದಾಗಿ ಮಕ್ಕಳ ಮೇಲೆ ಮಾತ್ರವಲ್ಲ ಅವರ ಪಾಲಕರ 
ಮೇಅನ ಹೊರೆಯೂ ಹಾಸ್ತಿಯಾಯಖತು. ಹೊಸ ರೀತಿಯ 
ಸ್ಥಿರತೆಯನ್ನು ರೂಪಿಸಬೇಕಾದ ಅಗತ್ಯವಿತ್ತು. ಸಾಂಕ್ರಾಮಿಕ ರೋಗ 
ನಮ್ಮ ಮುಂದಿನ ಸವಾಲುಗಳನ್ನು ಇನ್ನಷ್ಟು ಬಯಲು ಮಾಡಿತು. 
ಇನ್ನೊಂದು ರೀತಿಯಲ್ಲ ಹೇಳಬೇಕೆಂದರೆ, ಎಲ್ಲರನ್ನೂ ಒಳಗೊಳ್ಳುವ 
ಶಿಕ್ಷಣದ ಜಕ್ಕಟ್ಟನ ಬಗ್ಗೆ ದೃಷ್ಟಿ ಹಾಯಿಸಬೇಕಾದ ಅಗತ್ಯವನ್ನು 
ಪುನರುಚ್ಛರಿಸಿತು. ಅದು ಈ ಕೆಳಗಿನ ಸಂಗತಿಗಳನ್ನು ಕಡ್ಡಾಯವಾಗಿ 
ಮಾಡಿತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


* ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸುಲಭಸಾಧ್ಯವಾದ 
ಖೋಧನಾ-ಕಅಕಾ ಸಾಮಗ್ರಿಗಳು (ಟಎಲ್‌ಎಂಗಳು). 


* ರಚನಾತ್ಮಕ ಮತ್ತು ಮಾರ್ಪಡಿಸಿದ ಕಡಿಮೆ ವೆಚ್ಚದ. ಆಟವನ್ನು 
ಆಧರಿಸಿದ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳು. 


ಕೇಂದ್ರದಲ್ಲ ನಮ್ಮ ಮಕ್ಕಳ ಸೌಖ್ಯವನ್ನು ಗಮನದಲ್ಲಟ್ಟುಕೊಂಡು 
ನಾವು ಒ೦ದು ಆನ್‌ಲೈನ್‌ ದೈಹಿಕ ಶಿಕ್ಷಣ ಕಾರ್ಯಕ್ರಮವನ್ನು 
ಅಭವೃದ್ಧಿಪಡಿಸಿದ್ದೇವೆ. ಇದು ದೈಹಿಕ ಹಾಗೂ ಮಾನಸಿಕ ಸೌಖ್ಯದ 
ಮೇಲೆ ಹೆಚ್ಚು ಗಮನ ನೀಡುವ ಮತ್ತು ಬೆಳವಣಿಗೆಯಲ್ಲ ಆಗುವ ನಷ್ಟ 
ಮತ್ತು ಆಟದ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವ ಎಜಅಟ 
ಸ್ಟಾರ್ಕ್‌ (ಅರ್ಹತೆಯ ಕಿಡಿ) ಎಂಬ ಹೆಸರಿನ ಬಾಲ್ಯ ಶಿಕ್ಷಣದ 
ಕಾರ್ಯಕ್ರಮದ ಜೊತೆ ಸಂಯೋಜನೆಗೊಂಡಿದೆ. 


ಎಐಅಟ ಸ್ಪಾರ್‌ ಎಲ್ಲರನ್ನೂ ಒಳಗೊಳ್ಳುವ, ಡಿಜಟಲ್‌ ಆಟ ಹಾಗೂ 
ಯೋಗಕ್ಷೇಮದ ಕಾರ್ಯಕ್ರಮವಾಗಿದ್ದು, ಯೋಗ ಮತ್ತು ವಿನೋದ 
ಆಧಾರಿತ ಕ್ರೀಡೆ ಹಾಗೂ ದೈಹಿಕ ಶಿಕ್ಷಣದ ಚಟುವಟಕೆಗಳ ಮೂಲಕ 
ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ದೃಢತೆಯನ್ನು ವೃದ್ಧಿಸುವುದರ 
ಕಡೆಗೆ ಹೆಚ್ಚಿನ ಗಮನವನ್ನು ನೀಡಲಾಗುತ್ತದೆ. ಇದನ್ನು ವಿಶೇಷವಾಗಿ 
ಸೀಮಿತ ಅಥವಾ ತುರ್ತಿನ ಬೆಳವಣಿಗೆ ಕೌಶಲಗಳೊಂದಿಗೆ 3ರಿಂದ 
14 ವರ್ಷ ವಯಸ್ಸಿನ ವಿಶೇಷಚೇತನ ಮಕ್ಕಳಗೆ ಒದಗಿಸಲಾಗುತ್ತದೆ. 


ಇಂತಹ ಕಾರ್ಯಕ್ರಮದಲ್ಲ ಎಲ್ಲ ಮಕ್ಕಳನ್ನು ಹೇಗೆ ತೊಡಗಿಸಿ- 
ಕೊಳ್ಳುವುದು ಎಂದು ಯೋಚಿಸುವ ಸಂದರ್ಭದಲ್ಲ ನಾವು ಈ 
ಪ್ರಶ್ನೆಯನ್ನು ಕೇಳಕೊಂಡೆವು: ಮಕ್ಕಳ ಕೌಶಲಗಳ ಮಟ್ಟವನ್ನು 
ಪೂರೈಸುವ ದೈಹಿಕ ಚಟುವಟಕೆಗಳು ಮತ್ತು ಅನುಭವಗಳನ್ನು 
ನಾವು ಹೇಗೆ ವಿನ್ಯಾಸಗೊಳಸಬಹುದು? ನಮ್ಮ ಕ್ರೀಡಾ 
ಮಾರ್ಗದರ್ಶಕರ ತಂಡವು ವಿಕಸನ ಕೌಶಲಗಳನ್ನು ಸಣ್ಣ ಸಣ್ಣ 
ಹಾಗೂ ಸಾಧಿಸಬಹುದಾದ ಕೌಶಲಗಳಾಗಿ ವಿಂಗಡಿಸಿ ಅನೇಕ 
ದೈಹಿಕ ಚಟುವಟಕೆಗಳನ್ನು ರೂಪಿಸಿದರು. ಇದು ವಿನೋದವನ್ನು 
ಒದಗಿಸುವುದು ಮಾತ್ರವಲ್ಲದೆ ಮನಸ್ಸು-ಹೃದಯ-ದೇಹವನ್ನು 
ತೊಡಗಿಸಿಕೊಳ್ಳುವ೦ತಿರಬೇಕು. 


ಮಕ್ಕಳ ಮನೆಗಳಲ್ಲರುವ ವಾಸ್ತವ ಪರಿಸ್ಥಿತಿಗಳಗೆ ತಕ್ಕಂತೆ 
ಚಟುವಟಕೆಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿತ್ತು. ಬಹಳಷ್ಟು 
ಮನೆಗಳಲ್ಲ ಸ೦ಪನ್ಮೂಲಗಳು ತಕ್ಷಣಕ್ಕೆ ಲಭ್ಯವಿರುವುದಿಲ್ಲ. ನಾವು 
ವಿಶೇಷಚೇತನ ಮಕ್ಕಳಗೆ ವ್ಯಕ್ತಿ ನಿರ್ದಿಷ್ಟವಾದ ವಿಧಾನವನ್ನು ಮತ್ತು 
ಮಾರ್ಪಾಡು ಮಾಡಲಾದ ಪಾಠಗಳನ್ನು ಒದಗಿಸಿದೆವು. 
ಪ್ರತಿಯೊಂದು ಚಟುವಟಕೆಯೂ ಕೂಡ ಸಮಾನಮನಸ್ಥರ 
ನೇತೃತ್ವದ ವಿಡಿಯೋ ಪ್ರದರ್ಶನ, ಪಾಠದ ಯೋಜನೆ ಮತ್ತು 
ದೃಶ್ಯದ ಸುಳವಿನ ಕಾರ್ಡ್‌ಗಳನ್ನು ಒಳಗೊಂಡಿರುತ್ತದೆ. 
ವಿಡಿಯೋದಲ್ಲ ನಾವು ಪ್ರತಿಯೊಂದು ಚಟುವಟಕೆಯೂ ಜೀವನಕ್ಕೆ 
ಪ್ರಸ್ತುತವಾಗಿದೆ ಎನ್ನುವುದನ್ನು ತೋರಿಸಲು ಅದನ್ನು ಸ೦ದರ್ಭಕ್ಕೆ 
ತಕ್ಕ೦ತೆ ರೂಪಿಸಿದ್ದೇವೆ. ಜೊತೆಗೆ ವಿಡಿಯೋಗಳಗೆ ದೃಶ್ಯ 
ಉತ್ತೇಜಕಗಳನ್ನು ಮತ್ತು ಆತ್ಮೀಯವಾದ ಧ್ವನಿ ಬಲವರ್ಧನೆಯನ್ನು 
ನೀಡಿದ್ದೇವೆ. ಒಟ್ಟಾರೆ ವಿಷಯಗಳು ಆಪ್ತವಾಗಿ ಮತ್ತು ವಾಸ್ತವಕ್ಕೆ 
ಹತ್ತಿರವಾಗಿರುವಂತೆ ಮಾಡಲು ಇದನ್ನು ಅಳವಡಿಸಿಕೊಂಡಿದ್ದೇವೆ. 


ಶಿಕ್ಷಕ-ತರಬೇತಿ ಮಾದರಿಯಾಗಿ ಈ ಕಾರ್ಯಕ್ರಮವನ್ನು 
ಮೊದಲಗೆ ಪಾಲಕರೊಂದಿಗೆ ಮತ್ತು ನಂತರ ಶಾಲೆಯಲ್ಲ 
ಆರಂಭಸುವ ಮೂಲಕ, ಇದನ್ನು ಆನ್‌ಲೈನ್‌ ರೂಪದಲ್ಲ ಹೇಗೆ 
ದೈಹಿಕ ಶಿಕ್ಷಣವನ್ನು ನೀಡಬಹುದು ಎ೦ಬುದನ್ನು ಅರ್ಥ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಮಾಡಿಕೊಳ್ಳಲು ನಮಗೆ ಅವಕಾಶ ನೀಡಿತು. ಶಿಕ್ಷಕರು ಮತ್ತು 
ಪಾಲಕರು ಒಂದೇ ಕೇಂದ್ರದಲ್ಲ ಬಳಕೆಗೆ ಸಿದ್ಧವಿರುವ 
ಸ೦ಪನ್ಮೂಲಗಳೊಂದಿಗೆ ಆಟವನ್ನು ಪ್ರತಿ ದಿನದ ಕಅಕೆಯನ್ನಾಗಿ 
ಮಾಡುವಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿದೆ. 


ಈ ಅವಧಿಯಲ್ಲ ಪಾಲಕರೇ ಪ್ರಾಥಮಿಕ ಶಿಕ್ಷಕರಾಗಿದ್ದಾಗ 
ಮನೆಯಲ್ಲ ಮಕ್ಕಳ ಕಅಕೆಯನ್ನು ಮುಂದುವರಿಸಲು ಅವರಿಗೆ 
ಟೂಲ್‌ಕಿಟ್‌ಗಳನ್ನು ನೀಡಲಾಯಖತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು 
ಮಕ್ಕಳ ದಿನನಿತ್ಯದ ಕೆಲಸವನ್ನು ಮುಂದುವರಿಸಲು ಕೂಡ ಅವಕಾಶ 
ಒದಗಿಸಿತು. ಯಾಕೆಂದರೆ ಇದು ಮಕ್ಷಳ ಬೆಳವಣಿಗೆಗೆ ಸಂಬಂಧಿಸಿದ 
ಕೌಶಲಗಳಲ್ಲ ಪ್ರಗತಿಯನ್ನು ಸಾಧಿಸಲು ಅತ್ಯ೦ತ ಮುಖ್ಯವಾಗಿ ತ್ತು. 


ಮುಂಬೈನ ಜೈ ವಕೀಲ್‌ ಶಾಲೆಯ ಶ್ರೀಮತಿ ಪ್ರಿಯಾಂಕ 
ಗಂಗೋಡಿಯಾ ಅವರು ಈ ಅಭಿಪ್ರಾಯವನ್ನು ನಮ್ಮೊಂದಿಗೆ 
ಹಂಚಿಕೊಂಡಿದ್ದಾರೆ. "ನಮ್ಮ ಶಿಕ್ಷಕರು ನಿಜಕ್ಕೂ ವಿಡಿಯೋಗಳನ್ನು 
ಮೆಚ್ಚಿಕೊ೦ಡರು. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯ೦ತ 
ಸುಲಭವಾಗಿತ್ತು ಮತ್ತು ಮಾಡಲೂ ಸರಳವಾಗಿದ್ದವು. ಆನ್‌ಲೈನ್‌ 
ಕ್ಲಾಸ್‌ಗಕಲ್ಲಯೂ ಈ ಚಟುವಟಕೆಗಳು ಸಾಕಷ್ಟು ಸಹಾಯ 
ಮಾಡಿದವು ಎ೦ಬುದು ಎಲ್ಲ ಶಿಕ್ಷಕರ ಅಭಿಪ್ರಾಯವಾಗಿತ್ತು. ನಮ್ಮ 
ವಿದ್ಯಾರ್ಥಿಗಳು ತಮ್ಮ ಕೌಶಲಗಳನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಲು 
ಇದು ಅತ್ಯ೦ತ ಸಹಾಯ ಮುಾಡಿತು. ಎಐಸ್‌ಡಿಯನ್ನು 
ಹೊಂದಿರುವ ನಮ್ಮ ವಿದ್ಯಾರ್ಥಿಗಳಗೆ ಸ್ಥೂಲಚಲನಾ 
ಚಟುವಟಕೆಗಳು ಹೆಚ್ಚು ಸಹಾಯಕವಾದವುಗಳು ಎ೦ಬುದನ್ನು 
ನಮ್ಮ ಶಿಕ್ಷಕರು ತಿಳದುಕೊಂಡಿದ್ದಾರೆ.” 


ನಾವು ಕಅತಿದ್ದೇನು 
ಶ್ರಿಯೆಯ ಮೂಲಕ ಮನಸ್ಥಿತಿಯನ್ನು ಬದಅಸುವುದು 


ಈ ಕಾರ್ಯಕ್ರಮವನ್ನು ಆರ೦ಭಸುವ ಸಂದರ್ಭದಲ್ಲ ಪಾಲಕರು 
ಮತ್ತು ಶಿಕ್ಷಕರು ತಮ್ಮ ಮಕ್ಕಳ ಸುರಕ್ಷತೆಯ ಬಗ್ಗೆ ಅನುಮಾನ ಮತ್ತು 
ಭಯವನ್ನು ಹೊಂದಿದ್ದರು ಹಾಗೂ ಅವರ ಸಾಮರ್ಥ್ಯಗಳ 
ಬಗ್ಗೆಯೂ ಸಂಶಯಗಳದ್ದವು. ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳು 
ಭಾಗವಹಿಸಲು ಆರಂಭಸಲು ಸುಮಾರು ಆರು ತಿಂಗಳು ಕಳೆದ 
ಬಳಕ, ನಮ್ಮ ಚಟುವಟಕೆಯಲ್ಲ ಭಾಗಿಯಾಗುವಂತೆ ಪಾಲಕರು 
ಮತ್ತು ಶಿಕ್ಷಕರನ್ನು ಆಹ್ವಾನಿಸಿದೆವು. ಈ ಚಟುವಟಕೆಗಳಲ್ಲ ನಾವು 
ಮಕ್ಕಳನ್ನು ಸೇರಿಸಿಕೊಂಡು ನೆಗೆಯುವುದು ಅಥವಾ ಬಾಲ್‌ಗಳನ್ನು 
ಎಸೆಯುವುದು ಮುಂತಾದವನ್ನು ಮಾಡಿದೆವು. ಬಹುತೇಕ 
ಸಂದರ್ಭಗಳಲ್ಲ ಮಕ್ಕಳು ಈ ಚಟುವಟಕೆಯಲ್ಲ ಸಕ್ರಿಯವಾಗಿ 
ಭಾಗವಹಿಸಿದರಾದರೂ ಅವರ ಪಾಲಕರು ಮತ್ತು ನರಸಂಬಂಧಿ 
ಸಮಸ್ಯೆ ಇರುವ ವಯಸ್ಕರು ಮಾಡಲು ಸಾಧ್ಯವಾಗಲಲ್ಲ. ಇದರಿಂದ 
ನಾವು ಕಅತ ಪಾಠವೇನೆಂದರೆ, ವಿಶೇಷಚೇತನ ಮಕ್ಕಳ ಮಿತಿಗಳ 
ಬಗ್ಗೆ ಗಮನ ಹರಿಸುವುದಕ್ಕಿಂತ ಅವರ ಸಾಮರ್ಥ್ಯಗಳ ಬಗ್ಗೆ ಗಮನ 
ಹರಿಸುವುದು ಉತ್ತಮ ಎಂದು. 


ವಿಶೇಷಚೇತನ ಮಕ್ಕಳ ಬೆಳವಣಿಗೆಗಾಗಿ ಅವರ ಸುಧಾರಣೆಗಾಗಿ 
ಕೆಲಸ ಮಾಡುವ ಹೆಚ್ಚಿನ ಶಾಲೆಗಳು ಮತ್ತು ಕೇಂದ್ರಗಳು ಕೇವಲ 
ಚಿಕಿತ್ಸಾ ಮಾದರಿಯ ಬಗ್ಗೆ ಮಾತ್ರ ಹೆಚ್ಚನ ಗಮನ ಹರಿಸುತ್ತಿದ್ದವು. 
ಮಾತಿಗೆ ಸ೦ಬ೦ಧಿಸಿದ ಚಿಕಿತ್ಸೆ, ವೃತ್ತಿಗೆ ಸಂಬಂಧಿಸಿದ ಚಿಕಿತ್ರೆ, 
ಅಂಗಸಾಧನೆ ಚಿಕಿತ್ಸೆ ಅಥವಾ ಖರವಣಿಗೆ ಚಿಕಿತ್ಸೆ ಹೀಗೆ ಅನೇಕ 
ರೀತಿಯ ವೈಯಕ್ತಿಕ ಚಿಕಿತ್ಸೆಗಳಲ್ಲಿ ಮಕ್ಕಳು ಭಾಗಿಯಾಗಿರಬಹುದು. 
ಈ ಎಲ್ಲ ಚಿಕಿತ್ಸೆಗಳ ಮಹತ್ವದ ಬಗ್ಗೆ ನಮಗೆ ತಿಳದಿದ್ದರೂ ಕೂಡ 


ಇವುಗಳಲ್ಲಿ ತೊಡಗಿಕೊಳ್ಳಲು ಮಕ್ಕಳಗೆ ಸಮಯ ಹಿಡಿಯುತ್ತಿತ್ತು 
ಮತ್ತು ಕ್ರಮೇಣ ಅವು ಬೇಸರ ತರಿಸುತ್ತಿತ್ತು ಅಥವಾ ಅವರಲ್ಲ ಆತ೦ಕ 
ಹುಟ್ಟಕೊಳ್ಳುತ್ತಿತ್ತು. ಈ ಕ್ರೀಡೆ ಮತ್ತು ದೈಹಿಕ ಚಟುವಟಕೆಗಳು 
ಮಕ್ಕಳು ತಮ್ಮನ್ನು ತಾವು ಖುಷಿಯಿಂದ ತೊಡಗಿಸಿಕೊಳ್ಳಲು 
ಸಹಾಯ ಮಾಡುವುದು ಮಾತ್ರವಲ್ಲದೆ ಚಿಕಿತ್ಸಕ ಗುಣವನ್ನೂ 
ಹೊಂದಿರುತ್ತವೆ. ಮೂರಕ್ಕೂ ಅಧಿಕ ವರ್ಷಗಳ೦ದ ನಾವು 
ಮಕ್ಕಳೊಂದಿಗೆ ಕೆಲಸ ಮಾಡಿದ ಬಳಕ ನಮ್ಮ ಪಾಲುದಾರ ಶಾಲೆಗಳ 
ಶಿಕ್ಷಕರು ಕೂಡ ಈಗ ಕ್ರೀಡೆಯಲ್ಲಿ ಮಕ್ಕಳು ಶಾಮೀಲಾಗುವಂತೆ 
ಉತ್ತೇಜನ ನೀಡುತ್ತಿರುವುದು ವಿಶೇಷವಾಗಿದೆ. 


ಆಟದ ಮೂಲಕ ಸಾಮಾಜಕ-ಭಾವನಾತೃಕ ಮತ್ತು ದೈಹಿಕ ಸೌಖ್ಯದ 
ಮಹತ್ವ 


ಮಕ್ಕಳು ಯಾವತ್ತೂ ಆಟವೆಂದರೆ ಖುಷಿಯಿ೦ದ ಕುಣಿದಾಡುತ್ತಾರೆ. 
ಆ ತುಡಿತ ಸಹಜ ಹಾಗೂ ಸಾಮಾನ್ಯ. ಅದು ಆನ್‌ಲೈನ್‌ ಇರಲ 
ಅಥವಾ ಮೈದಾನದಲ್ಲರಅ ದೈಹಿಕ ಕಸರತ್ತುಗಳು ಯಾವತ್ತೂ 
ಖುಷಿಯ ಸಂಗತಿಗಳಾಗಿವೆ. ಪ್ರತಿಯೊಂದು ಚಟುವಟಕೆಯನ್ನು 
ಆರಂಭಸುವುದಕ್ಲೂ ಮುನ್ನ ವಸ್ತುಗಳನ್ನು ಜೋಡಿಸಿ ಇಡುವುದು. 
ಅ೦ತರವನ್ನು ಅಳೆಯುವುದು ಮತ್ತು ಸ್ಥಳದ ಅಧ್ಯಯನ 
ಮಾಡುವುದು ಮಕ್ಷಳಗೆ ಯಾವತ್ತೂ ವಿನೋದದ ಸಂಗತಿ ಮತ್ತು 
ಅವರ ಕುತೂಹಲವನ್ನು ಹೆಚ್ಚಿಸುತ್ತದೆ. ಚಟುವಟಕೆಗಳಗಾಗಿ 
ಸಂಪನ್ಮೂಲಗಳನ್ನು ಸ೦ಘಟಸುವ ಪ್ರಕ್ರಿಯೆಯಲ್ಲ ಪಾಲಕರು 
ಹೇಳದ್ದೇನೆ೦ದರೆ, “ನನ್ನ ಮಗು ಈಗ ತನ್ನ ಸುತ್ತಅನ ಸಂಗತಿಗಳ 
ಬಗ್ಗೆ ಹೆಚ್ಚು ಜಾಗೃತನಾಗಿದ್ದಾನೆ: ಇದು ಅವನಿಗೆ ನಿಧಿಯನ್ನು 
ಹುಡುಕಿದಂತೆ” 


ಕೃತಜ್ಞತೆಗಳು: 
KD 


ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣದಲ್ಲ ಕ್ರೀಡೆ ಮತ್ತು ಆಟದ ಪಾತ್ರ 


ರಾಷ್ಟೀಯ ಶಿಕ್ಷಣ ನೀತಿ (ಎನ್‌ಇಪಿ) 2೦೨೦ರಲ್ಲ ವಿವರಿಸಿರುವಂತೆ 
ಕ್ರೀಡಾ ಸಮಗ್ರತೆ ಎಲ್ಲ ಪಠ್ಯಕ್ರಮಗಳ ಅಧ್ಯಾಪನಶಾಸ್ತ್ರದ ಇನ್ನೊಂದು 
ಬೋಧನಾ ವಿಧಾನವಾಗಿದ್ದು, ಅದು ದೈಹಿಕ ಚಟುವಟಕೆಗಳಗೆ 
ಪೂರಕವಾಗಿದೆ. ಇದರಲ್ಲ ಕ್ರೀಡೆ, ಆಟ ಮತ್ತು ಸಹಯೋಗ, ಸ್ಟ 
ಪ್ರಚೋದನೆ, ಶಿಸ್ತು, ತಂಡವಾಗಿ ಕೆಲಸ ಮಾಡುವುದು. ಜವಾಬ್ದಾರಿ 
ಇತ್ಯಾದಿ ಬೆಳವಣಿಗೆಯ ಕೌಶಲಗಳಗೆ ಸಹಾಯವಾಗುವಂತಹ 
ಖೋಧನಾ ಕ್ರಮಗಳು ಸೇರಿವೆ. 


ಎಲ್ಲರನ್ನೂ ಒಳಗೊಳ್ಳುವುದಕ್ಕೆ ಒತ್ತು ನೀಡುವ ವಿಷಯದೊಂದಿಗೆ 
ಕಾರ್ಯಕ್ರಮಗಳನ್ನು ವಿನ್ಯಾಸ ಮಾಡುವುದರಿ೦ದ ಎಲ್ಲರನ್ನೂ 
ಒಪ್ಪಿಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ವಾತಾವರಣವನ್ನು 
ನಿರ್ಮಿಸಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಶಾಲೆ ಮತ್ತು 
ಸಮುದಾಯಗಳಲ್ಲ ದೈಹಿಕವಾಗಿ ಸಕ್ರಿಯರಾಗಿರಲು 
ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಂತಾಗುತ್ತದೆ. 


ನಮ್ಮ ಕಾರ್ಯಕ್ರಮಗಳ ಮೂಲಕ ಅಂಗವಿಕಲತೆ ಇಲ್ಲದೇ ಇರುವ 
ಮಕ್ಕಳು ಕೂಡ ಅಂಗವಿಕಲತೆ ಹೊಂದಿರುವ ಮಕ್ಷಳೊಂದಿಗಿನ ತಮ್ಮ 
ನಡವಳಕೆಯನ್ನು ಬದಲಸಿ ಅವರ ನಡುವೆ ಇರುವ ಅ೦ತರಗಳನ್ನು 
ಕಡಿಮೆ ಮಾಡುತ್ತೇವೆ. ಇದರ ಜೊತೆ ಜೊತೆಗೆ ಅಂಗವಿಕಲತೆ 
ಉದ್ದೀಪನ ಅಭ್ಯಾಸಗಳ ಮೂಲಕ ವಿಶೇಷಚೇತನ ಮಕ್ಷಳಲ್ಪ ದೈಹಿಕ 
ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು 
ಮಾಡುತ್ತೇವೆ. 


ನಮ್ಮ ಕಾರ್ಯಕ್ರಮಗಳು ಶಿಕ್ಷಕರು, ಪಾಲಕರು ಮತ್ತು ಪಾಲನೆ 
ಮಾಡುವವರು, ಕಅಕೆಯಲ್ಲ ಪೂರಕವಾಗುವಂತೆ ಆಟದ ಹಾಗೂ 
ಕ್ರೀಡೆಯ ಸದ್ಗುಣಗಳನ್ನು ಪರಿಚಯಿಸಲು ಮನಸ್ಥಿತಿಯನ್ನು 
ಬದಅಸಿಕೊಳ್ಳಬೇಕು ಮತ್ತು ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು 
ಎನ್ನುವ ಕಡೆಗೆ ನಾವು ಗಮನವನ್ನು ನೀಡುತ್ತೇವೆ. ಎಲ್ಲರನ್ನೂ 
ಒಳಗೊಳ್ಳುವ ಸಂಸ್ಕೃತಿಯನ್ನು ಪೋಷಿಸಲು ಅವರಿಗೆ ಬೆಂಬಲವನ್ನು 
ನೀಡುತ್ತೇವೆ. 


ನಮ್ಮ ಮಕ್ಕಳಾದ ಆದಿತ್ಯ ಮತ್ತು ಸೋನಿ ನಮ್ಮಲ್ಲ ಅತೀವವಾದ 
ಭರವಸೆ ಮತ್ತು ಉಲ್ಲಾಸವನ್ನು ತುಂಬುತ್ತಾರೆ ಮತ್ತು ಅವರು ಇತರ 
ವಿದ್ಯಾರ್ಥಿಗಳಗೆ ಸ್ಫೂರ್ತಿಯ ಸೆಲೆಗಳಾಗಿದ್ದಾರೆ. ಬೌದ್ಧಿಕ 
ವಿಕಲತೆಯನ್ನು ಹೊಂದಿರುವ ನಮ್ಮ ಪಾಲುದಾರ ಶಾಲೆಯ 
(ಖುಷ್ಣೂ ಕಲ್ಯಾಣ ಸಂಘ) ಈ ಇಬ್ಬರು ವಿದ್ಯಾರ್ಥಿಗಳು ಸ್ಪೆಷಲ್‌ 
ಒಲಂಪಿಕ್ಸ್‌ ಭಾರತ್‌ ನಡೆಸುವ ರಾಷ್ಟ್ರೀಯ ಘುಟ್‌ಖಾಲ್‌ ಶಿಬರಕ್ಷೆ 
ಆಯ್ಕೆಯಾಗಿದ್ದರು ಮತ್ತು ಭಾರತದ ರಾಷ್ಟ್ರೀಯ ತಂಡದ 
ಭಾಗವಾಗುವ ಅವಕಾಶವನ್ನು ಪಡೆದಿದ್ದರು ಎಂಬುದು ಗಮನಾರ್ಹ 
ಸಂಗತಿ. 


(ಲೇಖನದಲ್ಲ ಮಕ್ಕಳ ಹೆಸರನ್ನು ಬದಲಸಲಾಗಿದೆ) 


ಈ ಲೇಖನವನ್ನು ಬರೆಯಲು ಮಾರ್ಗದರ್ಶನ ಮತ್ತು ವಿವರಗಳನ್ನು ನೀಡಿ ಸಹಾಯ ಮಾಡಿದ ಉಮೋಯಾ ಸ್ಟೋರ್ಟ್ಸ್‌ನ ಸಂಸ್ಥಾಪಕರಾದ ಆದಿತ್ಯ ಕೆ.ವಿ. 
ಅವರಿಗೆ ಲೇಖಕರು ಕೃತಜ್ಞತೆ ಸೂಚಿಸಲು ಬಯಸಿದ್ದಾರೆ. ಅ೦ಗವಿಕಲತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಲ್ಲ ಜೀವನದ ಕೌಶಲಗಳನ್ನು ಬೆಳೆಸಲು ಕ್ರೀಡೆ 
ಹಾಗೂ ಶಿಕ್ಷಣದ ಶಕ್ತಿಯನ್ನು ತುಂಬುವ ಗುರಿಯೊಂದಿಗೆ ಆದಿತ್ಯ ಅವರು ಉಮೋಯಾ ಸ್ಟೋರ್ಟ್ಸ್‌ಅನ್ನು ಸ್ಥಾಪಿಸಿದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


30 


ಅನುಬಂಧಗಳು 

(1. 199ರರಲ್ಲ ಸ್ಥಾಪಿಸಲಾದ ಖುಷ್ಣೂ ವೆಲ್‌ಫೇರ್‌ ಸೊಸ್ಯೆಟ ಹರರ್ಯಾಣದ ಗುರ್ಗಾಂವ್‌ ಮೂಲದ ಐಎಐನ್‌ಜಓ. ಇದು ಮಾನಸಿಕ ಹಾಗೂ ಬಹು 
ವೈಕಲ್ಯತೆಯನ್ನು ಹೊಂದಿರುವ ಮಕ್ಷಳು, ತರುಣರು ಮತ್ತು ದೊಡ್ಡವರಿಗೆ ಶಿಕ್ಷಣವನ್ನು ನೀಡುವ. ಪುನರ್ವಸತಿಯನ್ನು ಒದಗಿಸುವ ಮತ್ತು ಅವರ ಒಟ್ಟಾರೆ 
ಬೆಳವಣಿಗೆಗಾಗಿ ಬಹುವಿಧದ ಸೇವೆಗಳನ್ನು ನೀಡುತ್ತದೆ. 


(i). ಉಮೋಯಾ ಸ್ಟೋರ್ಟ್ಸ್‌ ನವದೆಹಅಯಲ್ಲರುವ ಲಾಭರಹಿತ ಸಂಸ್ಥೆಯಾಗಿದೆ. ಅಂಗವಿಕಲತೆ ಇರುವ ಮತ್ತು ಇಲ್ಲದೆ ಇರುವ ಮಕ್ಷಳ ಸಮಗ್ರ ಅಭಿವೃದ್ಧಿ ಈ 
ಸ೦ಸ್ಥೆಯ ಧ್ಯೇಯವಾಗಿದೆ. ಈ ಮಕ್ಕಳ ಬದುಕನ್ನು ಸಮೃದ್ಧಗೊಳಸಲು ಅಗತ್ಯವಿರುವ ಜೀವನ ಕೌಶಲಗಳನ್ನು ಒದಗಿಸುವುದು ಮತ್ತು ಕ್ರೀಡೆ ಹಾಗೂ 
ಆಟವನ್ನು ಆಧರಿಸಿದ ಶಿಕ್ಷಣ ಕಾರ್ಯಕ್ರಮಗಳ ಮೂಲಕ ಶಾಲೆ ಮತ್ತು ಸಮುದಾಯಗಳಲ್ಲ ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿಯನ್ನು ಬೆಳೆಸುವುದು ಇದರ 


ಮುಖ್ಯ ಉಢೇಶವಾಗಿದೆ. 
[a] 


ಖುಷ್ಟೂ ಸಿಂಗ್‌ ಅವರು ಉಮೋಯಾ ಸ್ಟೋರ್ಟ್ಸ್‌ನಲ್ಲ ಸಲಹೆಗಾರರು ಹಾಗೂ ಬೆಂಬಅಗರು ಮತ್ತು ಸಾಮಾಜಕ 
ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವವರು. ಕೆ-12 ಆರಂಭಿಕ ಹಂತದ 56780೧ ನವೋದ್ಯಮಗಳ ಹಿನ್ನೆಲೆಯನ್ನು 
ಹೊಂದಿರುವ ಅವರು ಕಾರ್ಯಕ್ರಮ/ಬೋಧನಾ ವಿನ್ಯಾಸದಲ್ಲ. ವಿಷಯಗಳನ್ನು ರೂಪಿಸುವುದರಲ್ಲಿ ಮತ್ತು ಸಂವಹನದಲ್ಲ 
ತಜ್ಞರಾಗಿದ್ದಾರೆ. ಪ್ರಸ್ತುತ ಹವ್ಯಾಸಿಯಾಗಿ ಕೆಲಸ ಮಾಡುತ್ತಿರುವ ಅವರು. ಯುವ ಸಾಮಾಜಕ ಉದ್ಯಮಿಗಳು ಹಾಗೂ 
ಸ್ವಯಂಸೇವಕರಿಗೆ ಸಾಂರದ್ದಭಕ ಹಾಗೂ ಒಳಗೊಳ್ಳುವ ಕಅಕೆಯಾಗಿ EdTech ಬಳಸುವ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ. 
ಅವರನ್ನು khushboo@umoyasports.com ಇಮೇಲ್‌ ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ನಾಟಕೀಯ ಆಟಗಳು ಮತ್ತು ಭಾಷೆಯ ಬೆಳವಣಿಗೆ 


ಮೇಘನಾ ಬಾಸಿ 


ಮಗುವಿನ ಮನೆಯ ಭಾಷೆಯ (ಪ್ರಥಮ ಭಾಷೆ ಅಥವಾ ಎಲ್‌!) 
ಬೆಳವಣಿಗೆಯಲ್ಲ ಆಟವು ಮಹತ್ವದ ಪಾತ್ರ ವಹಿಸುತ್ತದೆ. ಅದು 
ಅರ್ಥಪೂರ್ಣ, ರಂಜನೀಯ, ಆಸಕ್ತಿದಾಯಕ ಮತ್ತು ಮಗುವನ್ನು 
ತೊಡಗಿಸಿಕೊಳ್ಳುವ ಮೂಲಕ ಮಗುವಿನ ದೈಹಿಕ ಮತ್ತು ಮಾನಸಿಕ 
ಚಟುವಟಕೆಗಳನ್ನು ಸಂಯೋಜಸುತ್ತದೆ. ಮನೆಯ ಭಾಷೆಯ 
ಸಂದರ್ಭದಲ್ಲ. ಎರಡರಿಂದ ಏಳು ವರ್ಷದೊಳಗಿನ ಮಕ್ಷಳಲ್ಪ ಆಟವು 
ಭಾಷಾ ಕೌಶಲಗಳ ಬೆಳವಣಿಗೆಗೆ ದಾರಿ ಮಾಡಿಕೊಡುವ ಖಾಸಗಿ 
ಮಾತುಗಾರಿಕೆಯನ್ನು- ಸಾಮಾನ್ಯವಾಗಿ `ತನ್ನದೇ-ಮಾತುಗಾರಿಕೆ' 
ಎಂದು ಸಹಾ ಹೇಳಖಹುದಾಗಿದೆ. ಒಂದು ಮಗು ಅವನನ್ನು ಅಥವಾ 
ಅವಳನ್ನು ಆಟದಲ್ಲಿ ತೊಡಗಿಸಿಕೊಳ್ಳುವ ವೇಳೆ ಅವಳು/ಅವನು ತನ್ನು 
ವರ್ತನೆಯನ್ನು ನಿಯಂತ್ರಿಸಅಕ್ಸಾಗಿ ಖಾಸಗಿ ಮಾತುಗಾರಿಕೆಯನ್ನು 
ಬಳಸುತ್ತಾನೆ/ಳೆ. ಕಾಲಾಂತರದಿಂದಲೂ, ಖಾಸಗಿ 
ಮಾತುಗಾರಿಕೆಯನ್ನು ಯೋಚನೆ ಎಂದೇ ಹೇಳಲಾಗುತ್ತದೆ. ಈ 
ಪ್ರಕ್ರಿಯೆಯಲ್ಲ, ಕಅಯುವಾತನಿಗೂ ಸಹ ಅವನ/ಅವಳ 
ಗ್ರಹಿಕೆಯನ್ನು ಮತ್ತು ಅಭಿವ್ಯಕ್ತಿಯನ್ನು ಕಅತುಕೊಳ್ಳಲು ಯಥೇಚ್ಛ 
ಅವಕಾಶಗಳರುತ್ತವೆ. ಮಕ್ಕಳು ಬೆಳೆಯುತ್ತಾ ಹೋದಂತೆ, ನಟನೆಯ 
ಆಟದಲ್ಲಿ ಅವರು ಬಳಸುವ ಭಾಷೆ ಕೂಡ ಅವರ ಕ್ರಿಯೆಗಳನ್ನು 
ವಿವರಿಸುವ ಮಟ್ಟಕ್ಕೆ ವಿಕಸನಗೊಳ್ಳುತ್ತದೆ. ಆದರೆ ಆಟದ ಸನ್ನಿವೇಶ 
ಮತ್ತು ಪಾತ್ರಗಳು ಸಹ ಅವುಗಳಲ್ಲನ ವಿರುದ್ಧವಾದ ಚಿ೦ತನೆಯನ್ನು 
ಸಶಕ್ತಗೊಳಸುತ್ತದೆ. 


ಆರಂಭಕ ವರ್ಷಗಳಲ್ಲ, ಮಗುವಿಗೆ ಪುಸ್ತಕ ಮತ್ತು ಅದರಲ್ಲನ 
ಅಕ್ಷರಗಳು/ಮುದ್ರಿತ ವಿಷಯಗಳು ಪರಿಚಿತವಾಗುತ್ತವೆ. ಶಾಲಾ 
ವರ್ಷಗಳುದ್ದಕ್ಕೂ ಮಗು ಸತತವಾಗಿ ಆಟದ ಮೂಲಕ 
ಅವನ/ಅವಳ ಭಾಷಾ ಕೌಶಲವನ್ನು ಅಜವೃದ್ಧಿಗೊಳಸುತ್ತಾ 
ಹೋಗುತ್ತದೆ. (5661616, 2001). ಉದಾಹರಣೆಗೆ, ಮಗು 
'ಮನೆ'ಯ ಆಟವನ್ನು ಆಡುವಾಗ. ಅವನು/ಅವಳು ತನ್ನ 
ಸಹವರ್ತಿಯ ಜೊತೆ ಚರ್ಚಿಸುತ್ತದೆ. ಅದು ಮಗುವಿನ ಭಾಷೆಯ 
ಬೆಳವಣಿಗೆಯಲ್ಲ ಮಹತ್ವದ ಪಾತ್ರ ವಹಿಸುತ್ತದೆ. ಸಂಯೋಜತ 
ಚಟುವಟಕೆಗಳೊಂದಿಗೆ ಸುರಕ್ಷಿತವಾಗಿ ಯೋಜಸಿದಲ್ಲ ನಾಟಕೀಯ 
ಆಟವು ಮಕ್ಕಳಲ್ಲ ಕ್ರಿಯಾತೃಕ ಕಲಕೆಗೆ ಉತ್ತೇಜನ ನೀಡುತ್ತದೆ. 


ನಾಟಕೀಯ ಆಟ ಮತ್ತು ಪ್ರಥಮ ಭಾಷೆ 


ನಾನು ದೊಡ್ಡವನಾಗುತ್ತಾ, ನನ್ನ ತಮ್ಮ ಮತ್ತು ಸೋದರ 
ಸಂಬಂಧಿಯ ಜೊತೆ ಆಗಾಗ ಆಟವಾಡುತ್ತಿದ್ದೆ. ಸಾಮಾನ್ಯವಾಗಿ. 
ದೊಡ್ಡವರೆಲ್ಲಾ ಮಧ್ಯಾಹ್ನದ ಸಮಯದಲ್ಲ ವಿಶ್ರಾಂತಿ 
ಪಡೆಯುತ್ತಿದ್ದಾಗ ನಮ್ಮ ಅಚ್ಚುಮೆಚ್ಚಿನ ಮನೆಯ ಆಟ ಆಡುತ್ತಿದ್ದೆವು. 
ಪ್ರತಿ ಬಾರಿಯೂ ನಾನು ಅನಿವಾರ್ಯವಾಗಿ, ಅಮ್ಮನ ಪಾತ್ರವನ್ನು, 
ಎರಡೂವರೆ ವರ್ಷ ವಯಸ್ಸಿನ ನನ್ನ ಇಬ್ಬರೂ ತಮ್ಮಂದಿರು ಮನೆಯ 
ಮಕ್ಕಳ ಪಾತ್ರವನ್ನು ಮಾಡಬೇಕಾಗುತ್ತಿತ್ತು. ಪ್ರತಿ ಸಲದ ನಮ್ಮ 
ನಾಟಕದಲ್ಲಿಯೂ - ನಮ್ಮ ಪಾತ್ರಗಳು ಬದಲಾಗದೇ ಇದ್ದರೂ — 
ಸನ್ನಿವೇಶಗಳು ಬದಲಾಗುತ್ತಿದ್ದವು. ಯಾಕೆಂದರೆ, ನಾಟಕ 
ಆಡುವುದಕ್ಕೂ ಮೊದಲೇ ನಾವು ಅದನ್ನೆಲ್ಲ ಚರ್ಚಿಸಿಯೇ 


ನಾಟಕವಾಡಲು ಶುರು ಮಾಡುತ್ತಿದ್ದೆವು. ನನಗೆ ಅಪ್ಟಿಷ್ಟು ನೆನಪಿದೆ - 
ನಾವು ಮನೆಯ ಭಾಷೆಯಲ್ಲ ಮಾತನಾಡುತ್ತಿದ್ದೆವು: ನಾನು ನನ್ನ 
ಪ್ರತ್ಯಕ್ಷ ಮಾದರಿಗಳು ಎಂದುಕೊಳ್ಳುತ್ತಿದ್ದ ನನ್ನ ಅಣ್ಣ, ಅಮ್ಮ ಮತ್ತು 
ಚಿಕ್ಕಮ್ಮನ ವರ್ತನೆಗಳನ್ನು ಅಭನಯುಸುತ್ತಿದ್ದೆ. ನಾವು ನಮ್ಮ 
ನಾಟಕವನ್ನು ಹೆಚ್ಚು ಅರ್ಥಪೂರ್ಣಗೊಳಸಲು ಮನೆ ಬಳಕೆಯ 
ವಸ್ತುಗಳಾದ ದಿನಪತ್ರಿಕೆ, ನೋಟು ಪುಸ್ತಕಗಳು ಮತ್ತು ಅಡುಗೆ 
ಮನೆಯ ಪಾತ್ರೆಗಳನ್ನು ಬಳಸುತ್ತಿದ್ದೆವು. 


ಇದು, ಸ್ವಾಭಾವಿಕವಾದ ನಾಟಕೀಯ ಆಟದ ಒಂದು 
ಉದಾಹರಣೆಯಷ್ಟೇ. ನಾಟಕೀಯ ಆಟಗಳು ಮಕ್ಕಳಗೆ ಉದ್ದೇಶ 
ಮತ್ತು ಸನ್ನಿವೇಶಗಳ ಪ್ರಯೋಗಗಳ ಮೂಲಕ ಸಾಕ್ಷರತಾ 
ಬೆಳವಣಿಗೆಗೆ ಸಹಾಯಕವಾಗುತ್ತವೆ. ಮೇಅನ ಉದಾಹರಣೆಯಲ್ಲ. 
ನನ್ನ ಚಿಕ್ಕಮ್ಮ ಪ್ರತಿದಿನ ಬೆಳಗ್ಗೆ ಕಾಫಿ ಹೀರುತ್ತಾ ದಿನಪತ್ರಿಕೆ ಓದುತ್ತಿದ್ದ 
ಹಾಗೆ ನಾನು ಆಗಾಗ ದಿನಪತ್ರಿಕೆಯನ್ನು ಓದುವಂತೆ ನಟಸುತ್ತಿದ್ದೆ. 
ನನ್ನ ತಮ್ಮ ಮತ್ತು ಸೋದರ ಸಂಬಂಧಿ ತಮ್ಮ ನೋಟ್‌- 
ಪುಸ್ತಕಗಳನ್ನು ಇಟ್ಟುಕೊಂಡು (ತಮ್ಮ ತಮ್ಮ ತರಗತಿಗಳಲ್ಲ 
ಅ೦ಕಿಗಳು ಮತ್ತು ಅಕ್ಷರಗಳನ್ನು ಬರೆಯುವ ಪುಸ್ತಕ) ಮನೆಗೆಲಸ 
ಮಾಡುವಂತೆ ನಟಸುತ್ತಿದ್ದರು. ಅದನ್ನು ನಾನು 'ಅಮ್ಮನ ಹಾಗೆ' 
ಗಮನಿಸುತ್ತಿದ್ದೆ. ಈ ಎಲ್ಲ ಅಂಶಗಳು ಮಗುವಿನ ಭಾಷಾ 
ಬೆಳವಣಿಗೆಯಲ್ಲ ಮಹತ್ವದ ಪಾತ್ರ ವಹಿಸುತ್ತದೆ. ಇಂತಹ ನಾಟಕದಲ್ಲಿ 
ನಮ್ಮ ಮಾದರಿ ಪಾತ್ರಗಳನ್ನು ಅನುಕರಣೆ ಮಾಡುವಾಗಿನ 
ಸಂಭಾಷಣೆಗಳು, ಮಗುವಿನ ಅನುಭವಗಳು ಮತ್ತು ವೀಕ್ಷಣೆಯಲ್ಲ 
ಬೇರೂರಿರುವ ಕ್ರಿಯಾಶೀಲ ಅಜವ್ಯಕ್ತಿಯ ರೂಪವನ್ನು 
ಪಡೆಯುತ್ತವೆ. ಮಕ್ಕಳು ಭಾಷೆಯಲ್ಲಿ ಹೆಚ್ಚು ಹೆಚ್ಚು ಪ್ರಯೋಗಗಳನ್ನು 
ಮಾಡುತ್ತಾ ಹೋದಂತೆ, ಹೆಚ್ಚನ ಆತ್ಮವಿಶ್ವಾಸದಿಂದ ಮುಕ್ತವಾಗಿ 
ತಮ್ಮನ್ನು ಅಭಿವ್ಯಕ್ತಗೊಳಸಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ. 
ಇಂತಹ ಮುಕ್ತ ಅಜವ್ಯಕ್ತಿಯಿ೦ದಾಗಿ ಗುಂಪಿನ ಇತರ 
ಸಹವರ್ತಿಗಳೂ ಅದನ್ನು ಕಅತುಕೊಳ್ಳುತ್ತಾರೆ. 


ಇದೇ ರೀತಿಯ ಪರಿಚಿತ ಪಾತ್ರಗಳ ಕತೆಗಳನ್ನು ಒಳಗೊಂಡ 
ಆಟಗಳನ್ನು ತರಗತಿಗಳಲ್ಲ ಶಿಕ್ಷಕರೂ ಸಂಘಟಸಬಹುದು. 
ಕರ್ನಾಟಕದಲ್ಲ ಎ೦ಜಎ೦ಎಲ್‌ಗೆ (ಬಹುವರ್ಗ ಬಹುಹಂತ) 
ಪೂರೈಸಿದ. ಕತೆಗಳನ್ನು ಒಳಗೊಂಡ ಇಂಗ್ಲಿಷ್‌ ಕಿಟ್‌ನ 
ಸಹಾಯದಿಂದ ಒಂದರಿಂದ ಮೂರನೇ ತರಗತಿವರೆಗಿನ ಮಕ್ಕಳಗೆ 
ಇಂತಹ ನಟನೆಯ ಆಟಗಳನ್ನು ಶಿಕ್ಷಕರು ಕೈಗೊಂಡಿದ್ದಾರೆ. ಒಬ್ಬ 
ಶಿಕ್ಷಕರು. 'ಫ್ಯಾಟ್‌ಕಿಂಗ್‌' ಎಂಬ ಕತೆಯನ್ನೆತ್ತಿಕೊ೦ಡು ಅದರಲ್ಲನ 
ಪಾತ್ರಗಳಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ 
ರಂಗಪರಿಕರಗಳನ್ನೂ ಜೋಡಿಸಿಕೊ೦ಡರು. ಮಕ್ಕಳು ನಾಟಕದ 
ಸಂಭಾಷಣೆಯನ್ನು ಮರೆತಾಗ ನೆನಪಿನಲ್ಲರುವ ಕತೆಯ ಎಏಳೆಗೆ 
ಅನುಗುಣವಾಗಿ ತಮ್ಮ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯಲ್ಲ 
(ಎಲ್‌2) ತಾವೇ ಸಂಭಾಷಣೆಗಳನ್ನು ಜೋಡಿಸಿಕೊಂಡರು: 
ಒಟ್ಟಾರೆಯಾಗಿ, ಇಡೀ ತರಗತಿಯೇ ಈ ನಟನೆಯ ಆಟದಲ್ಲಿ 
ತಮ್ಮನ್ನು ತೊಡಗಿಸಿಕೊ೦ಡಿತಲ್ಲದೆ. ಪ್ರತಿಯೊಬ್ಬರೂ ತಮ್ಮ ಪಾತ್ರದ 
ಬಗ್ಗೆ ಪರಸ್ಪರ ಚರ್ಚಿಸಿಕೊ೦ಡರು. ಕ್ರಿಯಾಶೀಲ ಅಜ ವ್ಯಕ್ತಿಗೆ ಶಿಕ್ಷಕರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


3% 


32 


ಒದಗಿಸಿಕೊಟ್ಟ ವೇದಿಕೆಯು ಮಕ್ಕಳಗೆ ತಮಗೆ ಸಿಕ್ಕಿದ ಪಾತ್ರಗಳನ್ನು 
ನಿರ್ವಹಿಸಲು ಅವಕಾಶ ನೀಡಿದ್ದಷ್ಟೇ ಅಲ್ಲದೆ, ಅನಿರೀಕ್ಷಿತವಾಗಿ 
ಎದುರಾಗಬಹುದಾದ ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು 
ಎಂಬುದನ್ನೂ ಕಲಸಿತು! ಶಿಕ್ಷಕರು ಯೋಜಸುವ ಇಂತಹ 
ಸನ್ನಿವೇಶಗಳ೦ದಾಗಿ ವಿದ್ಯಾರ್ಥಿಗಳಲ್ಲ ಸಂವಹನದ ವಿಶ್ವಾಸ ಮತ್ತು 
ಕಅಕಾರ್ಥಿಗಳಲ್ಲ ಸಾಮರ್ಥ್ಯವನ್ನೂ (ಕಲಕಾರ್ಥಿಗಳಗೆ 


ಮೀಲೊನೆನ್‌ ಮತ್ತು ಪ್ಯಾಟರ್‌ಸನ್‌ (2೦೦೨) ಅವರು ತಮ್ಮ 
ಸಂಶೋಧನಾ ವರದಿಯಲ್ಲ, ಮಕ್ಕಳು ಆಟವಾಡುವಾಗ ಬಳಸುವ 
ಭಾಷೆಯನ್ನೇ ಅವರು ಓದಲು ಮತ್ತು ಬರೆಯಲು 
ಆರಂಭಸುವಾಗಲೂ ಬಳಸುತ್ತಾರೆ ಎಂದು ಪ್ರಸ್ತಾಪಿಸಿದ್ದಾರೆ. ಈ 
ಸಂಶೋಧಕರು ಕಂಡುಕೊಂಡಿರುವಂತೆ, ನಾಟಕೀಯ ಆಟಗಳಲ್ಲ 
ತೊಡಗಿಸಿಕೊಳ್ಳುವ ಮಕ್ಷಳು ನಾಟಕದ ಸಂಭಾಷಣೆಗಳನ್ನು 
ಬರೆಯಲು ಹಾಗೂ ನಾಟಕದೊಂದಿಗೆ ಬರೆಯುವ ಹಾಗೂ ಓದುವ 
ಕೌಶಲಗಳನ್ನು ಸ೦ಯೋಜ ಸುತ್ತಾರೆ. ಇಂತಹ ಕೌಶಲಗಳನ್ನು 
ಅಭ್ಯಾಸ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಗೆ ಈ ಕೌಶಲ ಮತ್ತು 
ಜ್ಞಾನವು ಶಾಲಾ ಪಠ್ಯವನ್ನು ಗ್ರಹಿಸಲು ಹಾಗೂ ಓದಲು 
ಸಹಕಾರಿಯಾಗುತ್ತದೆ. 


ದ್ವಿತೀಯ ಭಾಷೆಯ ಬೆಳವಣಿಗೆ 


ಒಂದು ದಿನ ಒಂದನೇ ತರಗತಿಯ ಶಿಕ್ಷಕರು ಅನಿವಾರ್ಯವಾಗಿ 
ಹೊರಗೆ ಹೋಗಬೇಕಾದ ಸಂದರ್ಭ ಎದುರಾಯಿತು. ಅವರು 
ತರಗತಿಯನ್ನು ಅದರ ಪಾಡಿಗೆ ಬಡಬೇಕಾಲಯುತು. ಆಗ ಒಬ್ಬ 
ವಿದ್ಯಾರ್ಥಿನಿ ಸ್ವಯಂಪ್ರೇರಣೆಯಿಂದ ಈ ಅವಕಾಶವನ್ನು 
ಬಳಸಿಕೊಂಡು ತರಗತಿಯಲ್ಲ ಶಿಕ್ಷಕರ ಪಾತ್ರವನ್ನು ನಿರ್ವಹಿಸುತ್ತಾಳೆ. 
ನಾನು ಮೌನವಾಗಿ ಆಕೆಯನ್ನು ಗಮನಿಸುತ್ತಿದ್ದೆ- ಆಕೆ ತನ್ನ 
ಉಡುಪನ್ನು ಸರಿಪಡಿಸಿಕೊಂಡು (ಶಿಕ್ಷಕಿ ತನ್ನು ಸೀರೆಯನ್ನು 
ಸರಿಪಡಿಸಿಕೊ೦ಡ೦ತೆ), ಕಪ್ಪುಹಲಗೆಯ ಮೇಲೆ ಬರೆದಿರುವ 
ಅಕ್ಷರಗಳನ್ನು ಓದಿಸಲು ಶಿಕ್ಷಕಿ ಬಳಸುವ ಕೋಲನ್ನು 
ಕೈಗೆತ್ತಿಕೊ೦ಡು, ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕರೆದು ಶಿಕ್ಷಕರು 
ಹಿಂದಿನ ದಿನ ಕಪ್ಪುಹಲಗೆಯಲ್ಲ ಬರೆದು ಹೇಳಕೊಟ್ಟದ್ದ ಅಕ್ಷರಗಳನ್ನು 
ಗುರುತಿಸುವಂತೆ ಸೂಚಿಸಿದಳು. ಶಿಕ್ಷಕಿಯ ಪಾತ್ರವನ್ನು 
ನಿರ್ವಹಿಸುತ್ತಿದ್ದ ಆ ಹುಡುಗಿ ತಪ್ಪು ಮಾಡಿದಾಗ ತರಗತಿಯ ಇತರ 
ಮಕ್ಕಳು ತಿದ್ದಿ ಸರಿಪಡಿಸುತ್ತಾ ಆಕೆಯೊಂದಿಗೆ ಈ ಸಣ್ಣ ಆಟವನ್ನು 
ಖುಷಿಪಡುತ್ತಿದ್ದರು. ಶಿಕ್ಷಕರಿಲ್ಲದ ಸಂದರ್ಭದಲ್ಲ ಆರು ವರ್ಷದ 
ಬಾಲಕಿಯೊಬ್ಬಳು ಏಕಾಏಕಿ ಶಿಕ್ಷಕಿಯ ಪಾತ್ರವನ್ನು ನಿರ್ವಹಿಸಿದ್ದು. 
ತರಗತಿಯಲ್ಲನ ಪ್ರಯಂಪ್ರೇರಿತ ನಡವಳಕೆಗೆ ಒಂದು ಅತ್ಯುತ್ತಮ 
ನಿದರ್ಶನವಾಗಿದೆ. 


ಈ ಮೇಅನ ಉದಾಹರಣೆಯಲ್ಲನ ಕಅಕಾರ್ಥಿಗಳ ದ್ವಿತೀಯ ಭಾಷೆ 
ಇಂಗ್ಲಿಷ್‌ ಆಗಿತ್ತು. ಅವರೆಲ್ಲರ ಪ್ರಥಮ ಭಾಷೆ ಕನ್ನಡ, ತೆಲುಗು. 
ಲಂಬಾಣಿ ಮತ್ತು ಉರ್ದು ಆಗಿತ್ತು. ಅವರಲ್ಲ ಒಂದಷ್ಟು ಮಕ್ಕಳು 
ಇನ್ನೂ ಮಾತನಾಡದೇ ಮೌನವಾಗಿರುತ್ತಿದ್ದರು (ಕೆಲವು ಮಕ್ಕಳು 
ತಮ್ಮ ಸುತ್ತಮುತ್ತಅನ ಎಲ್ಲಾ ಆಗು-ಹೋಗುಗಳನ್ನು ಗಂಭೀರವಾಗಿ 
ಗಮನಿಸುತ್ತಿರುತ್ತಾರೆ ಆದರೆ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ/ 
ಮಾತು ವ್ಯಕ್ತಪಡಿಸದೇ ಇರುವ ಗ್ರಹಿಕೆಯ ಅವಧಿ). ಆದರೂ 
ಅವರೆಲ್ಲರೂ ಆರು ವರ್ಷದ ಆ ಬಾಲಕಿಯ ಜೊತೆ ದ್ವಿತೀಯ 
ಭಾಷೆಯಲ್ಲ ತಮಗೆ ಸಾಧ್ಯವಾದಷ್ಟು ಮಟ್ಟಗೆ ಸ೦ವಹನ ಮಾಡಿದರು. 
ಈ ಶಿಕ್ಷಕರು ತರಗತಿಗೆ ಮರಳ ಹೊಸ ಉಚ್ಚಾರಗಳನ್ನು 
ಹೇಳಕೊಡುವುದಕ್ಕೂ ಮೊದಲೇ, ಕೆಲವು ಮಕಳು ತಮ್ಮ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಸಹಪಾಠಿಗಳ ನೆರವಿನೊಂದಿಗೆ ಅಕ್ಷರಗಳನ್ನು ಗುರುತಿಸಲು ಈ ಸಣ್ಣ 
ಚಟುವಟಕೆ ನೆರವಾಯಿತು. ಈ ಚಟುವಟಕೆಯಲ್ಲ 
ತೊಡಗಿಸಿಕೊಳ್ಳುವ ಮಕ್ಕಳಗೆ ವಯಸ್ಥರ ಪಾತ್ರವನ್ನು ನಿರ್ವಹಿಸುವ 
ಮತ್ತು ಅಕ್ಷರಗಳನ್ನು ಅಭ್ಯಾಸ ಮಾಡುವ ಧ್ಯೇಯೋದ್ದೇಶದ 
ಜೊತೆಗೆ ಕ್ರಿಯಾತ್ಮಕ ಅಭಿವ್ಯಕ್ತಿಯನ್ನು ಅಭ್ಯಾಸ ಮಾಡುವ ಹಾಗೂ 
ಬೆಳೆಸಿಕೊಳ್ಳುವ ಗುರಿಯೂ ಇತ್ತು. ಒಬ್ಬ ಆರು ವರ್ಷದ ಬಾಲಕಿಗೆ 
ತನ್ನ ಸಹಪಾಠಿಗಳ೦ದ ಅನಿರೀಕ್ಷಿತ ಜವಾಬ್ದಾರಿ ಸಿಕ್ಕಿದಾಗ, ಅವಳು 
ತನ್ನ ತಿಳುವಳಕೆ ಮತ್ತು ಅನುಭವದ ನೆಲೆಯಲ್ಲಿ ಹೊಸ 
ಅಭಿವ್ಯಕ್ತಿಯೊಂದಕ್ಕೆ ತನ್ನಿಂದ ತಾನೇ ಒಗ್ಗಿಸಿಕೊ೦ಡು ಎಲ್ಲರೂ 
ಮೆಚ್ಚುವಂತೆ ಸನ್ನಿವೇಶವನ್ನು ನಿಭಾಯಿಸಿ ತೋರಿಸುತ್ತಾಳೆ. ಅವಳ 
ಕ್ರಿಯಾಶೀಲ ಅಜವ್ಯಕ್ತಿಗೆ ಸಹಆಟಗಾರರು ವ್ಯಕ್ತಪಡಿಸಿದ 
ಮೆಚ್ಚುಗೆಯಂ೦ದಾಗಿ, ಮುಂದಿನ ಬಾರಿ ಅವಳು ಆಟದ ಸೀಮಿತ 
ಮಾನದಂಡಗಳ ವ್ಯಾಪ್ತಿಯಲ್ಲೇ ತನ್ನದೇ ಆದ ಹೊಸ ಭಾಷೆ ಮತ್ತು 
ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. 


ಕರ್ನಾಟಕದ ಹೆಚ್ಚಿನ ಶಾಲೆಗಳಲ್ಲಿ, ಇಂಗ್ಲೀಷ್‌ ದ್ವಿತೀಯ 
ಭಾಷೆ/ಎಲ್‌2 ಆಗಿರುತ್ತದೆ. ಆದರೂ, ಸಣ್ಣ ಪಟ್ಟಣ ಮತ್ತು ಹಳ್ಳಗಳಲ್ಲಿ 
ಎಷ್ಟೋ ಕಅಕಾರ್ಥಿಗಳಗೆ ಆ ಭಾಷೆಯ ಗ೦ಧವೂ ಇರುವುದಿಲ್ಲ. 
ತರಗತಿಯಲ್ಲಷ್ಟೇ ಅವರು ಇಂದ್ಲಿಷ್‌ ಭಾಷೆಯನ್ನು ಕೇಳಲು ಮತ್ತು 
ಬಳಸಲು ಅವಕಾಶವಿರುತ್ತದೆ ಹಾಗೂ ಅದನ್ನು ಇಂಗ್ಲೀಷ್‌ ಶಿಕ್ಷಕರ 
ಮೂಲಕವಷ್ಟೇ ಕೇಳಸಿಕೊಳ್ಳಲು ಅವಕಾಶವಿರುತ್ತದೆ. ದ್ವಿತೀಯ 
ಭಾಷಾ ತರಗತಿಯಲ್ಲ ನಾಟಕೀಯ ಆಟದ ಮೂಲಕ ಈ 
ಭಾಷೆಯನ್ನು ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಮತ್ತು ಕಅಯಲು, ಹೆಚ್ಚು 
ಆತ್ಮವಿಶ್ವಾಸ ಮತ್ತು ಪ್ರೇರೇಪಣೆ ಪಡೆಯಲು ಕಲಕಾರ್ಥಿಗಳಗೆ 
ಸಾಧ್ಯವಾಗುತ್ತದೆ. 


ಇನ್ನೊಂದು ಪ್ರಕರಣದಲ್ಲ. ಒಂದನೇ ತರಗತಿಯ ಶಿಕ್ಷಕಿ ತನ್ನ 
ವಿದ್ಯಾರ್ಥಿಗಳ ಮೂಲಕ ಮಾರುಕಟ್ಟೆಯೊಂದನ್ನು ಸಿದ್ಧಪಡಿಸಿದರು. 
ಮಾರುಕಟ್ಟೆಯಲ್ಲ ಪ್ರತಿ ವಿದ್ಯಾರ್ಥಿಯೂ ಒಂದು ಮಳಗೆ 
ಹೊಂದಿದ್ದು, ಅಲ್ಲ ಬೇರೆ ಬೇರೆ ಸಾಮಗ್ರಿಗಳನ್ನು ಮಾರಾಟ 
ಮಾಡಬೇಕಾಗಿತ್ತು. ಕಲಕಾರ್ಥಿಗಳು ತಮ್ಮ ಮಳಗೆಯ ಸಾಮಗ್ರಿಗಳ 
ಬಗ್ಗೆ ಮಾಹಿತಿ ನೀಡಿ, ಅದರ ಬೆಲೆಯನ್ನು ತಿಳಸುವ ಮೂಲಕ 
ದ್ವಿತೀಂಯ ಭಾಷೆಂಯಲ್ಲ ವ್ಯವಹರಿಸಲು ಈ ಮಾರುಕಟ್ಟೆ 
ವೇದಿಕೆಯಾಯಿತು. ಕಅಕಾರ್ಥಿಗಳಗೆ ಇದೊಂದು ನಾಟಕೀಯ 
ಆಟವಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಇತರ ಮಳಗೆಗೆ ಭೇಟ 
ನೀಡಿ ಬೇರೆ ಬೇರೆ ಸಾಮಗ್ರಿಗಳನ್ನು 'ಖರೀದಿಸಿ', ತಮ್ಮ ಮಳಗೆಗೆ 
ಮರಳ ಬಂದು 'ವ್ಯಾಪಾರ'ದಲ್ಲ ತೊಡಗುತ್ತಿದ್ದರು. ಶಿಕ್ಷಕರು 
ಹೇಳದಂತೆ, ಎಲ್ಲಾ ಮಕ್ಕಳು ತಮ್ಮ ಮಳಗೆಗೆ ಬೇಕಾದ 
ರಂಗಪರಿಕರಗಳಾದ ಸಣ್ಣ ಸಣ್ಣ ಬಟ್ಟೆ, ರಬ್ಬರ್‌ ಬ್ಯಾಂಡ್‌, ಹೇರ್‌ 


ಸ್ಲಪ್‌ಗಳು ಮತ್ತು ಆಟದ ಕಾರುಗಳನ್ನು ತಮ್ಮ ಮನೆಯುಂದ 


ಸಿ 
ತ೦ದಿದ್ದರು. ಇಂಗ್ಲೀಷ್‌ನಲ್ಲ ಆತ್ಮವಿಶ್ವಾಸದಿ೦ದ ಮಾತನಾಡಲು 


ಮತ್ತು ಭಾಷೆಯ ಬಳಕೆಗೆ ತಮ್ಮನ್ನು ತಾವು ತೆರೆದುಕೊಳ್ಳಲು ಈ 
ಇಡೀ ಚಟುವಟಕೆಯನ್ನು ಶಿಕ್ಷಕರು ಯೋಜಿಸಿದ್ದರು. 
ಕಅಕಾರ್ಥಿಗಳಗೆ ಇಡೀ ಆಟದ ಬಗ್ಗೆ ಸಂಪೂರ್ಣ ಆರಾಮ ಅನಿಸಿದ 
ಬಳಕ, ತರಗತಿಯಲ್ಲೇ ಪ್ರಾತ್ಯಕ್ಷಿಕೆ ಏರ್ಪಡಿಸಿ ಎಲ್ಲಾ ಮಕ್ಕಳ 
ಪೋಷಕರನ್ನು ಆಹ್ವಾನಿಸಿದರು. ಈ ಬಾರಿ ಪೋಷಕರೇ 
ಮಾರುಕಟ್ಟೆಯಲ್ಲ ಗ್ರಾಹಕರೋ, ಸಂದರ್ಶಕರೋ ಆಗಿ ಮಕ್ಕಳು 
ಮಾರಾಟ ಮಾಡುತ್ತಿದ್ದ ಉತ್ಪನ್ನಗಳನ್ನು ವೀಕ್ಷಿಸಿ, 'ಖರೀದಿಸಿ'ದರು. 


ಆ ದಿನ ನಾನು ಗಮನಿಸಿದಂತೆ, ತರಗತಿಯಲ್ಲ ಮೌನವಾಗಿರುತ್ತಿದ್ದ 
ಮಕ್ಕಳೂ ತಮ್ಮ ಮಳಗೆಗೆ ಭೇಟ ನೀಡಿದ ಗ್ರಾಹಕರೊಂದಿಗೆ ಹೆಚ್ಚಿನ 
ಆತ್ಮವಿಶ್ವಾಸದಿ೦ದ ಮಾತನಾಡುತ್ತಿದ್ದರು. ಎಷ್ಟೋ ಮಕ್ಕಳಗೆ ತಾವು 


ಅಭ್ಯಾಸ ಮಾಡಿಕೊಂಡಿದ್ದ ಸಂಭಾಷಣೆಗಳು ಮರೆತುಹೋಗಿ, 
ತಮ್ಮದೇ ಆದ ಸಂಭಾಷಣೆಗಳನ್ನು ಅಲ್ಲಲ್ಲೇ ರಚಿಸಿಕೊಂಡು 
ಗ್ರಾಹಕರೊಂದಿಗೆ ವ್ಯವಹರಿಸುತ್ತಿದ್ದುದನ್ನೂ ಗಮನಿಸಿದೆ. 
ಪೂರ್ವಂಕೋಜಣತವಲ್ಲದ ಈ ಸಂಭಾಷಣೆಗಳು, ಅವರು 
ಯಾವತ್ತೋ ತಮ್ಮ ಪೋಷಕರೊಂದಿಗೆ ಮಾರುಕಟ್ಟೆಗೆ ಹೋದಾಗ 
ಖರೀದಿ ವೇಳೆ ಗಮನಿಸಿದ ಮಾತುಕತೆಗಳೇ ಆಗಿದ್ದವು ಎ೦ಬುದರಲ್ಲ 
ಸಂಶಯವೇ ಇರಲಲ್ಲ. ಕೆಲವೊಮ್ಮೆ, ಈ ಹೊಸ ಸಂಭಾಷಣಿಗಳು 
ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯ (ಇಂಗ್ಲೀಷ್‌) 
ಮಿಶ್ರಣವಾಗಿರುತ್ತಿದ್ದರೂ, ಅದನ್ನು ಕಅಕಾರ್ಥಿಗಳು ವಿಶ್ವಾಸದಿ೦ದಲೇ 
ಪ್ರಯೋಗಿಸುತ್ತಿದ್ದರು. ಕಲಕಾರ್ಥಿಗಳಗೆ ಇಂಗ್ಲೀಷ್‌ ಬಳಕೆ 
ಆರಾಮವಾದಷ್ಟೂ ನಾಟಕದಲ್ಲನ ತಮ್ಮ ಪಾತ್ರಗಳಲ್ಲಿ ತಮ್ಮನ್ನು 
ತಾವು ಸಲೀಸಾಗಿ ತೊಡಗಿಸಿಕೊಳ್ಳಲು ಪುಫ್ಟಿಕೊಟ್ಟ೦ತಾಯಿತು. 
ಅಲ್ಲದೆ. ಇದರಿಂದಾಗಿ ಮಕ್ಕಳು ತಮ್ಮದೇ ಆದ ಸಂಭಾಷಣೆಗಳನ್ನೂ 
ಹೆಣೆದುಕೊಂಡು ಬಳಸಿದರು. 


ಎಷ್ಟೋ ಮಕ್ಕಳಗೆ, ನಾಟಕದ ಆಟದಲ್ಲಿ ಮೌಖಕ ಮತ್ತು 
ಮೌಖಕವಲ್ಲದ ಸಂವಹನವು ನಾಟಕದಲ್ಲನ ತಮ್ಮ ಪಾತ್ರಗಳನ್ನು 
ಮತ್ತು ಸಂಭಾಷಣೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ 
ಅರ್ಥೈಸಿಕೊಳ್ಳಲು ನೆರವಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ. ಇಂತಹ 
ಚಟುವಟಕೆಗಳು ದ್ವಿತೀಯ ಭಾಷೆಯನ್ನು 'ಸರಿಯಾಗಿ 
ಮಾತನಾಡುವುದಕ್ಕಿಂತಲೂ ಹೆಚ್ಚು ಧೈರ್ಯದಿಂದ ಮಾತನಾಡುವತ್ತ 
ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರೇರೇಪಿಸುತ್ತದೆ. ಹೀಗೆ. 
ಗಮನವನ್ನು ಇನ್ನೊಂದು ಕಡೆ ವರ್ಗಾಯಿಸುವ ಪ್ರಕ್ರಿಯೆಯು 
ದ್ವಿತೀಯ ಭಾಷಾ ಕಅಕಾರ್ಥಿಗಳಲ್ಲ ಮಹತ್ವದ ಬೆಳವಣಿಗೆಯಾಗಿದೆ. 
ಯಾಕೆಂದರೆ, ಅನೇಕ ಮಕ್ಕಳು ತಮಗೆ ಪರಿಚಿತವಲ್ಲದ 
ಭಾಷೆಯೊಂದರಲ್ಲ ಪಠ್ಯದ ಕಅಕೆಯ ಹೊರತಾಗಿ ಯಾವುದೇ 
ಹೊಸ ಪ್ರಯೋಗ ಮಾಡಲು ಸಾಮಾನ್ಯವಾಗಿ ಹಿಂಜರಿಯುತ್ತಾರೆ. 


ಶಿಕ್ಷಕರ ಪಾತ್ರ 


ಸರ್ಕಾರಿ ಶಾಲೆಗಳಲ್ಲಿ ಈಗ ಆಗಬೇಕಾಗಿರುವುದು ಏನೆಂದರೆ, 
ಶಿಕ್ಷಕರು ತಮ್ಮ ತರಗತಿಗಳಲ್ಲ ಎಲ್ಲಾ ಹಂತಗಕಲ್ಪ್ಲಯೂ ಆಟದ 
ಮೂಲಕ ಕಅಸುವ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲು ಶಿಕ್ಷಕರಿಗೆ 
ಅನುವು ಮಾಡಿಕೊಡಬೇಕಾಗಿದೆ. ಈ ಮೂಲಕ ಮಕ್ಕಳು ವಿವಿಧ 
ಪಾತ್ರಗಳನ್ನು ನಿರ್ವಹಿಸಲು, ಭಾಷೆಯನ್ನು ಸುಲಅತವಾಗಿ 
ಬಳಸಲು, ವೈವಿಧ್ಯಮಯ ನಾಟಕಗಳ ಸನ್ನಿವೇಶಗಳನ್ನು 
ನಿರ್ವಹಿಸಲು, ನಾಟಕಗಳಗೆ ತಮ್ಮದೇ ಆದ ಪಾತ್ರಗಳನ್ನು ಸೃಷ್ಟಿಸಲು 
ಸಾಧ್ಯವಾಯಿತು. ಆಟದ ಮೂಲಕ ಕಅಯುವ ಪ್ರಕ್ರಿಯೆ ಕಿರಿಯ 
ಪ್ರಾಥಮಿಕ ಶಾಲೆಗಷ್ಟೇ ಸೀಮಿತವಾಗಬೇಕಾಗಿಲ್ಲ, ಹಿರಿಯ 
ಪ್ರಾಥಮಿಕ ತರಗತಿಗಳಗೂ ಇದನ್ನು ಅನ್ವಂಸಬಹುದು. 
ಕ್ರಮಬದ್ಧವಾಗಿ ನಾಟಕವನ್ನು ಯೋಜ ಸಿದರೆ (ಬೇರೆ ಬೇರೆ ಭಾಷೆಗಳ 
ಆಟಗಳನ್ನು ಮತ್ತು ಚಟುವಟಕೆಗಳನ್ನು ಬಳಸಿಕೊಂಡು). 
ಕಅಕಾರ್ಥಿಗಳು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯ ಎಲ್ಲಾ 
ಹಂತಗಳಲ್ಲಂಶಖಾ ಎಲ್‌ಎಸ್‌ಆರ್‌ಡಬ್ಲೂ- ಆಅಸುವ, 
ಮಾತನಾಡುವ, ಓದುವ ಮತ್ತು ಬರೆಯುವ (LSRW -Listening, 
Speaking, Reading and Writing) ಕೌಶಲವನ್ನು ವೃದ್ಧಿಸಿಕೊಳ್ಳಲು 
ಸಾಧ್ಯ. ಬಹುಶಃ, ಸರ್ಕಾರಿ ಶಾಲೆಗಳಲ್ಲನ ಕಅಕಾರ್ಥಿಗಳಗೆ 
ವಯಸ್ಸಿಗೆ ಅನುಗುಣವಾದ ಕೌಶಲಗಳ ಗಂಭೀರ ಕೊರತೆ ಇದೆ. 
ನಾಟಕ ಆಧಾರಿತ ಆಟಗಳ ಮೂಲಕ ಭಾಷಾ ಕೌಶಲವನ್ನು 
ಸಮರ್ಪಕವಾಗಿ ಬೆಳೆಸಿ, ಕಅಕಾರ್ಥಿಗಳಲ್ಲನ ಈ ಕೊರತೆಯನ್ನು 
ನೀಗಿಸಲು ಸಾಧ್ಯ. 


ನಾಟಕವನ್ನು ಕಅಕಾರ್ಥಿಯೇ ಸ್ಹಯಂಪ್ರೇರಣೆಯಂ೦ದ 
ರಚಿಸಿಕೊ೦ಡರೂ, ನಾಟಕದ ಮೂಲಕ ಕಅಂಯಮುವ 
ಪ್ರಕ್ರಿಯೆಯನ್ನು ಸಾಕಾರಗೊಳಸಲು ಶಿಕ್ಷಕರೇ ಅನುವು 
ಮಾಡಿಕೊಡಬೇಕಾಗುತ್ತದೆ. ನಾಟಕದಲ್ಲ ಶಿಕ್ಷಕರ ಪಾತ್ರವು 
(ಮಧ್ಯಪ್ರವೇಶ) ಅನೇಕ ಸಾಧ್ಯತೆಗಳಗೆ ಎಡೆ ಮಾಡಿಕೊಡುತ್ತದೆ 
ಅ೦ದರೆ, ಕಅಕಾರ್ಥಿಗಳಗೆ ಎದುರಾಗುವ ಸಮಸ್ಯೆಗಳನ್ನು 
ಬಗೆಹರಿಸಲು ನೆರವಾಗುವುದು, ಅನವಶ್ಯ ವರ್ತನೆಗಳನ್ನು ತಿದ್ದಿ 
ಸರಿಪಡಿಸುವುದು ಇತ್ಯಾದಿ. ಆಟಗಳಲ್ಲಿ ತೊಡಗಿಸಿಕೊಳ್ಳಲು 
ಕಷ್ಟಪಡುವ ಕಅಕಾರ್ಥಿಗಳಗೆ ಆಟದ ಕೌಶಲಗಳನ್ನೂ ಶಿಕ್ಷಕರು 
ಹೇಳಕೊಡಬೇಕಾಗುತ್ತದೆ. ಕೆಲವೊಮ್ಮೆ, ವಯಸ್ಕರು 
ಮಧ್ಯಪ್ರವೇಶ ಮಾಡುವುದರಿಂದ ಮಕ್ಕಳು ಆಟಕೆ ಆಧಾರಿತ 
ಆಟದಿಂದ ಜನಾಧಾರಿತ ಆಟದತ್ತ ಪರಿವರ್ತನೆ 
ಹೊಂದುವುದುಂಟು. ಈ ರೀತಿಯಾದ ಪರಿವರ್ತನೆಯುಂದಾಗಿ 
ಮಕ್ಕಳು ತಮ್ಮ ಆಟಗಳಲ್ಲ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾ 
ಹೋಗುತ್ತಾರೆ. 


ಶಿಕ್ಷಕರು ನಿರ್ದಿಷ್ಟವಾದ ಫಅತಾ೦ಶಗಳನ್ನು ಗಮನದಲ್ಲಟ್ಟುಕೊಂಡು 
ಆಟದ ಚಟುವಟಕೆಗಳನ್ನು ಯೋಜಸಬೇಕು. ಕಲಕಾರ್ಥಿಗಳು 
ವೀಕ್ಷಣೆಯಿಂದ ಕಅತ ವಸ್ತುನಿಷ್ಠ ಪ್ರಗತಿಯು ಕಅಯುವವರ ಆಟದ 
ಅನುಭವಗಳನ್ನು ರೂಪಿಸುವ ನಿಟ್ಟನಲ್ಲಿ ಹಾಗೂ ಉನ್ನತ ಮಟ್ಟದ 
ಪ್ರಗತಿ ಸಾಧಿಸುವ ನಿಟ್ಟನಲ್ಲ ಸಹಕಾರಿಯಾಗುವಂತಿರಬೇಕು. 
ಶಿಕ್ಷಕರು ಆಟದ ಅನುಭವಗಳನ್ನು ಕಲಕಾರ್ಥಿಗಳ ದೈಹಿಕ, ಬೌದ್ಧಿಕ, 
ಭಾವನಾತ್ಮಕ. ಸಾಮಾಜಕ ಮತ್ತು ಭಾಷೆಯ ಮಟ್ಟದ ನೆಲೆಯಲ್ಲ 
ಪ್ರತ್ಯೇಕಿಸಿ ನೋಡಬೇಕು. ಆಟದಲ್ಲ ತೊಡಗಿಸಿಕೊಳ್ಳಲು ಕಷ್ಟಪಡುವ 
ಕಅಕಾರ್ಥಿಗಳಗೆ ಸರಳವಾದ ಪಾತ್ರವನ್ನು ನೀಡಬೇಕು. ಇದರಿಂದ 
ಅವರು ಆ ಮಕ್ಕಳಗೆ ಪಾಮಾಣಿಕ ಮತ್ತು ಪರಿಚಿತರಾಗಿಜಡುತ್ತಾರೆ. 
ಆದರೆ ಸ೦ವಹನದಲ್ಲ ಚುರುಕಾಗಿರುವ ಕಅಕಾರ್ಥಿಗಳಗೆ ಸ್ವಲ್ಪ 
ಕಠಿಣವಾದ ಪಾತ್ರವನ್ನು ಕೊಡಬಹುದು. 


ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯ ಕಅಕಾರ್ಥಿಗಳ ಹಲವು 
ಸಮಸ್ಯೆಗಳಗೆ ಶಿಕ್ಷಕರು ಜಾಗರೂಕತೆಯಿಂದ ರಚಿಸಿದ ನಾಟಕೀಯ 
ಆಟಗಳ ಮೂಲಕ ಪ್ಲಂದಿಸಲು, ಅ೦ದರೆ, ಹಿ೦ಖರಿಕೆಯ ಸ್ವಭಾವದ 
ಮಕ್ಕಳನ್ನು ಕ್ರಿಯಾಶೀಲರಾಗಿ ಬದಲಾಯಿಸಲು ಸಾಧ್ಯ. 
ತರಗತಿಗಳ ನಾಟಕೀಯ ಆಟಗಳನ್ನು ಅಳವಡಿಸಿಕೊಳ್ಳುವ 
ಹಲವಾರು ಸಾಧ್ಯತೆಗಳ ಪರಿಶೋಧನಾತ್ಯಕವು ವಿದ್ಯಾರ್ಥಿಗಳಗೆ 
ಭಾಷಾ ಕಅಕೆಯ ಜೀವಂತಿಕೆಯುಳ್ಳ ತರಗತಿಗಳನ್ನು ಕಟ್ಟಕೊಡುವ 
ಮತ್ತು ಅವರಲ್ಲನ ಕ್ರಿಯಾಶೀಲ ಕಅಕೆಯನ್ನು ಪ್ರೋತ್ಸಾಹಿಸುವಂತಹ 
ಅನೇಕ ಅವಕಾಶಗಳು ಶಿಕ್ಷಕರ ಮುಂದಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


33 


ಪರಾಮರ್ಶನ 
Bennett-Armistead, 5. V. (n.d.). What Is Dramatic Play and How Does It Support Literacy Development in Preschool? Scholastic. https://www.scholastic. 
com/teachers/articles/teaching-content/what-dramatic-play-and-how-does-it-support-literacy-development-preschool/ 


Building Language and Literacy Through Play (n.d.). Scholastic. https://www.scholastic.com/teachers/articles/teaching-content/building-language- 
literacy-through-play/ 


Mielonen, A., & Paterson, W. (2009). Developing Literacy Through Play. Journal of Inquiry and Action in Education, 3 (1). Retrieved from https:// 
digitalcommons.buffalostate.edu/jiae/vol3/iss1/2 


Seefeldt, C. (2001). Playing to Learn: Activities and Experiences that Build Learning Connections (1st ed.). Gryphon House Inc. 


The LEGO Foundation & UNICEF. (2018). Learning through Play. UNICEF. https://www.unicef.org/sites/default/files/2018-12/UNICEF-Lego-Foundation- 
Learning-through-Play.pdf 


ಮೇಘನಾ ಬಾಸ್ರಿ ಅವರು ಪ್ರಸ್ತುತ ಕರ್ನಾಟಕದ ಬಳ್ಳಾರಿ ಜಲ್ಲೆಯಲ್ಲನ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕೆಲಸ 
ಮಾಡುತ್ತಿದ್ದಾರೆ. ಫೌಂಡೇಷನ್‌ಗೆ ಸೇರುವ ಮೊದಲು ಅವರು ಬೆಂಗಳೂರಿನ ಅನುದಾನಿತ ಶಾಲೆಯೊ೦ದರಲ್ಲ ಪ್ರೌಢಶಾಲಾ 
ವಿದ್ಯಾರ್ಥಿಗಳಗೆ ಇಂಗ್ಲೀಷ್‌ ಅಧ್ಯಾಪಕಿಯಾಗಿ ಕಾರ್ಯ ನಿರ್ವಹಿಸಿದ್ದರು. ಪ್ರಾಥಮಿಕ ಹಂತದಲ್ಲ ಇಂದ್ದೀಷ್‌ 
ಬೋಧಿಸುವುದು ಅವರಿಗೆ ಅಚ್ಚುಮೆಚ್ಚು. ಇವರನ್ನು meghana.baasri@azimpremjifoundation.org ಇಮೇಲ್‌ 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


34 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕಲಿಕೆಯ ಮೋಜು ಮತ್ತು ಮೋಜಿನ ಮೂಲಕ ಕೇ 


ಮುಕೇಶ್‌ ಮಾಲವೀಯ 


ಪ್ರಾಥಮಿಕ ತರಗತಿಗಳಲ್ಲಿ ಆಟದ ಮೂಲಕ ಕಲಕೆಗೆ ಒಲವು 
ತೋರುವ ವಾದಗಳನ್ನು ಶಿಕ್ಷಕನಾದ ನಾನು ಬಹುಕಾಲದಿ೦ದಲೂ 
ಕೇಳಕೊ೦ಡು ಮತ್ತು ಕೊಂಡು ಬಂದಿದ್ದೇನೆ ಆದರೆ, ಇಂತಹ 
ಬಹಳಷ್ಟು ದೃಷ್ಟಿಕೋನಗಳಲ್ಲ ಏಕೆ ಮತ್ತು ಹೇಗೆ ಎಂಬುದರ 
ಪರಿಶೀಲನೆ ವಿರಳವಾಗಿ ಕಾಣಸಿಗುತ್ತದೆ. ಈ ಲೇಖನದಲ್ಲಿ ನಾನು 
ಆಟದ ಮೂಲಕ ಕಅಕೆಯ ಬಗ್ಗೆ ಅರ್ಥಮಾಡಿಕೊಂಡಿರುವುದನ್ನು. 
ಅಂತೆಯೇ, ಅದನ್ನು ನಾನು ಹೇಗೆ ಅಳವಡಿಸಿಕೊಂಡಿದ್ದೇನೆ 
ಎ೦ಬುದನ್ನು ವಿವರವಾಗಿ ತಿಅಸಿ-ಕೊಡಲು ಪ್ರಯತ್ನಿಸುತ್ತೇನೆ. 
ಏಕಲವ್ಯ ಸಂಸ್ಥೆಯ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮವಾದ 'ಪ್ರಶಿಕ' 
(Prashika)ದ ಅಂಗವಾಗಿ ನಾನು ಏನನ್ನು ಅರ್ಥಮಾಡಿ- 
ಕೊ೦ಡಿದ್ದೇನೋ ಅದು ಓರ್ವ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನನ್ನ 
ಅನುಭವವನ್ನು ರೂಪಿಸಿದೆ. 


ಪ್ರಾಥಮಿಕ ತರಗತಿಗಳಲ್ಲ ಆಟದ ಮೂಲಕ ಕಅಯಬೇಕೆ? 


ಪ್ರಾಥಮಿಕ ಹಂತದಲ್ಲ ಮಕ್ಕಳ ಕಅಕೆಯ ಸ್ಥಿತಿಗತಿಗಳು ಪ್ರಶ್ನೆಗಳಲ್ಲ 
ಅವಿತುಹೋಗಿವೆ. ತಮ್ಮ ಪರಿಸರದಲ್ಲ ನಿರಂತರವಾಗಿ 
ಮಧ್ಯಪ್ರವೇಶಿಸಿ, ಅದರ ಮೇಲೆ ಪ್ರಭಾವ ಬೀರುತ್ತಿದ್ದ. ಮತ್ತು ಅದನ್ನು 
ಅರ್ಥಮಾಡಿಕೊಳ್ಳುತ್ತಿದ್ದ ಮಕ್ಷಳಗೆ, ಅವರು ಶಾಲೆಯ ಮೆಟ್ಟಲು 
ತುಳಯುತ್ತಿದ್ದ೦ತೆ, ಮಂದಗಾಮಿಗಳೆಂಬ, ಕಅಆಯಲಾಗದವರೆ೦ಬ 
ಹಣೆಪಟ್ಟ ಕಟ್ಟಲಾಗುತ್ತದೆ. ಶಾಲೆಗಕಲ್ಲ ಅನುಸರಿಸುವ ಬೋಧನೆಯ 
ವಿಧಾನಕ್ಕೂ ಮಕ್ನಳಗೆ ಪರಿಚಯವಿರುವ ಬೋಧನೆ-ಕಲಅಕೆ 
ಪ್ರಕ್ರಿಯೆಗೂ ಅಪಾರ ಅ೦ತರಪಿರುತ್ತದೆ. ಶಾಲಾ ಬೋಧನೆ ಕಅಕೆಯ 
ಪ್ರಕ್ರಿಯೆಯು ಅವರ ಖಗೆಗೆ ಹೇಳುತ್ತದೆ ಹೊರತು ಒಳಗೊಳ್ಳುವುದಿಲ್ಲ 
(ಅಥವಾ ಅಸಮರ್ಪಕವಾಗಿ, ವಿರಳವಾಗಿ ಒಳಗೊಳ್ಳುತ್ತದೆ). 


ಮಕ್ಕಳು ಗ್ರಹಿಕೆ. ಓದುವಿಕೆ ಹಾಗೂ ಬರೆಯುವಿಕೆ. ವೀಕ್ಷಣೆ. 
ವಿಚಾರಗಳ ಅಭಿವ್ಯಕ್ತಿ. ಲೆಕ್ಕಹಾಕುವುದು ಇತ್ಯಾದಿ 
ಕೌಶಲಗಳನ್ನು ಕಅಯುವುದಕ್ಕೆ, ವಿಸ್ತರಿಸಿಕೊಳ್ಳುವುದಕ್ಕೆ 
ಪ್ರಾಥಮಿಕ ತರಗತಿಗಳು ಮೀಸಲಾಗಿರುತ್ತವೆ. ಅವರು ತಮ್ಮನ್ನು 
ತೊಡಗಿಸಿಕೊಳ್ಳುವುದರಿ೦ದ ಮಾತ್ರ ಈ ಕೌಶಲಗಳನ್ನು 
ಕಅಯುವುದು ಸಾಧ್ಯವಾಗುತ್ತದೆ. ಕೇವಲ ಶಿಕ್ಷಕರ 
ವಿವರಣೆಗಳ೦ದ ಇವುಗಳನ್ನು ಗಳಸುವುದು ಬಹಳಷ್ಟು ಸಾರಿ 
ಮಕ್ಷಳಗೆ ಅರ್ಥಹೀನವೂ. ಅಸಂಬದ್ಧವೂ, ದುಸ್ತರವೂ, 
ತ್ರಾಸದಾಯಕವೂ ಆಗಿ ಪರಿಣಮಿಸುತ್ತದೆ. ಶಿಕ್ಷಕರು ಹೇಳದ್ದನ್ನು 
ಪುನರುಚ್ಚರಿಸುವುದರಿ೦ಂದ ಖೋದಧ'ನೆ ನಡೆಯುತ್ತಿದೆ 
ಎಂಬುದನ್ನು ಖಾತ್ರಿಪಡಿಸಬಹುದಾದರೂ, ಕಲಕೆ ನಡೆಯುತ್ತಿದೆ 
ಎ೦ಬುದನ್ನು ಖಾತ್ರಿಪಡಿಸಲಾಗದು. 


ನನ್ನ ತಿಳವಳಕೆಯ ಪ್ರಕಾರ ಕಅಕಾರ್ಥಿಗೆ ತಾನು ತಿಳದಿರುವುದನ್ನು 
ಬಳಸುವ ಅವಕಾಶ ದೊರೆತಾಗ ಮಾತ್ರ ಅವಳು/ಅವನು ಈ 


ಕ 
ಅ. 
4 Uy 


ಕೌಶಲಗಳನ್ನು ಚೆನ್ನಾಗಿ ಕಅಯಲು ಸಾಧ್ಯ. ಈ ಕಅಕೆಯನ್ನು 
ಒಂದು ಸವಾಅನಂತೆ ಕಅಕಾರ್ಥಿಗಳಗೆ ಒಡ್ಡಿ, ಅವರು ಅದನ್ನು 
ಸ್ವಯಂಪ್ರೇರಿತರಾಗಿ, ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂತೆ 
ಮಾಡಬೇಕಿದೆ. ಅಂದರೆ, ಈ ಪ್ರಕ್ರಿಯೆಯು ಅವರಿಗೆ 
ಆಸಕ್ತಿದಾಯಕವಾಗಿ ಇರಬೇಕು. ಈ ಪ್ರಕ್ರಿಯೆಯಲ್ಲ 
ಭಾಗಿಯಾಗುವುದು ಅವರಿಗೆ ಏನನ್ನೋ ಗಳಸುವುದರ ಅನುಭವ 
ನೀಡಬೇಕು, ಇಲ್ಲ. ಭಾಗಿಯಾಗದೇ ಇರುವುದರಿಂದ ಏನನ್ನೋ 
ಕಳೆದುಕೊಂಡಂತೆ ಅನಿಸಬೇಕು. 


ಶಾಲೆಯಲ್ಲನ ಕಅಕೆಯ ವಾತಾವರಣವು ಮಕ್ಕಳು ಕಅಕೆಯ 
ಸವಾಲನ್ನು ಒಪ್ಪಿಕೊಂಡು, ಅದರಲ್ಲ ಭಾಗವಹಿಸಲು ತಮ್ಮ ಸಹಜ 
ಸಾಮರ್ಥ್ಯವನ್ನು ಬಳಸಿಕೊಳ್ಳುವ೦ತಿರಬೇಕು. ತದನಂತರ, ತಮ್ಮ 
ವೈಯಕ್ತಿಕ ತಿಳುವಳಕೆಯನ್ನು ಪ್ರಸ್ತುತಪಡಿಸುವ ಮೂಲಕ 
ಹರ್ಷಿಸುವಂತಿರಬೇಕು. ಇಂತಹ ಪ್ರಕ್ರಿಯೆಯನ್ನ ನಾವು ಆಟದ 
ಮೂಲಕ ಕಲಕೆ, ಚಟುವಟಕೆ ಅಥವಾ ಆಚರಣೆ ಎನ್ನುವುದು. 


“ಆಟದ ಮೂಲಕ ಕಲಕೆ'ಯನ್ನು ಅರ್ಥಮಾಡಿಕೊಳ್ಳುವುದು 


ಆಟದ ಮೂಲಕ ಕಲಕೆ ಎಂದರೇನು? ಅದರ ಗುಣಲಕ್ಷಣಗಳೇನು? 
ಅವುಗಳ ಮೂಲಕ ಏನನ್ನು ಕಅಯಲು ಸಾಧ್ಯ? 


ಆಟ ಹಾಗೂ ಚಟುವಟಕೆಗಳ ಮೂಲಕ ನಡೆಯುವ ಕಅಕೆಯಲ್ಲ 
ಆಟದ ಎಲ್ಲಾ ಲಕ್ಷಣಗಳೂ ಇರುತ್ತವೆಯಾದರೂ, ನಾವು “ಶೈಕ್ಷಣಿಕ 
ಉದ್ದೇಶ” ಅಥವಾ “ಔಪಚಾರಿಕ ಶಾಲಾ ಕಅಕೆಯ ಉದ್ದೇಶ” 
ಎನ್ನಬಹುದಾದಂತಹ ಒಂದು ಉದ್ದೇಶವು ಅವುಗಳಲ್ಲ 
ಅಡಕವಾಗಿರುತ್ತದೆ. ಆಟ ಮತ್ತು ಚಟುವಟಕೆಗಳಲ್ಲ ಎರಡು 
ವಿಧಗಳರಬಹುದು: 


1 ಭೌತಿಕ ಚಲನೆ ಹಾಗೂ ಮಾನಸಿಕ ಸಾಮರ್ಥ್ಯಗಳು ಇವೆರಡೂ 
ಇರುವಂತಹವು (ಒಬ್ಬರ ಆಲೋಚನೆಯನ್ನು ಬಳಸುವುದು) 


2. ಕೇವಲ ಮಾನಸಿಕ ಸಾಮರ್ಥ್ಯವನ್ನು ಒಳಗೊಂಡಿದ್ದು. 
ಯಾವುದೇ ರೀತಿಯ ಭೌತಿಕ ಚಲನೆಯನ್ನು ಒಳಗೊಂಡಿರದೇ 
ಇರುವಂತಹವು. 


ಈ ಎರಡೂ ರೀತಿಯ ಚಟುವಟಕೆಗಳು ತಂಡವಾಗಿ ಅಥವಾ 
ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳುವುದನ್ನು ಬಯಸುತ್ತವೆ. “ಪ್ರತಿ 
ಮಗುವೂ ಭಾಗಿಯಾಗಅ” ಎಂಬುದು ಈ ಚಟುವಟಕೆಗಳ ಮುಖ್ಯ 
ಅ೦ಶವಾಗಿದೆ. 


ತೊಡಗಿಸಿಕೊಳ್ಳುವುದು ಎ೦ದರೆ, ಪ್ರತಿ ಮಗುವಿಗೂ ನಡೆಯುತ್ತಿರುವ 
ಚಟುವಟಕೆಯಲ್ಲ ಅಥವಾ ಸಂವಾದದಲ್ಲಿ ಭಾಗವಹಿಸಲು ಸಮಾನ 
ಅವಕಾಶ ದೊರೆಯಬೇಕು ಎಂಬುದಾಗಿದೆ. ಇದನ್ನು ನಿಸ್ಪಂದಿದ್ಧವಾಗಿ 
ಅನುಸರಿಸುವಂತೆ ನೋಡಿಕೊಳ್ಳಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


35 


36 


ಚಟುವಟಕೆ 1. 

ತರಗತಿಯೊ೦ದರಲ್ಲ ಮಕ್ಕಳು ವೃತ್ತಾಕಾರದಲ್ಲ ಕುಳತಿದ್ದಾರೆ. ಪ್ರತಿ 
ಮಗುವೂ ಒಂದು ಎತ್ತರದ ಹಾಗು ಒಂದು ದುಂಡಾದ ವಸ್ತುವನ್ನು 
ಹೆಸರಿಸುವ ಚಟುವಟಕೆಯಲ್ಲ ಎಲ್ಲಾ ಮಕ್ಕಳೂ ಮಗ್ನರಾಗಿದ್ದಾರೆ. 
ಇದನ್ನು ಚೆ೦ಡು ಮತ್ತು ಹಾಡಿನ ಸಹಾಯ ಪಡೆದು ಆಡಲಾಗುತ್ತಿದೆ. 
ಮಕ್ಕಳು, “ಯಾವುದು ಎತ್ತರ, ಯಾವುದು ದುಂಡು ಹೇಳ ಬೇಗ” 
ಎಂದು ಹಾಡುತ್ತಿದ್ದಾರೆ. ಚೆಂಡನ್ನು ಸುತ್ತಲೂ ಎಸೆಯಲಾಗುತ್ತಿದ್ದು, 
ಮೇಅನ ಪ್ರಾಸವನ್ನು ಮತ್ತೆ-ಮತ್ತೆ ಹಾಡಲಾಗುತ್ತಿದೆ. ಯಾರಿಗೆ 
ಚೆಂಡು ಸಿಗುತ್ತದೋ ಅವರು ಒಂದು ಎತ್ತರದ ಹಾಗೂ ಒಂದು 
ದುಂಡಾದ ವಸ್ತುವನ್ನು ಹೆಸರಿಸಬೇಕು. ಒಮ್ಮೆ ಹೇಳದ ಹೆಸರನ್ನು 
ಮತ್ತೆ ಹೇಳುವಂತಿಲ್ಲ. ಚೆಂಡು ಯಾರ ಬಳಗಾದರೂ 
ಬರಬಹುದಾಗಿದ್ದು, ಮಕ್ಕಳು ತಮ್ಮ ಉತ್ತರಗಳನ್ನು ಯೋಜಿಸಿ 
ಸಿದ್ಧವಾಗಿಟ್ಟುಕೊಂಡಿರಬೇಕಾಗುತ್ತದೆ. ಆದಾಗ್ಯೂ, ತಾವು 
ಯೋಜಿಸಿದ ವಸ್ತುವನ್ನು ಅಷ್ಟರಲ್ಲೇ ಬೇರಾರೋ ಹೇಳರ- 
ಬಹುದಾದ್ದರಿ೦ದ ಅವರು ನಿರ೦ತರವಾಗಿ ಹೊಸ ವಸ್ತುಗಳನ್ನು 
ಯೋಜ ಸುತ್ತಿರಬೇಕಾಗಿ ಬರುತ್ತದೆ, ಈ ಚಟುವಟಕೆಯನ್ನು 
ವಿಶ್ಲೇಷಿಸಿದಾಗ ಅದರಲ್ಲ ಭಾಗವಹಿಸಿರುವ ಪ್ರತಿ ಮಗುವೂ 
ಯೋಚನಾಪರವಾಗಿರುವುದು ಕಾಣುತ್ತದೆ. ಪ್ರತಿ ಮಗುವೂ ಎತ್ತರ 
ಅಥವಾ ದುಂಡಾದ ಗುಣವಿರುವ ವಸ್ತುಗಳನ್ನು ಗುರುತಿಸುವ 
ಪ್ರಯಾಸದಲ್ಲ ತನ್ನ ನೆನಪಿನ ಅ೦ಗಳದಲ್ಲ ತಡಕಾಡುತ್ತಿರುವುದು 
ಗೋಚರಿಸುತ್ತದೆ. ಎತ್ತರವಾಗಿರುವಿಕೆ ಹಾಗೂ ದುಂಡಾಗಿರುವಿಕೆಯ 
ಕಲ್ಪನೆಗಳಗೆ ಹೊರತಾಗಿ ಈ ಎರಡೂ ಗುಣಗಳು ಪ್ರತ್ಯೇಕ 
ಚಹರೆಗಳಾಗಿ ಅಸ್ತಿತ್ವದಲ್ಲ ಇರುವುದಿಲ್ಲ. ಈ ಚಟುವಟಕೆಯಲ್ಲ 
ಮಕ್ಕಳು ತಾವು ಆಯ್ಕೆಮಾಡಿದ ವಸ್ತುಗಳಗೆ ಕಾರಣವನ್ನೂ 
ಪ್ರಸ್ತುತಪಡಿಸುತ್ತಾರೆ. ಉದಾಹರಣೆಗೆ, ಒಂದು ಮಗು 
ಮಡಕೆಯೊಂದನ್ನು ದುಂಡಾದ ವಸ್ತು ಎಂದು ಹೇಳತು 
ಎ೦ದಿಟ್ಟುಕೊಳ್ಳೋಣ. ಉಳದ ಮಕ್ಕಳು ಮಧ್ಯೆ ಬಾಯುಹಾಕಿ ಅದು 
ಒಂದು ಎತ್ತರದ ವಸ್ತುವೂ ಹೌದು ಎಂದಾಗ ಮೊದಲ ಮಗುವು 
ಅದಕ್ಕೆ ದುಂಡಾದ ಭಾಗಗಳವೆ ಎ೦ದಿತು. ಮಕ್ಕಳು ಹೆಸರಿಸುವ ಎಲ್ಲಾ 
ದುಂಡಾದ ಹಾಗೂ ಎತ್ತರದ ವಸ್ತುಗಳನ್ನು ಶಿಕ್ಷಕರು ಕಪ್ಪುಹಲಗೆಯ 
ಮೇಲೆ ಪಟ್ಟಮಾಡುತ್ತಾರೆ. ಬಳಕ ಶಿಕ್ಷಕರು ಪಟ್ಟಯನ್ನು ನೋಡಿ. 
ವಸ್ತುವೊಂದನ್ನು ದುಂಡಾಗಿ ಅಥವಾ ಎತ್ತರದ್ದಾಗಿ ಗುರುತಿಸಲು 
ಮಕ್ಕ ಅಗಿದ್ದ ಕಾರಣಗಳ ವಿಷಂಶುವಾಗಿ ಅವರೊಡನೆ 
ಮಾತನಾಡುತ್ತಾರೆ. 


ಬಹುತೇಕ ಬಾರಿ ಚಟುವಟಕೆಯೊ೦ದರಲ್ಲ ಅಥವಾ ಆಟವೊ೦ದರಲ್ಲ 
ಒಂದಕ್ಕಿಂತ ಹೆಚ್ಚು ಕೌಶಲಗಳು ಅಡಕವಾಗಿರುತ್ತವೆ. ಆದಾಗ್ಯೂ. 
ಆಡುವಾಗ ಅಥವಾ ಚಟುವಟಕೆಯನ್ನು ನಡೆಸುವಾಗ ಶಿಕ್ಷಕರು 
ಒಂದು ನಿರ್ದಿಷ್ಟ ಕೌಶಲವನ್ನು ಮನಸ್ಸಿನಲ್ಲ ಇಟ್ಟುಕೊ೦ಡಿರಬೇಕು. 
ಮೇಅನ ಚಟುವಟಕೆಯ ಉದ್ದೇಶವು ಮಕ್ಕಳು ಎತ್ತರದ ಹಾಗೂ 
ದುಂಡಾದ ವಸ್ತುಗಳನ್ನು ಗುರುತಿಸುವಂತೆ ಮಾಡುವುದಲ್ಲ. 
ಮಕ್ಕಳಗಾಗಲೇ ಆ ಜ್ಞಾನವಿರುತ್ತದೆ. ಇಲ್ಲನ ಉದ್ದೇಶವು ಕೆಲವು 
ನಿರ್ದಿಷ್ಟ ಗುಣಗಳ ಅಥವಾ ಚಹರೆಗಳ ಆಧಾರದ ಮೇಲೆ 
ವಸ್ತುಗಳನ್ನು ವರ್ಗೀಕರಿಸುವುದರ ಕಡೆಗೆ ಮಕ್ಕಳನ್ನು 
ನಡೆಸುವುದಾಗಿದೆ. 


ಚಟುವಟಕೆ 2. 

ಈಗಿನ್ನೂ ಓದಲು ಹಾಗೂ ಬರೆಯಲು ಕಅಯುತ್ತಿರುವ ಮಕ್ಕಳ 
ತರಗತಿಯೊ೦ದರಲ್ಲ ಪ್ರತಿ ಮಗುವೂ ತರಗತಿಯ ಹೊರಗೆ ಹೋಗಿ 
ಸುತ್ತ-ಮುತ್ತ ಇರುವ ಯಾವುದಾದರೂ ಎರಡು ವಸ್ತುಗಳನ್ನು 
ತರಬೇಕೆಂದು ಶಿಕ್ಷಕರು ಹೇಳುತ್ತಾರೆ. ಕೊಂಚ ಸಮಯದ ಬಳಕ 
ಮಕ್ಕಳು ತಮ್ಮೊಂದಿಗೆ ಕೆಲವು ವಸ್ತುಗಳನ್ನು ತರುತ್ತಾರೆ. ಮೂರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕಂಬಸಾಲುಗಳರುವ ಕೋಷ್ಟಕವೊ೦ದನ್ನು ಶಿಕ್ಷಕರು ಕಪ್ಪುಹಲಗೆಯ 
ಮೇಲೆ ಜಡಿಸಿಕೊಳ್ಳುತ್ತಾರೆ: ವಸ್ತುವಿನ ಹೆಸರು, ಅದರ ಬಣ್ಣ ಹಾಗೂ 
ಅದು ದೊರಕಿದ ಸ್ಥಳ. 


ಬಳಕ ಶಿಕ್ಷಕರು ಮಕ್ಕಳು ತಾವು ತಂದ ಪ್ರತಿ ವಸ್ತುವಿನ ಬಗ್ಗೆ ಈ 
ವಿವರಗಳನ್ನು ನೀಡುವಂತೆ ತಿಳಸುತ್ತಾರೆ. ಮಕ್ಕಳು ಈ ವಿವರಗಳನ್ನು 
ನೀಡುತ್ತಿದ್ದ೦ತೆ ಶಿಕ್ಷಕರು ಅವುಗಳನ್ನು ಕಪ್ಪುಹಲಗೆಯ ಮೇಲೆ 
ಬರೆದುಕೊಳ್ಳುತ್ತಾರೆ. ಇದನ್ನು ಬರೆದುಕೊಳ್ಳುವಾಗ ಶಿಕ್ಷಕರು ಅದರ 
ಹೆಸರು, ಬಣ್ಣ, ಮತ್ತು ಅದು ದೊರೆತ ಸ್ಥಳಗಳ ಕಡೆಗೆ ಮಕ್ಕಳ ಗಮನ 
ಸೆಳೆಯುತ್ತಾ ಸಾಗುತ್ತಾರೆ. ಈ ರೀತಿ, ಕೋಷ್ಟಕವು ಭರ್ತಿಯಾದಾಗ. 
ಮಕ್ಕಳು ತಂದ ಎಲ್ಲಾ ವಸ್ತುಗಳನ್ನೂ ಒಂದೆಡೆ ಸೇರಿಸಿದಂತೆ 
ಆಗುತ್ತದೆ. ಈಗ ಶಿಕ್ಷಕರು ಅಖತ ಪದಗಳ ಕಡೆ ಬೊಟ್ಟುಮಾಡಿ 
ತೋರಿಸುತ್ತಾ, ಇಡೀ ಕೋಷ್ಟಕವನ್ನೊಮ್ಮೆ ಗಟ್ಟಯಾಗಿ ಓದುತ್ತಾರೆ. 
ಬಳಕ ಒಬ್ಬರಾದ ಮೇಲೆ ಒಬ್ಬರಂತೆ ಮಕ್ಕಳನ್ನು ಕಪ್ಪುಹಲಗೆಯ ಬಳ 
ಕರೆದು ಅವರು ತ೦ದ ವಸ್ತುವಿನ ಹೆಸರನ್ನು ಎಲ್ಲ ಬರೆಯಲಾಗಿದೆ 
ತೋರಿಸಿ, ಎನ್ನುತ್ತಾರೆ. ಅವರು ಅದರ ಬಣ್ಣ ಹಾಗೂ ಅದು ದೊರೆತ 
ಸ್ಥಳವನ್ನು ಎಲ್ಲ ಬರೆಯಲಾಗಿದೆ ಎಂಬುದನ್ನು ಸಹ 
ತೋರಿಸಬೇಕಾಗುತ್ತದೆ. ಬಳಕ ಶಿಕ್ಷಕರು ಮಕ್ಕಳ ಜೋಡಿಗಳನ್ನು 
ಮಾಡಿ, ಪ್ರತಿ ಜೋಡಿಯ ಪ್ರತಿ ಸದಸ್ಯರೂ ತಮ್ಮ ಜೊತೆಗಾರರು 
ತಂದ ವಸ್ತುಗಳನ್ನು ಕಪ್ಪುಹಲಗೆಯ ಮೇಲೆ ಗುರುತಿಸಿ, ಗಟ್ಟಯಾಗಿ 
ಓದಬೇಕಾಗುತ್ತದೆ. ಇದಾದ ಬಳಕ ಶಿಕ್ಷಕರು ವಸ್ತುವು ದೊರೆತ 
ಸ್ಥಳವನ್ನು ತಾವು ಜೋರಾಗಿ ಓದುವುದಾಗಿ ಹೇಳ, ಮಕ್ಷಳಗೆ ಅದರ 
ಹೆಸರನ್ನು ಹೇಳಲು ಹಾಗೂ ಅದನ್ನು ಕಪ್ಪುಹಲಗೆಯ ಮೇಲೆ ಎಲ್ಲ 
ಬರೆಯಲಾಗಿದೆ ಎ೦ದು ತೋರಿಸಲು ಕೇಳುತ್ತಾರೆ. 


ಈ ಚಟುವಟಕೆಯಲ್ಲ ಶಿಕ್ಷಕರು ಅಖತ ಪದಗಳನ್ನು ಗುರುತಿಸಿ 
ಓದುವುದನ್ನು ಬೋಧಿಸುತ್ತಿದ್ದರೂ, ಮಾಹಿತಿಯನ್ನು ಕೋಷ್ಟಕದಲ್ಲ 
ಒಪ್ಪವಾಗಿ ಸಂಗ್ರಹಿಸುವುದರ ಜೊತೆಗೆ ಕೋಷ್ಟಕವೊ೦ದನ್ನು 
ಅರ್ಥೈಸಿಕೊಳ್ಳುವುದು ಕೂಡ ಈ ಚಟುವಟಕೆಯ 
ಉದ್ದೇಶಗಳಾಗಿರುತ್ತವೆ. 


ಮೇಲೆ ಹೇಳಲಾದ ಎರಡು ಚಟುವಟಕೆಗಳನ್ನು ಗಮನಿಸಿದರೆ, ನಾವು 
ಚಟುವಟಕೆ / ಆಟದ ಮೂಲಕ ಕಲಕೆಯ ವಿಚಾರವಾಗಿ ಹೀಗೆ 
ಹೇಳಬಹುದು: 


° ಈ ಚಟುವಟಕೆಯಲ್ಲ ಬಳಸಲಾದ ಕೆಲವು ಪರಿಕಲ್ಪನೆಗಳ / 
ಸಾಮರ್ಥ್ಯಗಳ ತುಣುಕೊಂದು ಮಕ್ಷಳಲ್ಲಾಗಲೇ ಇತ್ತು. 

* ಚಟುವಟಕೆಯ ಸಂದರ್ಭದಲ್ಲ ಪ್ರತಿ ಮಗುವೂ ತನ್ನ ಸ್ವಂತ 
ವಿಚಾರ, ತಿಳವಳಕೆಗಳನ್ನು ಪ್ರಾಯೋಗಿಕವಾಗಿ ಬಳಸುವಂತೆ 
ಸವಾಲೊಡ್ಡಲಾಗುತ್ತದೆ. 

° ಈ ಚಟುವಟಕೆಯಲ್ಲ ಭಾಗವಹಿಸುವಾಗ ಮಗುವು ತನ್ನ 
ಸಹಪಾಠಿಗಳಂದ ಪರಿಕಲ್ಪನೆಯೊ೦ದನ್ನು ಅರ್ಥಮಾಡಿ- 
ಕೊಳ್ಳುವಲ್ಲ ಸ್ಪಷ್ಟತೆಯನ್ನು ನೀಡುವಂತಹ ನೇರ ಹಿಮ್ಮಾಹಿತಿ 
ಪಡೆಯುತ್ತದೆ. 

* ಈ ಪ್ರಕ್ರಿಯೆಯು ಸೃಷ್ಠಿಸುವ ಉತ್ಸಾಹವು ಮಕ್ಕಳು ಇಂತಹ 
ಸವಾಲುಗಳನ್ನು ಒಡನೆಯೇ ಒಪ್ಪಿಕೊಳ್ಳಲು ಬೇಕಿರುವ ಅವರ 
ಆತ್ಮವಿಶ್ವಾಸವನ್ನು ವರ್ಧಿಸುತ್ತದೆ. 


ಆಟವನ್ನು ಶಿಕ್ಷಕರಿಗೆ ಪ್ರಸ್ತುತವಾಗಿಸುವುದು 


ಮಕ್ಕಳ ಕಅಕಾ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದು. 


ಮನೆಯಲ್ಲ ಮಕ್ಕಳು ಮನೆಗೆಲಸ, ಆಟ, ಮನೆಗೆ ಬಂದವರ ನಡುವೆ 
ಅಥವಾ ಹೊಸತೊಂದು ವಾತಾವರಣದಲ್ಲಿ “ಒಳ್ಳೆಯ ನಡವಳಕೆ 
ತೋರಿಸುವುದು. ಇವೇ ಮೊದಲಾದ ಅನೇಕ ವಿಷಯಗಳನ್ನು 
ಕಅಯುತ್ತಾರೆ. ಈ ಉದಾಹರಣೆಗಳನ್ನು ವಿಶ್ಲೇಷಿಸುವುದರಿ೦ದ 
ಮಕ್ಕಳ ಕಅಕಾ ಪ್ರಕ್ರಿಯೆಯ ಕೆಲವು ಮೂಲಭೂತ ತತ್ವಗಳನ್ನು 
ಅರ್ಥಮಾಡಿಕೊಳ್ಳುವಂತೆ ಆಗುತ್ತದೆ. ಉದಾಹರಣೆಗೆ, ಮನೆಯಲ್ಲ 
ಅಮ್ಮ ಚಪಾತಿ ಬೇಯಸುವುದನ್ನು ನೋಡಿ ನನಗೂ ಚಪಾತಿ 
ಮಾಡಬೇಕು ಎನಿಸಿತು. ಚಪಾತಿ ಹಿಟ್ಟು ಅರೆಯುತ್ತೇನೆ೦ದು ನಾನು 
ಹಠಮಾಡಿದಾಗ ಅಮ್ಮ ಅಂದಿನ ಕೊನೆಯ ಎರಡು ಚಪಾತಿ 
ಅರೆಯುವ ಕೆಲಸ ಕೊಟ್ಟಳು. ಪ್ರತಿ ದಿನವೂ. ಕೊನೆಯ ಚಪಾತಿ 
ಅರೆಯಲು ಕಾಯುವಾಗ ನಾನು ಅಮ್ಮ ಚಪಾತಿಯನ್ನು ಹೇಗೆ 
ದುಂಡಾಗಿ ಅರೆಯುತ್ತಾಳೆ ಎಂಬುದನ್ನು ಗಮನವಿಟ್ಟು ನೋಡುತ್ತಿದ್ದೆ. 
ಆದರೆ ನಾನೇ ಅರೆಯಲು ಮುಂದಾದಾಗ ಹಿಟ್ಟು ಲಟ್ಟಣಿಗೆಗೆ 
ಮೆತ್ತಿಕೊಂಡುಬಡುತ್ತಿತ್ತು. ನಾನು ಅರೆದ ಹಿಟ್ಟು ದುಂಡಾಗಿ 
ಇರುತ್ತಿರಅಲ್ಲ. ಅದು ಮಧ್ಯದಲ್ಲ ದಪ್ಪನಾಗಿಯೂ, ಅ೦ಚುಗಳಲ್ಲ ಅತಿ 
ತೆಳುವಾಗಿಯೂ ಇರುತ್ತಿದ್ದಿತು. ಆದರೆ ನಾನು ಸೋಲೊಪ್ಪಿಕೊಳ್ಳಲು 
ತಯಾರಿರಲಲ್ಲ. ಅಮ್ಮನ ಸೂಚನೆಗಳನ್ನು ಪಾಲಸಿ, ಸ್ವತಃ ಅಭ್ಯಾಸ 
ಮಾಡಿ ಚಪಾತಿಯನ್ನು ಸರಿಯಾಗಿ, ದುಂಡಾಗಿ ಅರೆಯಲು ನಾನು 
ಎರಡು ವಾರಗಳಲ್ಲ ಕಅತೆ. 


ನಾನು ಚಪಾತಿ ಅರೆಯಲು ಕಅತ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿದಾಗ 
ಅದು ಗಮನವಿಟ್ಟು ನೋಡುವ ಹಾಗೂ ಅರ್ಥಮಾಡಿಕೊಳ್ಳುವ. 
ಅರ್ಥಮಾಡಿಕೊಂಡಿದ್ದನ್ನು ಬಳಸುವ. ಮತ್ತೆ-ಮತ್ತೆ ಮಾಡುವ. 
ಹೊಣೆಗಾರಿಕೆ ಮರೆಯದ, ಕ್ರಿಯೆಯಲ್ಲ ಮಗ್ಗಳಾಗುವ, ಹೊಸ 
ವಿಧಾನಗಳ ಬಗ್ಗೆ ಯೋಚಿಸುವ. ಅವುಗಳನ್ನು ಹುಟ್ಟುಹಾಕುವ, 
ಸವಾಲನ್ನು ಒಪ್ಪಿಕೊಳ್ಳುವ, ಕಅಯಲು ಉತ್ಸಾಹ, ತವಕಗಳನ್ನು 
ತೋರುವ, ಧೈರ್ಯಮಾಡುವ. ಸ೦ತ್ಯಪ್ತಿಂ೦ದಿರುವ ಹಾಗೂ 
ಮತ್ತೆ-ಮತ್ತೆ ಪ್ರಯತ್ನಿಸುವ ಪ್ರಕ್ರಿಯೆಗಳನ್ನು ಒಳಗೊಂಡಿತ್ತು ಎಂದು 
ತಿಳಯುತ್ತದೆ. ಮಕ್ಕಳ ಔಪಚಾರಿಕ ಶಾಲಾ ಕಅಕೆಯಲ್ಲ ಆಟದ 
ಮೂಲಕ ಕಅಕೆಯನ್ನು ನೇಯಲು ಇವು ಆಧಾರಭೂತ 
ಅ೦ಶಗಳಾಗಬೇಕು. 


ವಿಷಯದ ಮೂಲಭೂತ ತಿಆವಳಕೆ 


ಮಕ್ಕಳಗೆ ಬೋಧಿಸುವ ವಿಷಯವು ಅವರಲ್ಲ ವಿಕಾಸಗೊಳಸುವ 
ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಂಡಿದ್ದರಿಂದ ಆಟದ ಮೂಲಕ 
ಕಅಕೆಯನ್ನು ಬೋಧನೆ-ಕಅಕೆಯ ಪ್ರಕ್ರಿಯೆಯೊಂದಿಗೆ 
ಹಾಸುಹೊಕ್ಕಾಗಿ ಹೆಣೆಯಲು ನನಗೆ ಸಾಧ್ಯವಾಯಿತು. ಭಾಷೆ, 
ಪರಿಸರ ವಿಜ್ಞಾನ, ಗಣಿತ ಹಾಗೂ ವಿಜ್ಞಾನಗಳನ್ನು ಒಂದೇ ರೀತಿ 
ಮಕ್ಕಳಗೆ ಬೋಧಿಸಲು ಬರುವುದಿಲ್ಲ. ಮಕ್ಕಳು ತಮ್ಮ ಮೂಲ 
ಕಲ್ಪನೆಗಳನ್ನು ನುಡಿ ಹಾಗೂ ಬರವಣಿಗೆಗಳ ಮೂಲಕ 
ವ್ಯಕ್ತಪಡಿಸಲು ಇರುವ ಸಾಧನವೇ ಭಾಷೆ ಎಂಬುದು ನನಗೆ 
ಅರ್ಥವಾಯಖತು. ನನ್ನ ಬೋಧನೆಯಲ್ಲ ಯಾವುದೇ ವಿವಾದಾಂಶದ 
ಬಗ್ಗೆ ಮಕ್ಷಳು ತಮ್ಮದೇ ಅನುಭವಗಳನ್ನು ಅಭಿವ್ಯಕ್ತಿಸಲು ಅವರಿಗೆ 
ಅವಕಾಶಗಳದ್ದವು. 


ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಪದಗಳನ್ನು ಮಕ್ಷಳು 
ತಾವಾಗಿಯೇ ಹೇಳುವಂತೆ ಚಟುವಟಕೆಗಳನ್ನು ನಾನು 
ರೂಪಿಸಿಕೊಂಡೆ. ಪರಿಸರ ಅಧ್ಯಯನವನ್ನು ಬೋಧಿಸುವಾಗ 
ಮಕ್ಕಳಗೆ ಕೇವಲ ನೀರಿನ ಮೂಲಗಳನ್ನು ತಿಳಸುವುದು ಸೂಕ್ತವೋ 
ಅಥವಾ ಹಳ್ಳಯಲ್ಲ ಎಷ್ಟು ಕೈ ಪಂಪುಗಳು ಹಾಗೂ ಬಾವಿಗಳು ಇವೆ, 
ಅವು ಎಲ್ಲಿವೆ ಎಂದು ಅನ್ವೇಷಿಸುವ ಕ್ರಿಯೆಯಲ್ಲ ಅವರನ್ನು 


ತೊಡಗಿಸುವುದು ಸೂಕ್ತವೋ ಎಂದು ಸಾವಧಾನವಾಗಿ ಚಿಂತಿಸಿದೆ. 
ಗಣಿತದ ವಿಚಾರದಲ್ಲ. ಎಣಿಸಲು ಕಅಯುವ ಸಾಮರ್ಥ್ಯ ಬಂತು 
ಎ೦ದರೆ, ಗುಂಪಿನಲ್ಲರುವ ವಸ್ತುಗಳ ಪರಿಣಾಮವನ್ನು ಕಂಡು- 
ಕೊಳ್ಳುವ ಸಾಮರ್ಥ್ಯ ಬಂದಂತೆ ಎ೦ದು ನನಗೆ ತಿಳದಿತ್ತು. ಇದಕ್ಕಾಗಿ 
ನಾನು ಮಕ್ಚಳು ಎಣಿಕೆಯಲ್ಲ ತೊಡಗುವಂತೆ ಮಾಡುವ 
ಚಟುವಟಕೆಗಳನ್ನು ರೂಪಿಸಿದೆ. 


ಯಾವುದೇ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಸಮಗ್ರ 
ಚಿಂತನೆಯನ್ನು ಬೇಡುತ್ತದೆ. ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಣ 
ಕ್ಷೇತ್ರದಲ್ಲರುವವರು ಆಟದ ಮೂಲಕ ಕಲಕೆಯ ಸಿದ್ದಾಂತವನ್ನು 
ಒಪ್ಪಿಕೊಂಡರೂ, ಇದನ್ನು ಅವರು ಅದೆಷ್ಟು ಸಂಕುಚಿತ ದೃಷ್ಟಿಯಿಂದ 
ನೋಡಲು ಮತ್ತು ವಿವರಿಸಲು ಒಗ್ಗಿಹೋಗಿರುತ್ತಾರೆ ಎ೦ದರೆ ಅವರು 
ಈ ವಿಷಯವನ್ನು ಸಂಪ್ರದಾಯವಾದದ ಅಥವಾ ನಿಯಮಾವಳಗಳ 
ಬೆಳಕಿನಲ್ಲ ಪ್ರತಿಪಾದಿಸುತ್ತಾರೆ. ಈ ವೈಚಾರಿಕ ಸೋಂಕು ಶಿಕ್ಷಕರಿಗೂ 
ತಗಲದೇ ಇರುವುದಿಲ್ಲ. ಪಠ್ಯವಿಷಯಗಳು ಪರಸ್ಪರ ಬೆರೆಯದಂತೆ 
ಬೇರ್ಪಡಿಸಿ ನೋಡುವ ಕ್ರಮವು ಪ್ರಾಥಮಿಕ ತರಗತಿಗಳ ಹ೦ತದಲ್ಲ 
ಸಡಿಲಗೊಂಡರೆ ಮಾತ್ರ ಆಟದ ಮೂಲಕ ಕಲಕೆ ಎಂಬುದು 
ಖೋಧನೆ-ಕಲಕೆ ಪ್ರಕ್ರಿಯೆಯ ಭಾಗವಾಗುತ್ತದೆ. 


ಆಟಗಳನ್ನು ರಚಿಸಿಕೊಳ್ಳುವ ಹಾಗೂ ಅವುಗಳಲ್ಲ ಭಾಗಿಯಾಗುವ 
ಪ್ರಕ್ರಿಯೆಯಲ್ಲ ಶಿಕ್ಷಕರನ್ನು ತೊಡಗಿಸಿಕೊಳ್ಳುವುದು 


ಶಿಕ್ಷಕರೇ ಆಟ ಹಾಗೂ ಚಟುವಟಕೆಗಳ ಭಾಗವಾಗದಿದ್ದರೆ. ಆಟದ 
ಮೂಲಕ ಕಅಕೆಯಲ್ಲ ಅವರ ವಿಶ್ವಾಸ ದುರ್ಬಲವಾಗಿಯೇ 
ಇರುತ್ತದೆ. ಪ್ರಶಿಕ ಕಾರ್ಯಕ್ರಮದ ಶಿಕ್ಷಕ ತರಬೇತಿ ಕಲಾಪಗಳ 
ಸಮಯದಲ್ಲ ನಾವು ಅನೇಕ ಚಟುವಟಕೆಗಳನ್ನು ನಿರ್ಮಿಸಿಕೊಂಡು, 
ಆಡಿದೆವು. ನಾನು ಅವುಗಳಲ್ಲ ಕೆಲವನ್ನು ನಿಮಗೆ ಪರಿಚಯ 
ಮಾಡಿಕೊಡುತ್ತೇನೆ. 


ನಾವು ಶಿಕ್ಷಕರೆಲ್ಲರೂ ವೃತ್ತಾಕಾರವಾಗಿ ಕುಳತೆವು. ನಮಗೊಂದಷ್ಟು 
ಪದಗಳನ್ನು ನೀಡಿ, ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು 
ರಚಿಸುವಂತೆ ಹೇಳಲಾಲುತು. ಪ್ರತಿಯೊಬ್ಬರೂ ಒಂದೊಂದು ವಿಭಿನ್ನ 
ವಾಕ್ಯಗಳನ್ನು ರಚಿಸಬೇಕಿತ್ತು. ಉದಾಹರಣೆಗೆ, ಕುರ್ಚಿ ಎ೦ಬ ಪದಕ್ಕೆ 
ಮೊದಲ ಕೆಲವು ವಾಕ್ಯಗಳು, ಅದರ ಪ್ರಯೋಜನವನ್ನು 
ಗಮನದಲ್ಲಟ್ಟುಕೊಂಡು ರಚಿಸಿದ್ದಾಗಿದ್ದವು: “ಕುರ್ಚಿ 
ಕುಳತುಕೊಳ್ಳಲು ಇದೆ”, “ಕುರ್ಚಿಗಳನ್ನು ಮರ, ಲೋಹ ಅಥವಾ 
ಪ್ಲಾಸ್ಟಿಕ್‌ನಿಂದ ಮಾಡುತ್ತಾರೆ”, “ಕುರ್ಚಿಗೆ ನಾಲ್ಕು ಕಾಲುಗಳರುತ್ತವೆ” 
ಇತ್ಯಾದಿ. ಆದರೆ ಚಟುವಟಕೆಯು ಮುಂದೆ ಸಾಗಿದಂತೆ, ಇನ್ನೂ 
ಕಲ್ಪನಾಪೂರ್ಣವೂ, ಅನುಭವಾತ್ಮಕವೂ ಆದ ವಾಕ್ಯಗಳು 
ಮೂಡಿಬ೦ದವು. ಪದವನ್ನು ಸ೦ಪೂರ್ಣವಾಗಿ ಹೊಸ ರೀತಿಯಲ್ಲ 
ಬಳಸುವ ಅಗತ್ಯದಿಂದ ಹೊಸ ವಾಕ್ಯಗಳನ್ನು ರಚಿಸುವ ಸವಾಲು 
ಉದ್ಭವಿಸುತ್ತದೆ. ಹೊಸ ಸಾಹಿತ್ಯದ ವಾಕ್ಯಗಳನ್ನು ಕುರಿತು 
ಚಿ೦ತಿಸುವ ಒತ್ತಡಕ್ಕೆ ನಾವು ಒಳಗಾದಾಗ ನೂತನ, ಮತ್ತು 
ಸ್ವಂತಿಕೆಯುಳ್ಳ ವಾಕ್ಯಗಳನ್ನು ರಚಿಸಿದೆವು. ನಮ್ಮೊಕಳಗೊಂದು ಹೊಸ 
ಭಾಷೆ ವಿಕಾಸವಾಗತೊಡಗಿತು. 


ಈ ಚಟುವಟಕೆಯ ಮುಂದಿನ ಹಂತವು. “ಕುರ್ಚಿ” ಮತ್ತು “ಬಾನು” 
ಎಂಬಂತಹ, ಎರಡೂ ಪದಗಳನ್ನು ಬಳಸಿ ವಾಕ್ಯಗಳನ್ನು 
ರಚಿಸುವುದಾಗಿತ್ತು. ಈಗ ಎಲ್ಲರೂ ಸರದಿ ಪ್ರಕಾರ, ನೀಡಲಾದ 
ಎರಡು ಪದಗಳನ್ನೂ ಒ೦ದಕ್ಕೊಂದು ಸಂಬಂಧಿಸಿರುವಂತೆ ಬಳಸಿ 
ವಾಕ್ಯಗಳನ್ನು ರಚಿಸಬೇಕಿತ್ತು. “ಬಾನೆತ್ತರದ ಕುರ್ಚಿಯಲ್ಲ 
ಕುಳತುಕೊಳ್ಳುತ್ತೇನೆ”, “ಬಾನ ಕುರ್ಚಿಯ ಮೇಲೆ ದೇವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


37 


38 


ಕುಳಿತಿದ್ದಾನೆ”, “ಬಾನಿರುವುದು ಹಾರಾಡಲು, ಅದಕ್ಕೆ ಕುರ್ಚಿಯಂ೦ಂದ 
ಏನಾಗಬೇಕಿದೆ?” ಎಂಬ ಕೆಲವು ವಾಕ್ಯಗಳನ್ನು ಶಿಕ್ಷಕರು 
ಮಾಡಿದರು. ಈ ಚಟುವಟಕೆಯ ಸಮಯದಲ್ಲ ಭಾಷೆಯ 
ಸೃಜನಶೀಲ ಲಕ್ಷಣವನ್ನು (ಉತ್ಪಾದಕ ರಚನಾ ಗುಣ) 
ಸ್ವಾಭಾವಿಕವಾಗಿ ಬಳಸಿದ್ದೆವು. ಹೊಸ ವಾಕ್ಯಕ್ಕೆ ಸಿಗುತ್ತಿದ್ದ ಮೆಚ್ಚುಗೆ 
ಹಾಗೂ ಸೃಜನಶೀಲ ಪ್ರಯೋಗವೇ ಆಟಕ್ಕೆ ಮೋಜನ, ಹರ್ಷದ 
ಭಾವವನ್ನು ತಂದಿತ್ತವು. 


ಸಂಖ್ಯೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತೊಂದು ಚಟುವಟಕೆ 
ಗಣಿತಕ್ಕೆ ಸಂಬಂಧಿಸಿದ್ದಾಗಿತ್ತು. ಶಿಕ್ಷಕರನ್ನು ಎರಡು ತಂಡಗಳನ್ನಾಗಿ 
ಮಾಡಲಾಲುತು. ಒಂದು ತಂಡವು 1 ರಿಂದ 1೦೦ರವರೆಗಿನ 
ಯಾವುದಾದರೂ ಸಂಖ್ಯೆಯನ್ನು ಆರಿಸಿಕೊಳ್ಳಬೇಕಿತ್ತು: ಮತ್ತೊ೦ದು 
ತಂಡವು ಮೊದಲ ತಂಡಕ್ಕೆ ಕೇವಲ “ಹೌದು” ಅಥವಾ “ಇಲ್ಲ” 
ಉತ್ತರದ ಪ್ರಶ್ನೆಗಳನ್ನು (ಈ ಸ೦ಖ್ಯೆ ಐವತ್ತಕ್ಕಿ೦ತ ದೊಡ್ಡದೆ?) ಕೇಳುವ 
ಮೂಲಕ ಆರಿಸಿಕೊ೦ಡ ಸ೦ಖ್ಯೆಯನ್ನು ಊಹಿಸಬೇಕಿತ್ತು. “ಈ 
ಸಂಖ್ಯೆಯ ಹತ್ತರ ಸ್ಥಾನದಲ ಎರಡಕ್ಕಿಂತ ಹೆಚ್ಚಿದೆಯೆ?” ಈ ರೀತಿ 
ಎರಡನೇ ತಂಡವು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ 
ಪ್ರಶ್ನೆಗಳನ್ನು ಕೇಳ ಸರಿಯಾದ ಉತ್ತರವನ್ನು ಊಹಿಸಬೇಕಿತ್ತು. 


ಇದನ್ನು ಕೆಲವು ಸಲ ಆಡಿದ ಮೇಲೆ ಹೇಗೆ ಪ್ರಶ್ನೆಗಳನ್ನು ಚೆನ್ನಾಗಿ 
ಕೇಳಬಹುದು ಎಂಬುದು ಮನದಟ್ಟಾಯಿತು. ಶಿಕ್ಷಕರೊಬ್ಬರು 
ಮೊದಲ ಪ್ರಶ್ನೆಯಾಗಿ, “ಸಂಖ್ಯೆ ಐವತ್ತಕ್ಕಿ೦ತ ಚಿಕ್ಕದೆ?” ಎಂದು 
ಕೇಳಬಹುದೆ೦ದು ಸೂಚಿಸಿದರು. 


ಇದಕ್ಕೆ ಉತ್ತರ “ಇಲ್ಲ” ಎಂದಾದರೆ, ಆಗ ನಾವು 1-4೨ರ ನಡುವಿನ 
ಸಂಖ್ಯೆಗಳನ್ನು ಕೈಜಡಬಹುದು. ನಿಜವಾಗಿಯೂ ಇದೊಂದು 
ಉತ್ತಮ ಪ್ರಶ್ನೆಯಾಗಿದ್ದು, ಇದನ್ನು ಆಟದ ಅನೇಕ ಸುತ್ತುಗಳಲ್ಲ 
ಮೊದಲ ಪ್ರಶ್ನೆಯಾಗಿ ಅನೇಕ ಬಾರಿ ಕೇಳಲಾಯಿತು. ಬಳಕ ನಾವು 
ಉತ್ತರಗಳ (ಅಂದರೆ, ಸಂಖ್ಯೆಗಳ) ವ್ಯಾಪ್ತಿ ಇನ್ನೂ ಕಿರಿದಾಗುವಂತೆ 
ನೋಡಿಕೊಳ್ಳುವ ಮುಂದಿನ ಪ್ರಶ್ನೆಗಳನ್ನು ರಚಿಸಿಕೊಂಡೆವು. ಒ೦ದು 
ಸ೦ಖ್ಯೆಯು ಹೊಂದಿರಬಹುದಾದ ಎಲ್ಲಾ ಅನನ್ಯತೆ/ಗುಣಗಳನ್ನು 
ಪರಿಗಣಿಸಲು ಮೊದಲು ಶುರುಮಾಡಿದೆವು. ಉದಾಹರಣೆಗೆ, ಅದರ 
ಸ್ಥಾನ ಬೆಲೆ, ಇತರ ಸ೦ಖ್ಯೆಗಳೊಡನೆ ಹೋಲಕೆ, ಹೆಚ್ಚು, ಕಡಿಮೆ. 
ಭಾಗವಾಗುವಿಕೆ ಇತ್ಯಾದಿ. 


ನಾವೆಲ್ಲರೂ ಈ ಚಟುವಟಕೆಗಳ ಮೂಲಕ ಕಲಕೆಯಲ್ಪರುವ 
ಸಂತಸವನ್ನು ಅನುಭವಿಸಿದೆವು. ಇವುಗಳಲ್ಲಿ ಭಾಗವಹಿಸುವುದರಿಂದ 
ನಾವು ನಮ್ಮ ಸಂಕೋಚಗಳನ್ನು ತೊರೆದು ಹೊರಬರು- 
ವಂತಾಲುತು. ನಾವು ಈ ಚಟುವಟಕೆಗಳ ಮೂಲಕ ಕವಿತೆ/ಪದ್ಯ 
ಕಟ್ಟುವ, ಕಥೆ ಹೆಣೆಯುವ, ನಮ್ಮನ್ನು ನೂತನ ರೀತಿಗಳಲ್ಲ 
ಅಭಿವ್ಯಕ್ತಿಸುವ, ಪ್ರಯೋಗಶೀಲರಾಗುವ, ಸಮೀಕ್ಷೆಗಳನ್ನು 
ಕೈಗೊಳ್ಳುವ, ಸಂಖ್ಯೆಗಳನ್ನು ಹೊಸ ರೀತಿಯಲ್ಲ ಅರ್ಥ- 
ಮಾಡಿಕೊಳ್ಳುವ ಇವೇ ಮೊದಲಾದ ನೂತನ ಕೌಶಲಗಳನ್ನು 
ಕಅತೆವು. ವೈಯಕ್ತಿಕವಾಗಿ ನಾವು ಕಅಕೆಯಲ್ಲ ಅನುಭವಿಸಿದ 
ಸಂತಸ ಹಾಗೂ ಸಾಧನೆಯ ಭಾವನೆಯ ಕಾರಣದಿಂದಾಗಿ ನಾವು 
ಕಅತ ಈ ಆಟಗಳು ಹಾಗೂ ಚಟುವಟಕೆಗಳನ್ನು ಮತ್ತು ಗಳಸಿದ 
ಅನುಭವಗಳನ್ನು ನಮ್ಮ ಶಾಲಾ ಮಕ್ಕಳೊಡನೆ ಹಂಚಿಕೊಳ್ಳಲು 
ಸಾಧ್ಯವಾಯುತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಪಠ್ಯಪುಸ್ತಕಗಳಲ್ಲ ಚಟುವಟಕೆಗಳು 


ಪ್ರಾಥಮಿಕ ಹ೦ತಗಳಲ್ಲ ಕಲಕೆಯೆಡೆಗೆ ಸಾರುವ ಆದರ್ಶಪ್ರಾಯ 
ವಿಧಾನವೆಂದರೆ ಪ್ರತಿ ಪಾಠವೂ ಚಟುವಟಕೆಯೊಂ೦ದನ್ನು 
ಆಗ್ರಹಿಸುವ೦ತಹ ಪಠ್ಯಪುಸ್ತಕಗಳಾಗಿವೆ. ಇವು ಲಭ್ಯವಿರದಿದ್ದರೆ. 
ಶಿಕ್ಷಕರು ಬಹಳಷ್ಟು ಚಟುವಟಕೆಗಳ ಪರಿಚಯ ಹೊಂದಿರ- 
ಬೇಕಿರುತ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಚಟುವಟಕೆಗಳ 
ನಿಧಿಯನ್ನೇ ಮಕ್ಕಳಗೆ ತೆರೆಯುವಂತಿದ್ದು, ಮಕ್ಕಳು ಇವುಗಳ 
ಮೂಲಕ ಕಅಯುವಂ೦ತಾಗಬೇಕು. ಪ್ರಶಿಕ ಕಾರ್ಯಕ್ರಮದಲ್ಲ ನಾವು 
ಸಜ್ಜುಗೊಳಸಿದ ಹಾಗೂ ಮಕ್ಕಳೊಡನೆ ಅಳವಡಿಸಿಕೊಂಡ ಕೆಲವು 
ಚಟುವಟಕೆಗಳನ್ನಷ್ಟೇ ನಾನಿಲ್ಲ ಪ್ರಸ್ತಾಪಿಸುತ್ತಿದ್ದೇನೆ. 


4... ಕಥೆಯ ವಿಸ್ತರಣೆ, ನೀಡಲಾದ ಪದಗಳ೦ದ ಕಥೆಯೊಂದನ್ನು 
ಹೆಣೆಯುವುದು, ಕಥೆಯಲ್ಲ ಪಾತ್ರವೊ೦ದನ್ನು ಬದಅಸುವುದು 

೨. ಕವನ ಅಥವಾ ಹಾಡಿನ ವಿಸ್ತರಣೆ: "ಕೊಂಬೆ ಮ್ಯಾಗಡ ನಿಂಬೆ 
ಹಣ್ಣು ಗಣನಾಯ್ಕ...”, “ಗರಿ ಕೆಳಗಣ ಕೆಂದೆಂಗು 
ಗಣನಾಯ್ಕ...” ಪ್ರತಿ ಖಾರಿ ಈ ಸಾಲನ್ನು ಮತ್ತೆ ಹೇಳುವಾಗ 
ಹೊಸತೊಂದು ವಸ್ತುವನ್ನು ಅದಕ್ಕೆ ಸೇರಿಸುತ್ತಾ ಹೋಗುವುದು 

3. ಚೀನಿ ಗುಸುಗುಸು ಆಟ 

ಕಣ್ಣಿಗೆ ಪಟ್ಟ ಕಟ್ಟ ಚಿತ್ರ ಆಡಿಸುವುದು 

೮. ಅರ್ಧವ್ಯತ್ತ. ಓರೆಯಾದ ಗೆರೆಗಳು, ತಿಭುಜ ಇತ್ಯಾದಿಗಳಂತಹ 
ಯಾವುದೇ ನಿರ್ದಿಷ್ಟ ಆಕೃತಿಯಂ೦ದ ಚಿತ್ರವೊಂದನ್ನು 
ರಚಿಸುವುದು 

6. ಜೇಡಿಮಣ್ಣಿನಿಂದ ವಸ್ತುಗಳನ್ನು ಮಾಡುವುದು 

7. ಕತ್ತರಿಸಿಕೊಂಡ ಆಲೂಗಡ್ಡೆ, ಬೆ೦ಂಡೆಕಾಂಖ ಇತ್ಯಾದಿಗಳ 
ಹೋಳುಗಳನ್ನು ಬಳಸಿ ಚಿತ್ರಗಳ ಅದ್ಧೊತ್ತುವುದು 

8. ನಾಣ್ಯಗಳನ್ನು ನೀರಿನ ಲೋಟದಲ್ಲಿ ಮುಳುಗಿಸುವಂತಹ, 
ಕರಗುವ ಗುಣವನ್ನು ಗಮನಿಸುವಂತಹ ವಸ್ತುಗಳನ್ನು 
ಉರುಳಜಡುವಂತಹ ಸರಳ ಪ್ರಯೋಗಗಳನ್ನು ಕೈಗೊಳ್ಳುವುದು 

೨. “ಯಾವುದು ಒಂದೇ ತರ, ಯಾವುದು ಬೇರೆತರ” ಆಟ 

1೦. ನಕ್ಷೆ ಅನುಸರಿಸಿ ನಡೆಯುವುದು 


ಸ 


ಮಕ್ಕಳು ಹೇಗೆ ಕಅಯುತ್ತಾರೆ ಎಂಬುದನ್ನು ಕಅಯಲು ಮನಸ್ಸನ್ನು 
ತೆರೆದಾಗ, ಮಕ್ಕಳ ತಾರ್ಕಿಕತೆಯನ್ನು ನಂಬುವಂತಹ ಸಹಪೂರ್ಣ 
ಮನೋಧರ್ಮವಿದ್ದಾಗ, ವಿಷಯಪೊಂದರ ಮೇಲೆ ಹಿಡಿತ ಗಳಸಿದ್ದೇ 
ಅಲ್ಲದೆ, ಆ ವಿಷಯವನ್ನು ಕುರಿತಾಗಿ ರೂಡಿಗತ ದೃಷ್ಟಿಕೋನದಿಂದ 
ಮುಕ್ತವಾದ ಹೊಸ ಅರ್ಥವೊಂ೦ದನ್ನು ಕಂಡುಕೊಂಡಾಗ ಮಾತ್ರ 
ಶಿಕ್ಷಕರು ಆಟಗಳನ್ನು. ಚಟುವಟಕೆಗಳನ್ನು ತರಗತಿಯಲ್ಲಿ 
ಸಹಜವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ನನ್ನ 
ನಂಬಕೆ. 


ಮುಕೇಶ್‌ ಮಾಲವೀಯ ಅವರು ಪ್ರಸ್ತುತ ಮಧ್ಯಪ್ರದೇಶದ ಹೋಶಂಗಾಬಾದಿನಲ್ಲರುವ “ಜ್ಞಾನೋದಯ” ಎಂಬ ಹಿ೦ದುಳದ 
ವರ್ಗದ ಮಕ್ಚಳಗಾಗಿ ಇರುವ ಸರ್ಕಾರಿ ವಸತಿ ಶಾಲೆಯಲ್ಲ ಬೋಧಿಸುತ್ತಿದ್ದಾರೆ. ಅವರು ಶೈಕ್ಷಣಿಕ ನಿಯತಕಾಅಕಗಳಲ್ಲ 
ಮಕ್ಕಳೊ೦ದಿಗಿನ ತಮ್ಮ ಅನುಭವಗಳ ಬಗ್ಗೆ ಬರೆಯುತ್ತಿರುತ್ತಾರೆ. ಮುಕೇಶ್‌ ಅವರ ಬೋಧನೆ-ಕಲಕೆ ಪ್ರಕ್ರಿಯೆಯನ್ನು 
ಆಧರಿಸಿದ “ಶಿಕ್ಷಕನೊಬ್ಬನ ಪಯಣ” (A Teacher's Journey) ಎಂಬ ಚಲನಚಿತ್ರವು ಬೆಳಕುಕ೦ಡಿದೆ. ಅವರು ಮಕ್ಕಳಗಾಗಿ 
ಕಥೆಗಳನ್ನು ಮತ್ತು ಕವನಗಳನ್ನೂ ಬರೆಯುತ್ತಾರೆ. ಇವರನ್ನು mukeshmalviyal5 @gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಚ.ಎಸ್‌. । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 39 


40 


ಆಟ ಮತ್ತು ಕಲಿಕೆ ಸಾಧನೆ ಮತ್ತು ಸವಾಲುಗಳು 


ರಾಮಕೃಷ್ಣ ಭಟ್‌ 


ಒಬ್ಬ ತಾಯಿ ತನ್ನ ಮಗು ಎಷ್ಟು ತುಂಟ ಎಂದು ಹೇಳಕೊಳ್ಳುವುದನ್ನು 
ಸಾಮಾನ್ಯವಾಗಿ ಕೇಳಸಿಕೊಳ್ಳುತ್ತೇವೆ. ಆಗ ಅವರ ಮುಖದಲ್ಲ 
ಖುಷಿಯ ಹೊಳಪು ಎದ್ದುಕಾಣುತ್ತಿರುತ್ತದೆ. ಶಿಕ್ಷಕರೂ, ತಮ್ಮ ನೆಚ್ಚಿನ 
ವಿದ್ಯಾರ್ಥಿಯ ಬಗ್ಗೆ ಹೇಳುವಾಗ "ತುಂಬಾ ಚುರುಕು' ಎನ್ನುತ್ತಾರೆ. 
ಆದರೆ, ಸಾಮಾನ್ಯವಾಗಿ, ನಾವು ತುಂಟತನವನ್ನು ಕಅಕೆಯಲ್ಲ 
ಚುರುಕಾಗಿರುವ ಗುಣಲಕ್ಷಣ ಎಂದು ಭಾವಿಸುತ್ತೇವೆಯೇ? ಆಟ 
ಮತ್ತು ವಿವಿಧ ಚಟುವಟಕೆಗಳು ಪರಿಣಾಮಕಾರಿ ಕಲಕೆಗೆ ಅತ್ಯಗತ್ಯ. 
ಚುರುಕಾಗಿರುವುದು ಸ೦ತೋಷವೇ. ಯಾಕೆಂದರೆ, ಆಟವು 
ಭಾವನಾತ್ಮಕ ಉದ್ದೀಪಕಗಳನ್ನು ಪ್ರಚೋದಿಸುತ್ತದೆ. ಪೋಷಕರು. 
ಸಮಾಜ ಮತ್ತು ಶಾಲಾ ವಾತಾವರಣ ಅದನ್ನು ನಿರ್ಬಂಧಿಸದೇ 
ಇದ್ದರೆ. ಪ್ರತಿ ಮಗು ಸಹಜವಾಗಿ ಚುರುಕೇ, ಆಟವಾಡುತ್ತಾ 
ನಿರಂತರವಾಗಿ ಕಅಯುತ್ತಲೇ ಇರುತ್ತದೆ. 


ತರಗತಿಯ ವಿಷಯಕ್ಕೆ ಬ೦ದಾಗ ಆಹ್ಲಾದದಿ೦ದ ಕಅಯುವುದಕ್ಕಾಗಿ 
ಆಟವನ್ನು ವಿನ್ಯಾಸ ಮಾಡಲಾಗುತ್ತದೆ. ಆದರೆ, ಈ ತಿಳವಳಕೆಯ 
ನೆಲೆಯಲ್ಲ ಮಕ್ಷಳಗಾಗಿ ವಿನ್ಯಾಸಗೊಳಸಲಾದ ಕಅಕೆಯ 
ಹೊರತಾಗಿಯೂ, ಕ್ರಿಯಾಶೀಲ ಮತ್ತು ಚಟುವಟಕೆ ಆಧಾರಿತ 
ಬೋದಧನೆ-ಕಲಕೆ ಎಂಬ ಪರಿಕಲ್ಪನೆಗಳು ದೀರ್ಥಾವಧಿಗೆ 
ಸೂಕ್ತವಾಗಿವೆ ಎ೦ದು ಪರಿಗಣಿಸಲಾದೀತೇ? ಅದಕ್ಕೆ ಕಾರಣಗಳನ್ನು 
ಕಂಡುಕೊಳ್ಳುವುದಕ್ಲೂ ಮೊದಲು, ತರಗತಿಯ ಕಾರ್ಯತಂತ್ರವನ್ನು 
ವ್ಯಾಪಕವಾಗಿ ಒಪ್ಪಿಕೊಳ್ಳುತ್ತಲೇ, ದೇಶದ ಎರಡು ಬೇರೆ ಬೇರೆ 
ಭಾಗಗಳ ಶಿಕ್ಷಕರು. ಆಹ್ಲಾದಕರ ಕಅಕೆಯ ಪ್ರಕ್ರಿಯೆಯನ್ನು ತಮ್ಮ 
ಕಅಕಾ ಕೊಠಡಿಗಳಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ 
ಎರಡು ನಿದರ್ಶನಗಳ ಬಗ್ಗೆ ಇಲ್ಲ ಪ್ರಸ್ತಾಪಿಸುತ್ತೇನೆ. 


ಮದಾ 


ಯಶಸ್ಸಿನ ಕತೆಗಳು 


ಕೇರಳವು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (ಎನ್‌ಸಿಎಫ್‌), 2೦೦5ರ 
ನಿಯಮಗಳನ್ನು ತನ್ನ ರಾಜ್ಯದ ಶಾಲೆಗಳಲ್ಲ ಅಳವಡಿಸಿಕೊಳ್ಳುವ 
ಹಂತದಲ್ಲರುವಾಗ ನಾನು ಕಣ್ಣೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ 
ಶಾಲೆಗೆ ಭೇಟ ನೀಡಿದೆ. ಆರನೇ ತರಗತಿಯ ಶಿಕ್ಷಕಿಯೊಬ್ಬರು ಗಣಿತ 
ತರಗತಿಯ ವೇಳೆ ವಿದ್ಯಾರ್ಥಿಗಳನ್ನು ಆಟದ ಮೈದಾನಕ್ಕೆ 
ಕರೆದುಕೊಂಡು ಹೋದರು. ಅವರು ತರಗತಿಯನ್ನು ಎರಡು 
ಗುಂಪುಗಳಾಗಿ ಮಾಡಿದರು. ಅವುಗಕಳಲ್ಲ ಒ೦ದು ಬಾಲಕರ ಗುಂಪು 
ಮತ್ತೊಂದು ಬಾಲಕಿಯರ ಗುಂಪು, 5೦೦ ಮೀಟರ್‌ನ ಓಟದಲ್ಲ 
ಪಾಲ್ಗೊಳ್ಳಬೇಕಾಗಿತ್ತು. ವಿದ್ಯಾರ್ಥಿಗಳ ಇನ್ನೊಂದು ಗುಂಪು 


ಸ್ಟಾಪ್‌ವಾಚ್‌, ಕಾಗದ ಮತ್ತು ಪೆನ್ನುಗಕೊಂದಿಗೆ ಸಮಯ 
ಗುರುತಿಸಬೇಕಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ 
ಯಾವುದಾದರೊಂದು ಕೆಲಸ ಇತ್ತು. 


ಮುಂದಿನ ಹತ್ತು ನಿಮಿಷಗಳಲ್ಲಿ ಲಾಸ್ಟ್‌ ಪೂರ್ಣಗೊಳಸಿ ಅವರು 
ತರಗತಿಗೆ ಮರಳ ತಮ್ಮ ತಮ್ಮ ಗುಂಪಿನ ಜೊತೆ ನೆಲದ ಮೇಲೆ 
ಕುಳತರು. ಶಿಕ್ಷಕಿ, ಎಲ್ಲಾ ಎಂಟು ಓಟಗಾರರ ಸಮಯವನ್ನು ನಿಮಿಷ 
ಮತ್ತು ಸೆಕೆಂಡುಗಳ ಆಧಾರದಲ್ಲ ಪ್ರಕಟಸಿ, ಎಲ್ಲಾ ಅಂಕಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅಂಶಗಳನ್ನು ಏರಿಕೆ ಮತ್ತು ಇಳಕೆ ಕ್ರಮದಲ್ಲ ಬರೆದುಕೊಳ್ಳುವಂತೆ 
ಸೂಚಿಸಿದರು. ಅಲ್ಲದೆ, ಒಟ್ಟು ಸಮಯ ಮತ್ತು ಸರಾಸರಿ 
ಸಮಯವನ್ನು ಕ೦ಡುಹಿಡಿಯುವಂತೆ ತಿಳಸಿದರು. ಶಿಕ್ಷಕಿ ಮಕ್ಕಳಗೆ 
ಸ್ಪಷ್ಟ ಮಾರ್ಗದರ್ಶನಗಳನ್ನೂ ನೀಡಿದರು. ಹಾಗಾಗಿ, ಮಕ್ಕಳು 
ಇಂತಹ ಚಟುವಟಕೆಗಳಲ್ಲ ಪ್ರವೀಣರಾಗಿದ್ದುದರಿ೦ದ ಶಿಕ್ಷಕಿ ನೀಡಿದ್ದ 
ಮಾರ್ಗದರ್ಶನಗಳನ್ನು ಶ್ರದ್ಧೆಯಿಂದ ಮತ್ತು ಸ್ಪಷ್ಟವಾಗಿ 
ಪಾಅಸುತ್ತಿದ್ದರು. ಎಲ್ಲಾ ಟಾಸ್ಟ್‌ಗಳನ್ನು 4೦ ನಿಮಿಷಗಳ 
ಅವಧಿಯಲ್ಲ ಮುಗಿಸಿದರು. 


ಶಿಕ್ಷಕರು “ಹೇಗೆ” ಎಂಬ ಪ್ರಶ್ನೆಯನ್ನು ಹಲವು ರೀತಿಯಲ್ಲ 
ವಿದ್ಯಾರ್ಥಿಗಳ ಮುಂದಿಟ್ಟರು. ಓಡುವ ಆಟ ಹೇಗಿತ್ತು? ಸಮಯ 
ಗುರುತಿಸುವ ಕೆಲಸ ಹೇಗಿತ್ತು? ಏರಿಕೆ, ಇಳಕೆ ಮತ್ತು ಸರಾಸರಿ 
ಸಮಯವನ್ನು ಗುರುತಿಸುವುದು ಹೇಗಿತ್ತು?- ಹೀಗೆ. ಇದು ಮಕ್ಕಳಿಗೆ 
ತಮ್ಮ ಭಾವನೆಗಳ ಮೇಲೆ, ಅನುಭವ ಮತ್ತು ಕಅಕೆಯ ಮೇಲೆ 
ಗಮನ ಹರಿಸಲು ಪ್ರೇರೇಪಿಸಿತು. ವಿದ್ಯಾರ್ಥಿಗಳು ಆಲೋಚನಾ- 
ಬದ್ಧರಾಗಿ ತಮ್ಮ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರು. 


ಈ ಚಟುವಟಕೆಯನ್ನು ಯಶಸ್ವಿಗೊಳಸಿದ ಮೂರು ವಿಷಯಗಳನ್ನು 
ಕೇರಳದ ಆ ಶಿಕ್ಷಕಿ ಪ್ರಸ್ತಾಪಿಸಿದರು: 


೫ ಮಕ್ಷಳಗೆ ಆಹ್ಲಾದಕರ ಕಅಕೆಯ ಶಿಸ್ತನ್ನು ಅಭ್ಯಾಸ 
ಮಾಡಿಸುವುದು. 

* ಶಿಕ್ಷಕರು ಸ್ಪಷ್ಟ ಮಾರ್ಗದರ್ಶನಗಳನ್ನು ನೀಡುತ್ತಲೇ ಲಾಸ್ಟ್‌ 
ಸುಗಮವಾಗಿ ನಡೆಯುವಂತೆ ಉತ್ತೇಜಸುವುದು ಮತ್ತು 
ಅವಕಾಶ ಕಲ್ಚ್ಪಸಿಕೊಡುವುದು. 

ತ ವಿದ್ಯಾರ್ಥಿಗಳಲ್ಲ ತಂಡದ ಉತ್ಸಾಹವನ್ನು ಹೆಚ್ಚಿಸುವುದು. 


ಶಿಕ್ಷಕಿ. ವಿದ್ಯಾರ್ಥಿಗಳನ್ನು ಪರಸ್ಪರ ಮಾತನಾಡಿಕೊಳ್ಳುತ್ತಾ ಆಟದಲ್ಲ 
ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಟ್ಟದ್ದೇ ಈ ಆಟದ ಯಶಸ್ಸಿಗೆ 
ಕಾರಣವಾಯಿತು ಎಂದು ನನಗೆ ಅನಿಸುತ್ತದೆ. ಅದು ಮಕ್ಕಳು 
ಆಲೋಜಚಸುವುದನ್ನೂ ಆನಂದಿಸುವಂತೆ ಮಾಡಿತು. ಈ 
ನಿದರ್ಶನದಲ್ಲ ಶಿಕ್ಷಕಿ ತೋರಿದ ಈ ಬೋಧನಾ ಕೌಶಲ 
ಬೋಧನೆಯಲ್ಲ ಬಹಳ ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಸ್ಪರ್ಧೆ 
ಎಂಬುದು, ಸಾಂಪ್ರದಾಯಕ ಶಾಲಾ ವ್ಯವಸ್ಥೆಯಲ್ಲ ಇನ್ನಷ್ಟು ಚೆನ್ನಾಗಿ 
ಪ್ರದರ್ಶನ ನೀಡುವಂತೆ ಮಕ್ಕಳನ್ನು ಒತ್ತಾಯಿಸುತ್ತದೆ. ಅಂತಹ 
ಪರಿಸ್ಥಿತಿಯಲ್ಲಿ ಸಹಜವಾದ ಕಅಕೆಯ ಉಮೇದು ನಾಶವಾಗುತ್ತದೆ. 
ಇಲ್ಲ. ಹಟದ ಕ್ರಮಾನುಗತ ಸಮಯ ಪಾಲನೆಯು ಮಕ್ಷಳಗೆ 
ಏರಿಕೆ, ಇಳಕೆ ಕ್ರಮವನ್ನು ಕಣ್ಣಾರೆ ನೋಡಿಕೊಂಡು ಅರ್ಥ 
ಮಾಡಿಕೊಳ್ಳಲು ಸಾಧ್ಯವಾಯಿತು. ಅಲ್ಲದೆ. ಒಬ್ಬರ ಹಿ೦ದೆ ಒಬ್ಬರು 
ಓಡಿದ ಅನುಕ್ರಮವು ಅವರಿಗೆ ಅಮೂರ್ತ ಪರಿಕಲ್ಪನೆಯನ್ನು 
ಖುದ್ದಾಗಿ ನೋಡುತ್ತಾ ಅರ್ಥ ಮಾಡಿಕೊಳ್ಳಲು ಅವಕಾಶ ಕಲ್ಚಸಿತು. 


ಮತ್ತೊಂದು ಉದಾಹರಣೆಯಲ್ಲ, ಕರ್ನಾಟಕ ರಾಜ್ಯದ ಹಾಸನ 
ಜಲ್ಲೆಯ ಶಾಲೆಯೊಂದರ ಶಿಕ್ಷಕಿಯೊಬ್ಬರನ್ನು ನಾನು ಭೇಟ 


ಮಾಡಿದೆನು. ಅವರು ಮೂರನೇ ತರಗತಿಯ ವಿದ್ಯಾರ್ಥಿಗಳನ್ನು 
ತರಗತಿಯ ಅವಧಿಯಲ್ಲ ಆಟದ ಮೈದಾನಕ್ಕೆ ಕರೆತ೦ದಿದ್ದರು. 
ಪ್ರತಿಯೊಣ್ಣ ವಿದ್ಯಾರ್ಥಿಯನ್ನೂ ಕರೆದು ಅವರ ಕಣ್ಣಿಗೆ ಬಟ್ಟೆ ಕಟ್ಟ, ಪ್ರತಿ 
ವಿದ್ಯಾರ್ಥಿಯೂ ತಲಾ ಐದು ವಿದ್ಯಾರ್ಥಿಗಳನ್ನು 
ಯಾವುದಾದರೊಂದು ಉಪಾಯದಿಂದ ಉದಾಹರಣೆಗೆ. ಅವರ 
ಧ್ವನಿಯ ಮೂಲಕ, ಗುರುತು ಹಿಡಿಯಲು ಹೇಳದರು. ಮಕ್ಕಳಗೆ 
ಇದು ಬಹಳ ಮೋಜನದಾಗಿತ್ತು ಮತ್ತು ಅವರೆಲ್ಲ ಬಹಳ 
ಸಂತೋಷ, ಕುತೂಹಲದಿಂದ ಇದ್ದರು. ಈ ಆಟದ ಬಳಕ ಮಕ್ಷಳಗೆ 
'ಆಅಸುವ' ಮತ್ತು "ಸ್ಪರ್ಶ ಜ್ಞಾನ'ದ ಬಗ್ಗೆ ವಿವರಿಸಿ, ಸಂಬಂಧಿತ 
ಪಾಠವನ್ನು ಬೋಧಿಸುವುದು ತಮ್ಮ ಉದ್ದೇಶ ಎಂದು ಆ ಶಿಕ್ಷಕಿ 
ಹೇಳದರು. ಅಲ್ಲದೆ. ಸ್ವಯಂ-ಕಅಕೆಯ ಪ್ರಾಜೆಕ್ಟ್‌ ವರ್ಕ್‌ಗಾಗಿ 
ಅವರು ಮಕ್ಕಳಗೆ 'ನೋಡುವುದು' ಮತ್ತು "ರುಚಿ ನೋಡುವುದು' 
ಕುರಿತು ಚಟುವಟಕೆಗಳನ್ನು ಸಿದ್ಧಪಡಿಸಿರುವುದಾಗಿಯೂ ಹೇಳದರು. 


ಈ ಚಟುವಟಕೆಯು ಮಕ್ಕಳಗೆ ಸಂವೇದನೆಗಳ ಬಗ್ಗೆ ಗಟ್ಟಯಾದ 
ಅನುಭವಗಳನ್ನು ಕಣ್ಟಕೊಟ್ಟತು. ಒಂದು ವೇಳೆ ಶಿಕ್ಷಕಿ, ಯಾಕೆ ಮತ್ತು 
ಹೇಗೆ ಎ೦ಬ ಪ್ರಶ್ನೆಗಳನ್ನು ಕೇಳದರೂ ವಿದ್ಯಾರ್ಥಿಗಳು ಯಾವುದೇ 
ಹಿಂಜರಿಕೆ ಇಲ್ಲದೆ ಉತ್ತರಿಸಬಲ್ಲವರಾಗಿದ್ದರು. ಆಟದ ಮೂಲಕ 
ಚಟುವಟಕೆಗಳನ್ನು ಹಮ್ಮಿಕೊಳ್ಳುವುದು ವಿದ್ಯಾರ್ಥಿಗಳ ಭಾಷಾ 
ಬೆಳವಣಿಗೆಗೆ ಅತ್ಯ೦ತ ಸಮರ್ಥ ಉಪಾಯವಾಗಿದೆ. ಮತ್ತೊಂದು 
ಬಹು ಮುಖ್ಯವಾಗಿ ಗಮನಿಸಬೇಕಾದದ್ದೆ೦ದರೆ, ಮಗುವಿನ 
ಬೆಳವಣಿಗೆಗೆ ಬುದ್ಧಿ ಮತ್ತು ದೇಹದ ಸಾಮರಸ್ಯ ಅಗತ್ಯವೆ೦ಬುದು. 
ಬುದ್ಧಿಯು ಮಗುವಿನ ದೈಹಿಕ ಅನುಭವಗಳ ಮೂಲಕ ವಿಕಾಸ 
ಹೊಂದುತ್ತದೆ. ಮಕ್ಕಳನ್ನು ಆಟವಾಡಲು ಬಡದಿದ್ದರೆ, ಅದು ಅವರ 
ನೈಸರ್ಗಿಕ ಬೆಳವಣಿಗೆಯನ್ನು ಮತ್ತು ಅವರ ಭಾಷಾ ಬೆಳವಣಿಗೆಯ 
ಸೂಕ್ಷ್ಮವ್ಯತ್ಯಾಸಗಳನ್ನೂ ಕುಂಠಿತಗೊಳಸುತ್ತದೆ. ದೇಹ ಮತ್ತು 
ದೇಹದ ಮೂಲಕ ಪಡೆಯುವ ಅನುಭವ ಭಾಷಾ ಬೆಳವಣಿಗೆಗೆ 
ಗಣನೀಯ ಕೊಡುಗೆ ನೀಡುತ್ತದೆ. 


ಆಟವನ್ನು ಕಅಕೆಯ ಸಾಧನವಾಗಿಸುವಲ್ಲನ ತೊಡಕುಗಳು 


ಶಾಲೆ ಮತ್ತು ತರಗತಿಯೊಳಗೆ ಮಕ್ಕಳ ಆಟವನ್ನು ಕಅಕೆಯ 
ಸಾಧನವನ್ನಾಗಿ ವಿನ್ಯಾಸಗೊಳಸಬಹುದು ಎಂದು ನಾವು 
ಯೋಚಿಸದಿರಲು ಕಾರಣವೇನು? 


ಶಿಕ್ಷಕ-ಕೇಂದ್ರಿತ ಬೋಧನೆ 


ತರಗತಿಯೊಳಗೆ ಅಥವಾ ಪಠ್ಯಪುಸ್ತಕದ ಕಅಕೆಯಲ್ಲ ಆಟವನ್ನು 
ಒಂದು ಪ್ರಮುಖ ಸಾಧನವಾಗಿಸುವುದರ ಹಿ೦ದಿನ ತರ್ಕವನ್ನು 
ಶಿಕ್ಷಕರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಹೆಚ್ಚಿನ ಸ೦ದರ್ಭಗಳಲ್ಲ. 
ಶಿಕ್ಷಕರು ಆಟವನ್ನು ಮನರಂಜನೆಯ ಮಾಧ್ಯಮವಾಗಿ ಮಾತ್ರ 
ನೋಡುತ್ತಾರೆ. ಕಅಕೆಯ ವಿಚಾರಕ್ಕೆ ಬಂದಾಗ ಆಟವನ್ನು 
ಅನಪೇಕ್ಷಿತ ವಿಷಯವಾಗಿ ಪರಿಗಣಿಸಿಬಡುತ್ತಾರೆ. ಇದು, ಅನೇಕ 
ವರ್ಷಗಳ೦ದ ಅಸ್ತಿತ್ವದಲ್ಲರುವ ಶಿಕ್ಷಕ-ಕೇಂದ್ರಿತ ಬೋಧನೆ ಮತ್ತು 
ಕಅಕೆಯ ಪರಿಣಾಮ. ಶಿಕ್ಷಕರು, ಆಟದ ಮೂಲಕ ಕಅಕೆಯ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು 
ಖೋಧನೆಯಲ್ಲ ಅಳವಡಿಸಿಕೊಳ್ಳುವ ಅಣತ್ಯವಿದೆ. 


ನಿರ್ದಿಷ್ಟವಾದ ಕಅಕೆಯ ಪರಿಣಾಮಗಳ ವಿಚಾರಕ್ಕೆ ಬ೦ದಾಗ. 
ಕಅಕೆಯು ಸಹಜವಾಗಿದ್ದರೆ, . ಅವಶ್ಯಕ ಪ್ರತಿಕ್ರಿಯೆಗಳತ್ತ 
ಕೊಂಡೊಯ್ಯುತ್ತದೆ ಆಗ ವಿದ್ಯಾರ್ಥಿಗಳೂ ನಿರೀಕ್ಷಿತ 
ಪರಿಣಾಮವನ್ನು ಸಾಧಿಸುತ್ತಾರೆ. ಈ ಮೇಲೆ ಹೇಆದ ನಿದರ್ಶನಗಳು 


ವಿದ್ಯಾರ್ಥಿಗಳನ್ನು ತಮ್ಮ ಕಅಕೆಯನ್ನು ಪ್ರತಿಘಲನಗೊಳಸಿ 
ನೋಡಿಕೊಳ್ಳುವುದನ್ನು ತೋರಿಸುತ್ತವೆ. ಪ್ರಶ್ನೆ ಕೇಳುವ ಮೂಲಕ 
ಮಕಳು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವಂತೆ 
ಮಾಡುವುದೂ ಕೂಡಾ ಒಂದು ಕಲೆ ಹಾಗೂ ಅದು ಉನ್ನತ ಮಟ್ಟದ 
ಸುಗಮಗಾರಿಕೆಯೂ ಹೌದು. ಇದನ್ನು ಶಿಕ್ಷಕರು ಪರಿಭಾವಿಸಿದರೆ 
ಅಳವಡಿಸಿಕೊಳ್ಳುವುದು ಸುಲಭ. ಸಾಮಾನ್ಯವಾಗಿ ಶಿಕ್ಷಕರು 
ಮಕ್ಕಳಗೆ ಪ್ರಶ್ನೆ ಕೇಳುವ ಅವಕಾಶ ಕಲ್ಚಸುವುದು ಬಹಳ ಕಡಿಮೆ. 
ಯಾಕೆಂದರೆ, ಅವರು ಪ್ರಶ್ನೆಗಳಗೆ ಪಠ್ಯಪುಸ್ತಕದಿಂದ ಸಿದ್ಧ 
ಉತ್ತರಗಳನ್ನೆತ್ತಿ ಕೊಡುವ ಹವ್ಯಾಸಕ್ಕೆ ಅ೦ಟಕೊಂಡಿದ್ದಾರೆ. 


ಸಾಮಾಜಕ ನೋಟ 


ಬಹುತೇಕ ಸ೦ದರ್ಭದಲ್ಲ ಶಾಲೆಗೆ ಹೋಗುವ ಮಕ್ಕಳನ್ನು 
ಮನೆಯಲ್ಲ ಆಟವಾಡದಂತೆ ನಿರ್ಬಂಧಿಸಲಾಗುತ್ತದೆ. ಪೋಷಕರು 
ಮತ್ತು ಸಮಾಜದ ಬಹು ದೊಡ್ಡ ಸಮೂಹ, ಶಾಲೆ ಎಂದರೆ 
ಪಠ್ಯಪುಸ್ತಕ ಮತ್ತು ಅವುಗಳನ್ನು ಓದಲು ಕಲಅಯುವುದು ಅಷ್ಟೇ. 
ಅವರು ಮಗುವಿನ ಬೌದ್ಧಿಕ ಬೆಳವಣಿಗೆಯ ಪ್ರಕ್ರಿಯೆಗಳು ಮತ್ತು 
ಆಟವು ಮಗುವಿನ ಭಾಷೆ ಮತ್ತು ಸಾಮಾಜಕ ನ೦ಟನೊಂದಿಗೆ 
ತಳಕು ಹಾಕಿಕೊಂಡಿದೆ ಎಂಬುದರ ಬಗ್ಗೆ ಸ್ವಲ್ಪವೇ ತಿಳದಿದ್ದಾರೆ. 


ಆಟವಾಡುವಾಗ, ಮಕ್ಕಳು ಭಾವುಕವಾಗಿ ಜಾಗೃತರಾಗಿರುತ್ತಾರೆ 
ಮತ್ತು ಧನಾತ್ಮಕ ಸಲಹೆಗಳಗೆ ಮುಕ್ತರಾಗಿರುತ್ತಾರೆ. ಈಗ ಮಕ್ನಳಗೆ 
ಪೋಷಕರು ಮನೆಗೆಲಸ ಮಾಡಲೂ ಅವಕಾಶ ಕೊಡುವುದಿಲ್ಲ 
ಯಾಕೆಂದರೆ, ಹೆತ್ತವರಿಗೆ ಮಕ್ಕಳ ಭವಿಷ್ಯ ಮತ್ತು ಈಗಿನ ಶಾಲಾ 
ವ್ಯವಸ್ಥೆಯಲ್ಲ ಸಫಲರಾಗುವುದು ಮುಖ್ಯ. ಈ ಧೋರಣೆಯಿಂದಾಗಿ, 
ಮಕ್ಕಳ ಸಹಜ ಬೆಳವಣಿಗೆ ಕು೦ಠಿತವಾಗುತ್ತದೆ ಅಲ್ಲದೆ, ತಮ್ಮ ಪಾಡಿಗೆ 
ಏನನ್ನಾದರೂ ಮಾಡುವ ಸ್ವಾತಂತ್ಯವನ್ನೇ ಕಿತ್ತುಕೊ೦ಡ೦ತಾ- 
ಗುತ್ತದೆ. ಹೀಗಿರುವಾಗ, ಮಕ್ಕಳಗೆ ಆಟ ಮತ್ತು ಸ್ವಾತಂತ್ರ್ಯದ 
ಮಹತ್ವದ ಬಗ್ಗೆ ಪೋಷಕರ ಸ೦ಘ ಮತ್ತು ಸಮಾಜಕ್ಕೆ ಜಾಗೃತಿ 
ಮೂಡಿಸುವ ಮೂಲಕ, ಸಮುದಾಯದ ತೊಡಗಿಸಿಕೊಳ್ಳುವಿಕೆಗೆ 
ಶಿಕ್ಷಕರು ಅವಕಾಶ ಕಲ್ಪಸಿಕೊಡಬಹುದು. 


ಸ್ಥಳಾವಕಾಶದ ಕೊರತೆ 


ನನಗೆ ಆನ್‌ ಲೈನ್‌ ತರಗತಿಯ ಸಂದರ್ಭದಲ್ಲ ಬಳ್ಳಾರಿಯ ನಲ ಕಲ 
ಶಿಕ್ಷಕಿಯೊಬ್ಬರ ಬಗ್ಗೆ ತಿಳದುಖ೦ತು. ನಂತರ ಅವರ ತರಗತಿಗೆ ನಾನು 
ಭೇಟ ನೀಡಿದೆ. ಆಟದ ಮೂಲಕ ಕಅಕೆಯನ್ನು ಬೋಧನಾ- 
ವಿಧಾನದಲ್ಲ ಅಳವಡಿಸಿಕೊಳ್ಳುವ ಕುರಿತ ನಮ್ಮ ಚರ್ಚೆಯ ನಂತರ 
ಅವರು ಅದನ್ನು ತಮ್ಮ ತರಗತಿಯಲ್ಲ ಅಳವಡಿಸಿಕೊಳ್ಳಲು 
ತೀರ್ಮಾನಿಸಿದರು. ಆದರೆ, ತಮ್ಮ ತರಗತಿಯಲ್ಲನ 7೦ಕ್ಕೂ ಹೆಚ್ಚು 
ಮಕ್ಕಳನ್ನು ಆಟದ ಮೂಲಕ ಕಅಕೆಯಲ್ಲ ತೊಡಗಿಸಿಕೊಳ್ಳುವ ಬಗೆ 
ಹೇಗೆ ಎಂದು ಅವರು ಚಿಂತಿತರಾಗಿದ್ದರು! ತರಗತಿ ಕೊಠಡಿಯಲ್ಲ 
ಸಾಕಷ್ಟು ಸ್ಥಳಾವಕಾಶವಿಲ್ಲದ್ದರಿಂದ, ತರಗತಿಯೊಳಗೆ ಮಕ್ಷಳು 
ಅಡ್ಡಾಡುವುದೂ ಸಾಧ್ಯವಿರಲಲ್ಲ. ವಿದ್ಯಾರ್ಥಿಗಳನ್ನು ತರಗತಿಯುಂದ 
ಹೊರಗೆ ಕರೆದೊಯ್ಯೋಣವೆಂದರೆ, ಆವರಣ ಕಿರಿದಾಗಿದ್ದು, ಇತರ 
ತರಗತಿಗಳ ಮಕ್ಕಳಗೆ ತೊಂದರೆಯಾಗುತ್ತದೆ ಎಂಬ ಆತಂಕ. 
ಹಾಗೆಯೇ ಅಷ್ಟು ದೊಡ್ಡ ಮಕ್ಕಳ ಗುಂಪನ್ನು ಜನ ನಿಬಡವಾದ 
ಹಳ್ಳಿಯಲ್ಲಿದ್ದ ಎರಡೂ ಬದಿಯ ಭತ್ತದ ಗದ್ದೆಗಳ೦ದ ಆವೃತವಾಗಿದ್ದ. 
ಯಾವುದೇ ತೆರೆದ ಸ್ಥಳಕ್ಕಾಗಅ€ ಕರೆದುಕೊಂಡು ಹೋಗುವುದು 
ಸುರಕ್ಷಿತವಲ್ಲ ಎ೦ಬ ಅರಿವು ಅವರಿಗೆ ಇತ್ತು. ಹೀಗಿರುವಾಗ, ನಾನೂ 
ಕೂಡ ಅಂತಹ ಸಂದರ್ಭದಲ್ಲ. ಕತೆ ಹೇಳುವುದು, ನಾಟಕಗಳನ್ನು 
ಮಾಡುವುದು. ಸಾಂದರ್ಭಕ ಚರ್ಚೆಗಳನ್ನು ಹಮ್ಮಿಕೊಳ್ಳುವುದು- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


41 


42 


ಹೀಗೆ ಇತರ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದು ಸೂಕ್ತ 
ಎಂದು ಸಲಹೆ ನೀಡಿದೆ. 


ಎಷ್ಟೋ ಶಾಲೆಗಳಲ್ಲ, ಭೌತಿಕ ಸ್ಥಳಾವಕಾಶದ ಕೊರತೆಯ ಪ್ರಶ್ನೆ 
ಮಾತ್ರ ಉದ್ಭವವಾಗುತ್ತಿರಲಲ್ಲ. ಸಾಕಷ್ಟು ಸ್ಥಳಾವಕಾಶ ಇರುವ ಕಡೆ, 
ತರಗತಿ ಕೊಠಡಿಗಳು ಒಂದೋ ಸರಿಯಾಗಿ ಸಂಯೋಜತ- 
ವಾಗಿರುವುದಿಲ್ಲ ಇಲ್ಲವೇ ಕೊಠಡಿಯಲ್ಲ ಅನುಪಯುಕ್ತ ವಸ್ತುಗಳನ್ನು 
ಪೇರಿಸಿಟ್ಟರುತ್ತಾರೆ. ಅವು ಮಕ್ಕಳಗೆ ಸುರಕ್ಷಿತವಾಗಿರುವುದಿಲ್ಲ ಅಥವಾ 
ಸ್ವಚ್ಛವಾಗಿರುವುದಿಲ್ಲ. ಈ ಇಡೀ ಚಿತ್ರಣವು, ಚಟುವಟಕೆ ಕೇಂದ್ರಿತ 
ಕಲಕೆಗೆ ವಿರುದ್ಧವಾಗಿ ನಮಗೆ ನಾವೇ ವಿಧಿಸಿಕೊಂಡ 
ನಿರ್ಬ೦ಂಧಗಳಂತೆ ಭಾಸವಾಗುತ್ತದೆ. ಹೆಚ್ಚನ ಶಾಲೆಗಳಲ್ಲ. ಮಕ್ಕಳನ್ನು 
ತರಗತಿಬುಂದ ಹೊರಗೆ, ಶಾಲೆಯಿಂದ ಹೊರಗಿನ ಆವರಣಕ್ಕೆ 
ಅಥವಾ ತೆರೆದ ಬಯಲಣಗೆ ಕರೆದುಕೊಂಡು ಹೋಗಲು ಶಿಕ್ಷಕರೇ 
ಹಿಂಜರಿಯುತ್ತಾರೆ. ಕಅಕೆಗೆ ತರಗತಿ ಮಾತ್ರ ಸರಿಯಾದ ಸ್ಥಳ ಎಂಬ 
ಭಾವನೆ ಶಿಕ್ಷಕರು ಮತ್ತು ಹೆತ್ತವರಲ್ಲಿ ಇರುವುದು ಒಂದು ಸಾಂಸ್ಕೃತಿಕ 
ತೊಡಕು ಆಗಿದೆ. 


ವಿದ್ಯಾರ್ಥಿಗಳ ವೈವಿಧ್ಯತೆ 


ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಲ್ಲನ ಧೋರಣೆಗಳು, ವರ್ತನೆಗಳು, 
ಹಿನ್ನೆಲೆಗಳು ಮತ್ತು ಅನುಭವಗಳ ವೈವಿಧ್ಯತೆ ಎಷ್ಟೋ ಶಿಕ್ಷಕರಿಗೆ 
ಸಮಸ್ಯೆಯಾಗಿ ಪರಿಣಮಿಸುತ್ತವೆ. ಬಲ ಪ್ರಯೋಗಿಸದೆ 
ವಿದ್ಯಾರ್ಥಿಗಳಲ್ಲ ಶಿಸ್ತು ಮೂಡಿಸುವುದು ಅವರಿಗೆ ಬಹಳ 
ಕಷ್ಟವಾಗುತ್ತದೆ. ಆದ್ದರಿಂದ, ಅವರನ್ನು ಆಟದ ಮೂಲಕ ಕಅಕೆಯಲ್ಲ 
ತೊಡಗಿಸಿಕೊಳ್ಳುವಂತೆ ಮಾಡುವುದು ಕಷ್ಟದ ಮಾತು. ಆದರೆ, 
ವಿದ್ಯಾರ್ಥಿಗಳ ವೈವಿದ್ಯ್‌ತೆಂಶುನ್ನು ಸಂಪನ್ಮೂಲವಾಗಿ 
ಪರಿಭಾವಿಸಿದರೆ ಹಾಗೂ ಅವರ ಸಹಜ ಮತ್ತು ಬಗೆಬಗೆಯ 
ವರ್ತನೆಗಳನ್ನು ಕಅಕೆಯ ಪ್ರಕ್ರಿಯೆಯಾಗಿ ಪರಿಭಾವಿಸಿದರೆ ಪರಿಸ್ಥಿತಿ 
ಬದಲಾಗಬಹುದು. 


ಪ್ರತಿ ಮಗುವಿನ ಹಿನ್ನೆಲೆ. ಸವಾಅನ ಪರಿಸ್ಥಿತಿಗಳು ಮತ್ತು 
ಸಾಮರ್ಥ್ಯಗಳನ್ನು ಶಿಕ್ಷಕರು ಗೌರವಿಸಿ ಅದಕ್ಕೆ ತಕ್ಕುದಾದ ಆಟದ 
ಮೂಲಕ ಕಅಕೆಯನ್ನು ವಿನ್ಯಾಸಗೊಳಸಿದರೆ, ಮಕ್ಕಳ ಸ್ಥಾಭಮಾನ 
ಮತ್ತು ಘನತೆಗೆ ಬೆಲೆ ಸಿಕ್ಕಿದಂತಾಗುತ್ತದೆ. ಕೇರಳದ ಶಿಕ್ಷಕಿ 
ಯಶಸ್ವಿಯಾಗಿದ್ದು ಇಲ್ಲಿಯೇ, ಹಾಸನದ ಶಿಕ್ಷಕಿ ಈ ನಿಟ್ಟನಲ್ಲ 
ಪ್ರಯತ್ನಿಸುತ್ತಿದ್ದು, ಬಳ್ಳಾರಿಯ ಶಿಕ್ಷಕಿ ಇದನ್ನು ಅಳವಡಿಸಿಕೊಳ್ಳುವ 
ಉಮೇದು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಮಕ್ಕಳಗೆ ತಮ್ಮನ್ನು ತಾವು 
ಅರಿತುಕೊಳ್ಳಲು ಅವಶ್ಯಕವಾದ ಸ್ವಾತಂತ್ರ್ಯವನ್ನು ಒದಗಿಸುವುದು 
ಹೇಗೆಂದು ಆಲೋಚಸುತ್ತಿದ್ದಾರೆ. 


ಉಪಸಂಹಾರ 


ವಾಸ್ತವದ ಆಟದ ಮೂಲಕ ಕಅಯುವುದೇ ಸಹಜ ಮಾರ್ಗ. 
ನಾನು. ಆಟಗಳ ಕುರಿತಾದ ಮೂರು ಅಂಶಗಳನ್ನು ಪ್ರಸ್ತಾಪಿಸಿ ನನ್ನ 
ಮಾತುಗಳನ್ನು ಮುಗಿಸುತ್ತೇನೆ: 


- ಹಳ್ಳಿಯ ಅಥವಾ ಮನೆಯ ಸನ್ನಿವೇಶಗಳು ಮತ್ತು ಪ್ರಸ್ತುತ 
ಅನುಭವಗಳ ನೆಲೆಯಲ್ಲ ಸಹಜವಾದ ಆಟಗಳ ಮೂಲಕ 
ಕಅಕೆಯನ್ನು ವಿನ್ಯಾಸಗೊಳಸುವುದು ಉತ್ತಮ ಮಾರ್ಗ. 
ಅಲ್ಲದೆ, ಅವುಗಳ ಬಗ್ಗೆ ನಿರೀಕ್ಷಿತ ಫಅತಾ೦ಶವನ್ನು ಪಡೆಯುವ 
ನಿಟ್ಟನಲ್ಲ ಕೆಲಸ ಮಾಡುವುದು ಸೂಕ್ತ. ಪಾಠ ಪ್ರವಚನಕ್ಕೂ 
ಮೊದಲು ತರಗತಿ ಕೊಠಡಿಗಳಲ್ಲ ಕೆಲವು ಚಟುವಟಕೆಗಳನ್ನು 
ಹಮ್ಮಿಕೊಳ್ಳಬೇಕು ಎ೦ಬ ಸೂಚನೆಯನ್ನು ಪಠ್ಯಪುಸ್ತಕದಲ್ಲಯೇ 
ನೀಡಲಾಗಿದ್ದರೂ, ಬಹುತೇಕ ಶಿಕ್ಷಕರಲ್ಲ ಈ ಬಗ್ಗೆ ಜಾಗೃತಿಯ 
ಕೊರತೆ ಇದೆ. ಇ೦ತಹ ಪ್ರಯತ್ನಗಳನ್ನು ಮಾಡುವ ಶಿಕ್ಷಕರೂ, 
ಹಿಂದಿನ ತರಗತಿಯ ಪಠ್ಯಪುಸ್ತಕದಲ್ಲ ನೀಡಲಾಗಿರುವ 
ಸಂಗತಿಗಳನ್ನೇ ಕೈಗೆತ್ತಿಕೊಳ್ಳುತ್ತಾರೆ (ಉರುಹೊಡೆದ, ಮತ್ತು 
ವಿದ್ಯಾರ್ಥಿಗಳ ಜೀವನಾನುಭವಕ್ಕೆ ಸಂಬಂಧಿಸದ)” ಅಥವಾ 
ಕೆಲವು ಹುರುಳಲ್ಲದ ಚಟುವಟಕೆಗಳನ್ನು ಮಾಡುತ್ತಾರೆ. 


* ಆಟವನ್ನು ಕಲಕೆಗೆ ಸಂಬಂಧಿಸಿದ್ದು ಮತ್ತು ಮಕ್ಕಳಲ್ಲ 
ಅಂತರ್ಗತವಾದುದು ಎ೦ಬ ನೆಲೆಯಲ್ಲ ನೋಡಬೇಕಾಗಿದೆ. 
ಆಟವು ಕಅಕೆಯ ಸಾಧನ ಮತ್ತು ಕಅಕೆಯ ಖಗೆಗಿನ ಮಗುವಿನ 
ಸಹಜ ಆಸಕ್ತಿಗೆ ಯಾವುದೇ ಅಡೆತಡೆ ಇರಬಾರದು. ಆದರೆ, 
ಅಳವಡಿಸಿಕೊ೦ಡ ಆಟವು, ಪ್ರತಿ ಮಗುವಿನ ವಯಸ್ಸಿಗೆ ಮತ್ತು 
ಒಲವಿಗೆ ಅನುಗುಣವಾಗಿದ್ದು. ಕಅಕೆಗೆ ಪೂರಕವಾಗಿದೆ 
ಎ೦ಬುದನ್ನು ಖಚಿತಪಡಿಸಿಕೊಳ್ಳಬೇಕು. 


*  ಮಕ್ಟಳ ಲವಲವಿಕೆಯ ಕಲಕೆಗೆ, ತಂಡದ ಉಮೇದಿಗೆ, ಪರಸ್ಪರ 
ಕಅಕೆಗೆ ಮತ್ತು ಸಹಜ ಸಂಬಂಧಕ್ಕೆ ಸ್ಪರ್ಧೆಯು ನಿರ್ಬಂಧ 
ಹೇರುತ್ತದೆ ಎ೦ಬುದನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡರೆ ಇದು 
ಯಶಸ್ವಿಯಾಗುತ್ತದೆ. ಹಾಗಾಗಿ, ಸ್ಪರ್ಧೆಗೆ ಕಾರಣವಾಗುವ 
ಪರಿಸ್ಥಿತಿಗಳು ಮತ್ತು ಧೋರಣೆಗಳನ್ನು ಶಿಕ್ಷಕರು ಕಡ್ಡಾಯವಾಗಿ 
ತಪ್ಪಿಸಬೇಕು. ಆಡುವ ಉಮೇದು, ಹುಮ್ಮಸ್ಸು. ಪಾಲ್ಗೊಳ್ಳುವಿಕೆ, 
ಫಅತಾ೦ಶ ಪರಸ್ಪರ ಕಅಕೆಗೆ ಸೀಮಿತವಾಗಿರಬೇಕು. ಶಿಕ್ಷಕರು 
ಮಕ್ಕಳ ನಡುವೆ ಕಅಕಾ ಸಂಬಂಧವನ್ನು ಹುಟ್ಟುಹಾಕಿದರೆ. 
ಮಕ್ಕಳ ನಡುವಿನ ಸ೦ಬ೦ಧ ಉತ್ತಮವಾಗಿರುತ್ತದೆ. 


ರಾಮಕೃಷ್ಣ ಭಟ್‌ ವೃತ್ತಿಯಲ್ಲ ಕೃಷಿಕರಾಗಿದ್ದು, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರಾಗಿ ಶಿಕ್ಷಕರೊಂದಿಗೆ ಕೆಲಸ 
ಮಾಡುತ್ತಾ. ಶೈಕ್ಷಣಿಕ ಚಿ೦ತನೆಗಳತ್ತ ತಮ್ಮನ್ನು ತೆರೆದುಕೊ೦ಡವರು. ಸಾಹಿತ್ಯದ ಓದು, ಅನುವಾದ. ಮಕ್ಕಳಗೆ ಕತೆ 
ಹೇಳುವುದು ಅವರ ಇತರ ನೆಚ್ಜನ ಹವ್ಯಾಸಗಳಾಗಿವೆ. ಇವರನ್ನು rkbkrishi@gmail.com ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಒಳಾಂಗಣ ಕ್ರೀಡೆಗಳ ಮೂಲಕ ಕಲಿಕೆಯ ಬಲವರ್ಧ 


ಅಕತಾ ಎಸ್‌.ಬೆಳೂಡಿ 
೦ ೪ 


ಸಾಂಕ್ರಾಮಿಕದ ಕಾಲದಲ್ಲ ಬಹುತೇಕ ಮಕ್ಕಳು ಶಾಲೆಗೆ ತೆರಳಲು 
ಸಾಧ್ಯವಾಗಿರಲಲ್ಲ, ಅಲ್ಲದೆ ಹೆಚ್ಚಿನವರನ್ನು ತಲುಪಲು ಆನ್‌ಲೈನ್‌ 
ತರಗತಿಗಳು ಪರಿಹಾರವಾಗಿರಲಲ್ಲ. ಈ ಸಂದರ್ಭದಲ್ಲ ಒಳಾಂಗಣ 
ಕ್ರೀಡೆಗಳು ಕೇವಲ ಕಲಕೆ ಮಾತ್ರವಲ್ಲದೆ, ನಾನಾ ರೀತಿಯ ಬೌದ್ದಿಕ 
ಮತ್ತು ಭಾವನಾತ್ಮಕ ಕೌಶಲಗಳನ್ನು ಬೆಳೆಸಲು ಪರಿಣಾಮಕಾರಿ 
ಮಾರ್ಗವಾಗಿವೆ. 


ಮಕ್ಕಳು ತಮ್ಮ ಪರದೆ ಸಮಯ (ಸ್ಟ್ರೀನ್‌ಟೈಮ್‌)ವನ್ನು 
ಕಡಿಮೆಗೊಳಸಲು ಮತ್ತು ನಾನಾ ಕಅಕಾ ಫಅತಾ೦ಶಗಳನ್ನು 
ಸಾಧಿಸಲು ಪರಿಚಯಸಖಬಹುದಾದ ಕೆಲವು ಕ್ರೀಡೆಗಳನ್ನು ಈ ಲೇಖನ 
ಪರಿಶೀಅಸಲದೆ. ಈ ಕ್ರೀಡೆಗಳನ್ನು ನಿರ್ದಿಷ್ಟ ರೀತಿಯಲ್ಲ ಹಾಗೂ 
ಕೆಲವು ನಿಂಯಮಮಗಳಗೆ ಅನುಗುಣವಾಗಿ ಆಡಬೇಕೆಂದು 
ವಿನ್ಯಾಸಗೊಳಸಿದ್ದರೂ, ಅವು ಮಕ್ಕಳ ಕಲ್ಪನೆ ಅಥವಾ ಶಿಕ್ಷಕರ 
ಕ್ರಿಯಾಶೀಲತೆಗೆ ಅಡ್ಡಿ ಬರುವುದಿಲ್ಲ. ಜೆ೦ಗಾದ ಖ್ಲಾಕ್ಸ್‌ಗಳನ್ನು ಕಟ್ಟಡ 
ನಿರ್ಮಾಣಕ್ಕೆ ಬಳಸಬಹುದು, ಒಗಟೊಂದನ್ನು ಅದ್ಭುತ ಕತೆಯಾಗಿ 
ಪರಿವರ್ತಿಸಬಹುದು ಮತ್ತು ಡೊಮಿನೋಸ್‌ಗಳನ್ನು ಉದ್ದವಾದ 
ರೈಲು ಗಾಡಿಯಾಗಿ ಬದಲಅಸಬಹುದು. 


ಈ ಆಟಗಳಲ್ಲ ಹೆಚ್ಚನವನ್ನು ಕಡಿಮೆ ವೆಚ್ಚದ ವಸ್ತುಗಳಂದ 
ನಿರ್ಮಿಸಬಹುದು. ನಮ್ಮ ಶಿಕ್ಷಕರು ಇದನ್ನು ರೂಢಿಸಿಕೊಂಡಿದ್ದಾರೆ 
ಮತ್ತು ಈ ಕ್ರೀಡೆಗಳನ್ನು ಬಳಸಿಕೊಂಡು, ತಮ್ಮ ವಿದ್ಯಾರ್ಥಿಗಳಲ್ಲ 
ಕಅಕೆಯನ್ನು ಬಲಪಡಿಸುತ್ತಿದ್ದಾರೆ. 


ಶಿಕ್ಷಕರು ಅಭಿವೃದ್ಧಿಪಡಿಸಿದ ಒಳಾಂಗಣ ಕ್ರೀಡೆಗಳು: 


ನಮ್ಮ ಸಕ್ರಿಯ ಶಿಕ್ಷಕಿಯರಲ್ಲ ಒಬ್ಬರಾದ ಶ್ರೀಮತಿ ಜಯಮ್ಮ. 
ಸುಲಭವಾಗಿ ದೊರೆಯುವ ಕಡಿಮೆ ಬೆಲೆಯ ವಸ್ತುಗಳನ್ನು 
ಬಳಸಿಕೊಂಡು ಹಲವು ಆಟಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. 


ಚೆಂಡುಗಳು ಮತ್ತು ಸಂಖ್ಯೆಗಳ ಹೋಅಕೆ: 


ಈ ಆಟದಲ್ಲಿ ವಿದ್ಯಾರ್ಥಿಗಳು ಹಲಗೆ(ಫಲಕ)ಗೆ ಅಳವಡಿಸಿರುವ 
ಥರ್ಮೋಕೋಲ್‌ನ ಚೆಂಡುಗಳ ಸಂಖ್ಯೆಯನ್ನು ಬಾಟಲಗೆ 
ಅಳವಡಿಸಿರುವ ಮುಚ್ಚಳಗಳ ಸಂಖ್ಯೆಗೆ ಹೋಅಸಬೇಕಾಗುತ್ತದೆ. 
ಜಯಮ್ಮ ಅವರ ಮಾತಿನಲ್ಲೇ ಹೇಳಬಹುದಾದರೆ, "ನಾನು ನನ್ನ 
ವಿದ್ಯಾರ್ಥಿಗಳು ದೃಢವಾದ ವಸ್ತುಗಳನ್ನು ಬಳಸಿಕೊಂಡು, ಲೆಕ್ಕ 
ಮಾಡುವುದನ್ನು ಕಅಆಯಲು ನೆರವಾಗಲು ಹಾಗೂ ಬೆರಳುಗಳಗೆ 
ಬರವಣಿಗೆಯ ಹಿಡಿತ ಸಿಗಲು ವ್ಯಾಯಾಮ ಆಗಲ ಎಂದು ಈ 
ಆಟವನ್ನು ವಿನ್ಯಾಸಗೊಳಸಿದ್ದೇನೆ”. ಏಕೆ ಇಂಥ ಕ್ರೀಡೆಗಳನ್ನು 
ಅಭವೃದ್ಧಿಗೊಳಸುತ್ತೇನೆ ಎಂದು ಅವರು ವಿವರಿಸುವುದು ಹೀಗೆ, 
“ನಾನು ಇಂಥ ಸಾಧನಗಳನ್ನು ಕಅಕಾ ಸಹಾಯಕಗಳಾಗಿ 
ಅಭವೃದ್ಧಿಪಡಿಸುತ್ತಲೇ ಇರುತ್ತೇನೆ. ಏಕೆಂದರೆ, ಇವುಗಳಲ್ಲ ಮಕ್ಕಳು 
ತೊಡಗಿಸಿಕೊಳ್ಳುವುದರಿಂದ, ನನ್ನ ಕೆಲಸ ಸುಲಭವಾಗುತ್ತದೆ ಮತ್ತು 
ನಾನು ಅವರೊಟ್ಟಗೆ ಇಲ್ಲದಿದ್ದರೂ, ತಾವು ಕಅತದ್ದನ್ನು 
ದೃಢಪಡಿಸಿಕೊಳ್ಳಲು ಇವು ನೆರವಾಗಲವೆ". 


ಈ ಕ್ರೀಡೆಯ ಕಅಕಾ ಫಅತಾಂಶಗಳೆಂದರೆ, 

* ಸ೦ಖ್ಯೆಗಳೊ೦ದಿಗೆ ವಸ್ತುಗಳನ್ನು ಸಂಯೋಜಸುವುದು 

ಜೇ ಶೂನ್ಯದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು 

೫ ಶಬ್ದ ಭಂಡಾರದ ಅಭಿವೃದ್ಧಿ (ಅವಲೋಕನಗಳ ವಿವರಣೆಂ೦ದ) 
* ಒ೦ದರಿ೦ದ ಹತ್ತರವರೆಗೆ ಎಣಿಕೆ 


ಪಜಲ್‌ಗಳು / ಓರೆಕೋರೆ ಚಿತ್ರಗಳು 


ಪಣಲ್‌ಗಳು ನವಿರಾದ ಚಲನೆ. ಸಮಸ್ಯೆ ಬಗೆಹರಿಸುವ ಹಾಗೂ 
ವಿಂಗಡಿಸುವ ಕೌಶಲಗಳನ್ನು ಅಭಿವೃದ್ಧಿಪಡಿಸುವ ಅತ್ಯುತ್ತಮ 
ಸಾಧನಗಳು. ಶಿಕ್ಷಕಿ ಜಯಮ್ಮ ಮಾರುಕಟ್ಟೆಯಲ್ಲ ಲಭ್ಯವಿರುವ 
ಪ್ರತಿಷ್ಠಿತ ಕಂಪನಿಗಳ ಪಜಲ್‌ಗಳನ್ನು ಪರಿಶೀಅಸಿ, ಕಡಿಮೆ ಬೆಲೆಯ 
ಸಾಧನಗಳನ್ನು ಬಳಸಿಕೊಂಡು, ತಮ್ಮದೇ ಆದ ಆವೃತ್ತಿಯನ್ನು 
ಸೃಷ್ಟಿಸುತ್ತಾರೆ. ಇವುಗಳನ್ನು ಮಾತನಾಡುವುದನ್ನು ಉತ್ತೇಜಸಲು, 
ಶಬ್ಧಭ೦ಡಾರವನ್ನು ಅಭಿವೃದ್ಧಿಪಡಿಸಲು ಹಾಗೂ ಮಕ್ಕಳು 
ಆಲೋಚಿಸುವಂತೆ ಮಾಡಲು ಪರಿಣಾಮಕಾರಿಯಾಗಿ 
ಬಳಸಲಾಗುತ್ತದೆ. ಈ ಪಜಲ್‌ಗಳ ಸುತ್ತ ಕತೆಗಳನ್ನು ಸೃಷ್ಟಿಸಲು 
ಮಕ್ಕಳನ್ನು ಪ್ರೋತ್ಸಾಹಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


43 


44 


ಡೊಮಿನೋಗಳು: 


ಡೊಮಿನೋದ ಸಾಮಾನ್ಯ ಆಟವು ಆಯತಾಕಾರದ ಹಲಗೆಗಳನ್ನು 
ಹೊಂದಿದ್ದು. ಹಲಗೆಗಳ ಹಿಂದೆ ವೈಶಿಷ್ಟ್ಯರಹಿತ ಅಥವಾ ಖಾಲ 
ಇಲ್ಲವೇ ಸಾಮಾನ್ಯ ವಿನ್ಯಾಸವೊ೦ದು ಇರುತ್ತದೆ. ಈ ಹಲಗೆಗಳ 
ಮೇಲೆ ಚುಕ್ಕಿಗಳ. ಬದಲು ಸರಿಸಮನಾದ ಚಿತ್ರಗಳನ್ನು 
ಮುದ್ರಿಸಬಹುದು. ಈ ಆಟವನ್ನು ಒಬ್ಬರು ಇಲ್ಲವೇ 3 ರಿಂದ 4 
ಆಟಗಾರರ ಗು೦ಪು ಆಡಬಹುದು. 


ಜಯಮ್ಮ ನಮ್ಮ ಟಎಲ್‌ಸಿಯಲ್ಲ ಲಭ್ಯವಿದ್ದ ಪೊಟ್ಟಣಗಳ ತ್ಯಾಜ್ಯ 
ವಸ್ತುಗಳನ್ನು ಬಳಸಿಕೊ೦ಡು ಡೊಮಿನೋಗಳನ್ನು ತಯಾರಿಸಿದರು. 
ಈ ಡೊಮಿನೋಗಳ ಮೇಲೆ ಇಂಗ್ಲಿಷ್‌ನ ನಅಕಅ ಸರಣಿಯ 
ಅಕ್ಷರಗಳನ್ನು ಮುದ್ರಿಸಬಹುದಾಗಿತ್ತು. ಹೊ೦ದಿಸುವುದು ಹಾಗೂ 
ವಿ೦ಗಡಿಸುವ ಕೌಶಲವಲ್ಲದೆ, ಈ ಆಟದಿ೦ದ ಶಬ್ದಭ೦ಡಾರವನ್ನು 
ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಪಡಿಸಬಹುದು. 


ಮೀನು ಹಿಡಿಯಲು ಹೋಗೋಣ: 


ಈ ಆಟದಲ್ಲಿ ಮಕ್ಕಳು. ಶಿಕ್ಷಕ ಅಥವಾ ಸ್ನೇಹಿತರು ಹೇಳದ ಹೆಸರಿನ 
ಮೀನನ್ನು ಹಿಡಿಯಬೇಕು. ಯಾರು ಗರಿಷ್ಠ ಸ೦ಖ್ಯೆಯ 
ಮೀನುಗಳನ್ನು ಹಿಡಿಯುತ್ತಾರೋ ಅವರು ಗೆದ್ದಂತೆ. ಜಯಮ್ಮ 
ಆಟವನ್ನು ಆಸಕ್ತಿದಾಯಕವಾಗಿಸಲು ಕಾರ್ಡ್‌ಗಳಗೆ ಅಯ- 
ಸ್ಥಾಂತಗಳನ್ನು ಅ೦ಟಸಿದ್ದರು. ಈ ಅಯಸ್ಥಾ೦ತಗಳನ್ನು 
ವಿದ್ಯಾರ್ಥಿಗಳು ಬಳಸಿ ಎಸೆದ ರಿಮೋಟ್‌ ನಿಯಂತ್ರಿತ ಕಾರುಗಳ೦ದ 


ಅವರು ಸಂರ್ರಹಿಸಿದ್ದರು. 


ಯಾರು ಮೊದಲು ತುಂಜಸುತ್ತಾರೆ?: 


ಇನ್ನೊಬ್ಬರು ಶಿಕ್ಷಕಿ ಶ್ರೀಮತಿ ಅಣ್ಣಮ್ಮ, ತನ್ನ ವಿದ್ಯಾರ್ಥಿಗಳು 
ಎಣಿಕೆಯನ್ನು ಅಭ್ಯಾಸ ಮಾಡಲು ನೆರವಾಗುವ ಆಟವನ್ನು 
ಅಜಿವೃದ್ಧಿಪಡಿಸಿದ್ದರು. ಎದುರುಬದುರು ಕುಳತ ಇಬ್ಬರು 
ವಿದ್ಯಾರ್ಥಿಗಳು ಈ ಆಟ ಆಡುತ್ತಾರೆ. ಇಬ್ಬರೂ ಒಬ್ಬರ ಬಳಕ 
ಇನ್ನೊಬ್ಬರು ಪಗಡೆ ಅಥವಾ ಕವಡೆಯನ್ನು ಎಸೆದು. ಬಂದ 
ಸಂಖ್ಯೆಯಷ್ಟು ಅಜೀಜ ಇಲ್ಲವೇ ಕಲ್ಲುಗಳನ್ನು ಪೆಣ್ಣಗೆಯಲ್ಲ 
ತುಂಬುತ್ತಾರೆ. ಯಾರು ಮೊದಲು ಪೆಣ್ಟಗೆಯನ್ನು ತುಂಬುತ್ತಾರೋ 
ಅವರು ಗೆಲ್ಲುತ್ತಾರೆ. 


"ಇದು ಮಕ್ಕಳನ್ನು ತೊಡಗಿಸಿಕೊಂಡು, ಲೆಕ್ಕ ಮಾಡುವುದನ್ನು 
ಅಭ್ಯಾಸ ಮಾಡಿಸುತ್ತದೆ: ಕಅಕೆಯನ್ನು ಶೀಘ್ರಗೊಳಸುತ್ತದೆ ಹಾಗೂ 
ನಅಕಅಯ ಉದ್ದೇಶವಾದ ಸಹಪಾಠಿಗಳೊಟಣ್ಟಗೆ ಕಅಕೆಯನ್ನು 
ಬೆ೦ಬಅಸುತ್ತದೆ. ಈ ಆಟದಿಂದ ನಮ್ಮ ಮಕ್ಕಳು ತಮ್ಮದೇ 
ಜ್ಞಾನವನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯಗಳಸಿದ್ದಾರೆ ಮತ್ತು 
ಗಣಿತಶಾಸ್ತ್ರದ ಶಬ್ದ ಭಂಡಾರವನ್ನು ಅಭವೃದ್ಧಿಪಡಿಸಿಕೊಂಡಿದ್ದಾರೆ. 
ಮಾಮೂಲಆ ಬೋಧನೆಯಿಂದ ಇದನ್ನು ಮಾಡಲು ನನಗೆ 
ಸಾಧ್ಯವಾಗುತ್ತಿರಲಲ್ಲ". 


ಪದಗಳನ್ನು ಸೃಷ್ಟಿಸೋಣ: 


ಈ ಆಟವನ್ನು ಅಭವೃದ್ಧಿಪಡಿಸಿದವರು ಶಿಕ್ಷಕಿ ಶ್ರೀಮತಿ ತುಳಸಿ. 
ಇದರಲ್ಲಿ ಮಕ್ಕಳು ಹೊಸ ಪದಗಳನ್ನು ಸೃಷ್ಟಿಸಲು ಅಕ್ಷರಗಳನ್ನು 
ಮುದ್ರಿಸಿರುವ ಬಣ್ಣ ಬಣ್ಣದ 


ಬಳಸುತ್ತಾರೆ. 


ಪಜಲ್‌ಗಳ ತುಣುಕುಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕಅಕೆಯನ್ನು ಉತ್ತೇಜಸುವ ಒಳಾ೦ಗಣ ಕ್ರೀಡೆಗಳು: 


ಆಡುವುದು ಹೇಗೆ? 


ಅಳಗುಳ ಮಣಿ ಎಂಬುದು ಕರ್ನಾಟಕ ಮೂಲದ 
ಅಮೂರ್ತ ಕಾರ್ಯತಂತ್ರ ಆಧಾರಿತ ಹಲಗೆ ಆಟ. 
ಆಟದ ಹೆಸರು ಅದಕ್ಕೆ ಬಳಸುವ ಹಲಗೆಯನ್ನು 

ಸೂಚಿಸುತ್ತದೆ - ರಂದ್ರಗಳರುವ ಮರದ ತುಂಡು. 


ಹುಣಿಸೆ ಬೀಜ ಬಳಸಿ ಆಡಲಾಗುತ್ತದೆ. 
ಒಂದು ವೇಳೆ ಮರದ ತುಂಡು 
ಲಭ್ಯವಿಲ್ಲದಿದ್ದರೆ, ನೆಲದ ಮೇಲೆ ವೃತ್ತಗಳನ್ನು 
ಬರೆದು ಆಡಬಹುದು. 


ಇದು ನಾಲ್ಕು ಮಂದಿ ಆಡುವ ಸಾಂಪ್ರದಾಯಿಕ ಆಟ. 
ಆಟಗಾರರು ತಮ್ಮ ಕಾಯಿಗಳನ್ನು ಬೇರೆ ಆಟಗಾರರು 
ಹೊಡೆಯದಂತೆ ನೋಡಿಕೊಳ್ಳಬೇಕು. ಹುಣಸೆ ಅಥವಾ 
ಇನ್ನಿತರ ಚೀಜಗಳನ್ನು ಬಳಸಲಾಗುತ್ತದೆ. 

ಎಲ್ಲ ಕಾಯಿಗಳನ್ನು ಹಣ್ಣು ಮಾಡಿದವನು 
ವಿಜಯಯಾಗುತ್ತಾನೆ 


ಈ ಆಟದ ಮೂಲಕ ತಮ್ಮ ಸರತಿಗಾಗಿ ಕಾಯುವುದು, 

ಲೆಕ್ಕ ಮಾಡುವುದು, ಕಳೆಯುವುದನ್ನು ಪರಿಣಾಮಕಾರಿಯಾಗಿ 
ಪರಿಚಂಯಸಬಹುದು ಹಾಗೂ ಅಭಿವೃದ್ಧಿಪಡಿಸಬಹುದು. 
ಮಕ್ಷಳು ಸಂಖ್ಯೆಗಳ ಒಟ್ಟುಗೂಡಿಸುವಿಕೆ ಪರಿಕಲ್ಪನೆಯನ್ನು 
ಕಂಡುಕೊಳ್ಳಲು ಹಾಗೂ ಅನುಭವಿಸಲು ಈ ಆಟ 
ನೆರವಾಗಅದೆ. ಉದಾಹರಣೆಗೆ, ಚೀಜಗಳನ್ನು ಎರಡು, 
ಮೂರು, ನಾಲ್ಕು, ಐದು, 1೦ ಇತ್ಯಾದಿಗಳು ವಿದ್ಯಾರ್ಥಿಗಳಗೆ 
ಹಂಚಲು ಮಕ್ಕಳಗೆ ಹೇಳಬಹುದು. ಬೀಜವನ್ನು 

ನಾನಾ ಗು೦ಪುಗಳಲ್ಲ ಹಂಚುವ ಮೂಲಕ ಪ್ರತಿಯೊಂದನ್ನೂ 
ಎಣಿಸುವ ಬದಲು ಒಟ್ಟಗೆ ವೇಗವಾಗಿ ಎಣಿಸಬಹುದು. 


ಈ ಆಟದ ಮೂಲಕ ತಮ್ಮ ಸರದಿಗಾಗಿ ತಾಳ್ಜೆಯ೦ದ 
ಕಾಯುವುದು, ಸಮಸ್ಯೆ ಬಗೆಹರಿಸುವುದು, ನಿರ್ಧಾರ 
ತೆಗೆದುಕೊಳ್ಳುವುದು, ಎಣಿಸುವುದು. ಕಳೆಯುವುದನ್ನು 
ಪರಿಣಾಮಕಾರಿಯಾಗಿ ಪರಿಚಯುಸಬಹುದು ಹಾಗೂ 
ಅಭವೃದ್ಧಿಪಡಿಸಬಹುದು. ಸಮ ಮತ್ತು ಬೆಸ ಸಂಖ್ಯೆಯ 
ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಲು ಬಳಸಬಹುದು. 


ಇದರಲ್ಲ 54 ಬ್ಲಾಕ್‌ಗಳ೦ದ ನಿರ್ಮಿಸಿದ ಗೋಪುರದಿಂದ 
ಆಟಗಾರರು ಒಮ್ಮೆ ಒ೦ದು ಬ್ಲಾಕ್‌ಅನ್ನು ತೆಗೆಯುತ್ತಾರೆ. 
ಆಟವನ್ನು ಒಬ್ಬರು ಅಥವಾ 2-3 ಜನ ಆಡಬಹುದು. 
ಇಬ್ಬರು ಆಟವಾಡಿದಾಗ ಯಾರು ಹೆಚ್ಚು ಬ್ಲಾಕ್‌ಗಳನ್ನು 
ತೆಗೆಯುತ್ತಾರೋ ಅವರು ವಿಜೇತರಾಗುತ್ತಾರೆ. 

ಆಟವನ್ನು ಸ್ಥಳೀಯವಾಗಿ ಲಭ್ಯವಿರುವ ಮರದ 
ತುಂಡುಗಳನ್ನು ಬಳಸಿ ಆಡಬಹುದು. ಜೆಂಗಾದಿಂದ 
ನಾನಾ ಆಕೃತಿಗಳನ್ನು ನಿರ್ಮಿಸಲು ಮಕ್ಕಳು 
ಇಷ್ಟಪಡುತ್ತಾರೆ 


ಆಟದಿಂದ ಚಲನ ಕೌಶಲ, ತಾಳ್ಯ ಹಾಗೂ ಗಮನ 
ಕೇಂದ್ರೀಕರಿಸುವಿಕೆಯನ್ನು ಕಅಯಖಹುದು. ತತ್‌ಕ್ಷಣ 
ಪ್ರತಿಕ್ರಿಯಿಸುವುದನ್ನು ನಿಯಂತ್ರಿಸಲು ನೆರವಾಗುತ್ತದೆ. 
ಜೆಂಗಾ ತುಣುಕುಗಳನ್ನು ಗು೦ಪುಗೂಡಿಸುವಿಕೆ. 
ಲೆಕ್ಕಿಸುವುದು ಹಾಗೂ ಆಕೃತಿಗಳ ಬಗ್ಗೆ ತಿಆಸಲು 
ಬಳಸಬಹುದು. ಇದನ್ನು ಬಳಸಿ ಮಾಡಿದ ಕೃತಿಗಳು 
ಹೆಚ್ಚು ಕಾಲ ಬಾಳುವಂತೆ ಜೋಡಿಸುವ ಕಾರ್ಯತಂತ್ರವನ್ನು 
ಮಕ್ಕಳು ಕಅಯುತ್ತಾರೆ ಮತ್ತು ಹುಡುಕಿಕೊಳ್ಳುತ್ತಾರೆ. 


ಹೊಂದಾಣಿಕೆಯಾಗುವ 
ಬ್ಲಾಕ್‌ಗಳು / 
ತುಂಡುಗಳು 


ಹೊಂದಾಣಿಕೆಯಾಗುವ 
ಫಲಕ 


ಆಟವಾಡಲು ಮಕ್ಷಳಗೆ ನಾನಾ ಆಕಾರಗಳು ಹಾಗೂ 
ಅಕ್ಷರಗಳನ್ನು ಮುದ್ರಿಸಿದ ತುಣುಕುಗಳನ್ನು 
ನೀಡಬಹುದು 


ನಾನಾ ವಸ್ತುಗಳ ಚಿತ್ರವನ್ನು ಮುದ್ರಿಸಿರುವ 

೮೦-೮೦ ಫಲಕಗಳನ್ನು ಮಕ್ಕಳಗೆ ನೀಡಿ. ಫಲಕಗಳನ್ನು 
ತಲೆಕೆಳಗಾಗಿ ಇರಿಸಿ ಮತ್ತು ಆಟಗಾರರು ಹಿ೦ದಿನ 
ಫಲಕಗಳಲ್ಲರುವ ಮುದ್ರಿತ ಚಿತ್ರಕ್ಕೆ ಹೊಂದಾಣಿಕೆಯಾಗುವ 
ಫಲಕಗಳನ್ನು ಎತ್ತುತ್ತ ಇರಲ 


ಆಟದಿಂದ ಚಲನ ಕೌಶಲ, ವಿಭಾಗಿಸುವುದು, ಶಬ್ದಭಂ೦ಡಾರ, 
ಧ್ವನಿಸ೦ಕೇತಗಳ ಅರಿವನ್ನು ಅಭಿವೃದ್ಧಿಪಡಿಸಬಹುದು. 


ಫಲಕಗಳ೦ದ ಆಕೃತಿಗಳ ಹೋಲಸುವಿಕೆಯನ್ನು 
ಅಭಿವೃದ್ಧಿಪಡಿಸಬಹುದು. 


ವಾಹನದಟ್ಟಣೆಯಿಂದ 
ಕಾರು 
ಹೊರತೆಗೆಯುವುದು 


ಈ ಹಲಗೆ ಆಟವನ್ನು ಬಳಸಿಕೊಂಡು ಹಲವು 
ಒಗಟುಗಳನ್ನು ಆಡಬಹುದು. ಆಟಗಾರರು 
ವಾಹನದಟ್ಟಣೆಯಿ೦ದ ಕಾರು ಹೊರತೆಗೆಯಲು 

ನಾನಾ ಕಾರ್ಯತ೦ತ್ರಗಳನ್ನು ರೂಪಿಸಬೇಕಾಗುತ್ತದೆ. 
ಆಟದಕಾರಿನ ಬದಲು ಮರ ಇಲ್ಲವೇ ಕಾರ್ಡ್‌ ಬೋರ್ಡ್‌ನ 
ತುಂಡುಗಳನ್ನು ಬಳಸಬಹುದು 


ಕಾರ್ಯತಂತ್ರ ರೂಪಿಸುವಿಕೆ, ಸಮಸ್ಯೆ ಬಗೆಹರಿಸುವಿಕೆ 
ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಕೌಶಲಗಳನ್ನು 
ಅಭಿವೃದ್ಧಿಪಡಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


45 


ಕೃತಜ್ಞತೆ: 

OD 

ಈ ಲೇಖನ ನಮ್ಮ ಶಿಕ್ಷಕರೊಂದಿಗೆ ನಡೆಸಿದ ಸಂವಾದದ ಫಲ. ಶಿಕ್ಷಕಿಯರಾದ ಶ್ರೀಮತಿ ಜಯಮ್ಮ, ಶ್ರೀಮತಿ ಅಣ್ಣಮ್ಮ ಹಾಗೂ ಶ್ರೀಮತಿ ತುಳಸಿ ಅವರಿಗೆ 
ಕೃತಜ್ಞನಾಗಿದ್ದೇನೆ. ಫಲಕಗಳ ಆಟಕ್ಕೆ ನನ್ನನ್ನು ಪರಿಚಯಸಿದ ಸೋದರಿ ಆಶಾ ಹಾಗೂ ಸಂಬಂಧಿ ಸಹನಾಗೆ ವಿಶೇಷ ಧನ್ಯವಾದಗಳು. 


ಅಕ್ಷತಾ ಎಸ್‌. ಬೆಳ್ಳೂಡಿ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಕೊಪ್ಪಳ ಜಲ್ಲಾ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ. 
ಅರ್ಥಪೂರ್ಣ ಕಲಕಾ ವಿಧಾನವನ್ನು ಅರ್ಥೈಸಲು ಅವರು ಪರ್ಯಾಯ ಶಾಲೆಗಳಲ್ಲ ಕಾರ್ಯ ನಿರ್ವಹಿಸಿದ್ದಾರೆ. ಅನುಭವಾತ್ಮಕ 
ಕಅಕೆ, ಪ್ರವಾಸ ಹಾಗೂ ಆದಿವಾಸಿಗಳ ದೇಸೀ ಜ್ಞಾನ ವ್ಯವಸ್ಥೆಯ ಅನ್ವೇಷಣೆ ಅವರ ಆಸಕ್ತಿಗಳು. ಅವರನ್ನು 
Akshatha.belludi@ azimpremjifoundation.org ಮೂಲಕ ಸಂಪರ್ಕಿಸಬಹುದು 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ. 


ಆಟದ ಅವಧಿ ಎಂದರೆ ಪವಿತ್ರವಾದ, ನಂಟು ಬೆಸೆಯುವ ಒಂದು ಚಮತ್ಸಾರಿಕ 
ಸಮಯ. ಖಚಿತವಾಗಿಯೂ, ಒಂದು ದಿನದ ಅವಧಿಯಲ್ಲ ಒಂದಲ್ಲ ಒಂದು ಮಗು 
ಆಟವಾಡುವ ಯೋಚನೆಯನ್ನು ವ್ಯಕ್ತಪಡಿಸುತ್ತದೆ. ಯಾಕೆಂದರೆ, ಆಟದಿಂದಾಗಿ ಅವರ 
ಕ್ರಿಯಾಶೀಲತೆಯು ಪ್ರಚೋದಿತವಾಗಿದ್ದು, ಒಳಗೊಳಗೇ ಪುಟಯುತ್ತಿರುತ್ತದೆ. ಅಂತಹ 
ಸಮಯದಲ್ಲ, "ಹಗಲುಗನಸು ಜಟ್ಟು ಲಕ್ಷ್ಯವಿಡಿ' ಎಂದು ಹೇಳುವ ಆತುರಕ್ಕೆ ಜಳಬೇಡಿ. 
ಅವರ ಕಲ್ಪನೆಗಳನ್ನು ಮುಂದಿನ ಆಟದ ಅವಧಿಗೆ ಮೀಸಲಟ್ಟುಕೊಳ್ಳುವಂತೆ 

ನಯವಾಗಿ ಹೇಳ 


- ವೆಲೆ೦ಟನಾ ತ್ರಿವೇದಿ, ಆಟದ ಮೂಲಕ ಭಾವನಾತ್ಮಕ ಬೆಳವಣಿಗೆ, ಪು. 106 


46 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಶಾಲೆಯ ಮೊದಲ ದಿನಕ್ಕಾಗಿ ಆಟಗಳು 


ಗಜೇಂದ್ರ ಕುಮಾರ್‌ ದೇವಾಂಗನ್‌ 


ಮಕ್ಕಳು ಮೋಜನಿಂದ ಕಅಯುವುದಾದರೆ ಸುಲಭವಾಗಿ 
ಕಅಯುತ್ತಾರೆ. ಹೀಗಾಗಿ ಏನನ್ನಾದರೂ ಉದ್ದೇಶಪೂರ್ವಕವಾಗಿ 
ಕಅಸುವ ಉದ್ದೇಶದಿ೦ದ ಆಟದ ಚಟುವಟಕೆಯನ್ನು ನಡೆಸಿದಾಗ 
ಕಅಕೆಯ ವೇಗ ಮತ್ತು ಘಅತಾಂಶದಲ್ಲ ಬಹುಪಾಲು 
ಹೆಚ್ಚಳವಾಗುತ್ತದೆ. ಹೊಸ ಮತ್ತು ಕಷ್ಟಕರ ಪರಿಕಲ್ಪನೆಗಳನ್ನು ಕಡಿಮೆ 
ಸಮಯದಲ್ಲ ಮತ್ತು ಆಸಕ್ತಿದಾಯಕ ರೀತಿಯಲ್ಲ ಸುಲಭವಾಗಿ 
ಕಅಸಲು ಆಟವನ್ನು ಬಳಸಿಕೊಳ್ಳಬಹುದು. ಬಳಸುವ ಯಾವುದೇ 
ಆಟವು ಸ್ಪಷ್ಟ ಉದ್ದೇಶವನ್ನು ಹೊಂದಿರಬೇಕು ಹಾಗೂ ಇದಕ್ಕೆ 
ಸರಿಯಾಗಿ ಯೋಜನೆ ರೂಪಿಸಬೇಕು ಮತ್ತು ಪೂರ್ವ- 
ತಯಾರಿಯನ್ನು ನಡೆಸಬೇಕು ಎಂಬುದನ್ನು ಎಲ್ಲರೂ 
ಗಮನದಲ್ಪಟ್ಟುಕೊಳ್ಳಬೇಕು. 


ಪ್ರತಿ ಎಳೆಯ ಮಗುವಿಗೆ (3-8 ವಯಸ್ಸಿನ ವರ್ಗ) ಆಟದ 
ಚಟುವಟಕೆಗಳು ಬಹು ಮುಖ್ಯ ಹಾಗೂ ಅತ್ಯಗತ್ಯ. ವಿವಿಧ ಆಟದ 
ಚಟುವಟಕೆಗಳ ಮೂಲಕ ಮಕ್ಕಳಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಬೆಳವಣಿಗೆ 
ಉಂಟಾಗುತ್ತದೆ. ವಿಶೇಷವಾಗಿ ಹೊಸ ಶೈಕ್ಷಣಿಕ ವರ್ಷದ 
ಆರ೦ಭದಲ್ಲ. ಮಕ್ಚಳ ಭಾವನಾತ್ಮಕ ಬೆಳವಣಿಗೆಗೆ 
ಉಪಯುಕ್ತವೆನಿಸುವ ಕೆಲವು ಆಟದ ಚಟುವಟಕೆಗಳನ್ನು ನಾನಿಲ್ಲ 
ಹಂಚಿಕೊಳ್ಳುತ್ತಿದ್ದೇನೆ. 


ಐಸ್‌ ಬ್ರೇಕರ್‌ ಆಟಗಳು 


ಹೊಸ ಶೈಕ್ಷಣಿಕ ವರ್ಷದ ಆರ೦ಭದಲ್ಲ ಅನೇಕ ಮಕ್ಕಳು ಮೊದಲ 
ಬಾರಿಗೆ ಶಾಲೆಗೆ ಬರುತ್ತಾರೆ. ಶಾಲಾ ಕಟ್ಟಡ, ಇತರ ಮಕ್ಷಳು., 
ಶಿಕ್ಷಕರು, ತರಗತಿ ಕೋಣೆಗಳು. ಹೀಗೆ ಅವರ ಪಾಅಗೆ ಎಲ್ಲವೂ 
ಹೊಸತು. ಮಕ್ಕಳು ಮಾತ್ರವಲ್ಲದೆ ಕೆಲ ಶಿಕ್ಷಕರ ಪಾಅಗೂ ಇದು 
ಹೊಸತಾಗಿರುತ್ತದೆ. ಹೊಸ ಶೈಕ್ಷಣಿಕ ವರ್ಷದಲ್ಲ ನಾವು ಅನೇಕ 
ಹೊಸ ಮಕ್ಕಳನ್ನು ನೋಡುತ್ತೇವೆ. ಕೆಲವರು ಉತ್ಸಾಹ ಮತ್ತು 
ಸಂತಸದಿಂದ ಅತ್ತಿತ್ತ ಓಡುತ್ತಿದ್ದರೆ, ಇನ್ನು ಕೆಲವರು ತಮ್ಮ 
ಒಡಹುಣಟ್ಟದವರ ಕೈಯನ್ನು ಹಿಡಿದಿರುತ್ತಾರೆ, ಮತ್ತೆ ಕೆಲವರು 
ಹೆದರಿರುತ್ತಾರೆ. ಸ್ವಲ್ಪ ಮಕ್ಕಳು ಚಕ್ಕಿ ಬಕ್ಕಿ ಅಳುತ್ತಾರೆ. ಕೆಲವರು ಮನೆಗೆ 
ಹೋಗಲು ಹಠ ಹಿಡಿಯುತ್ತಾರೆ. ಇಂತಹ ಸನ್ನಿವೇಶದಲ್ಲ ಪರಸ್ಪರರ 
ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದು ಮತ್ತು ಒಟ್ಟಗೆ 
ಕೂಡಿ ಕಅಯುವ ವಾತಾವರಣವನ್ನು ರೂಪಿಸುವುದು ಶಿಕ್ಷಕರು 
ಮತ್ತು ಮಕ್ಕಳ ಪಾಲಗೆ ಸವಾಅನ ಕೆಲಸವಾಗಿದೆ. 


ಶಿಕ್ಷಕರ ಪಾಅಗೆ ಎದುರಾಗುವ ಸವಾಲು ಏನೆಂದರೆ ಶಾಲೆಯ 
ಕುರಿತು ಮಕ್ಕಳಲ್ಲ ಆತೃವಿಶ್ವಾಸವನ್ನು ಮೂಡಿಸುವುದು ಹಾಗೂ 
ಅವರ ಸುರಕ್ಷತೆಯನ್ನು ಖಾತರಿಪಡಿಸುವುದು. ಶಿಕ್ಷಕರಿಗೆ ಪ್ರತಿ 
ಮಗುವಿನ ಪರಿಚಯ ಇರುವುದಿಲ್ಲ. ಅಲ್ಲದೆ ಅವರ ವರ್ತನೆ, 
ಆಸಕ್ತಿಗಳು ಅಥವಾ ಶಾಲೆಯಲ್ಲರಲು ಅವರು ಹೊಂದಿರುವ ಇಚ್ಛೆಯ 
ಕುರಿತು ಮಾಹಿತಿ ಇರುವುದಿಲ್ಲ. ಮಕ್ಕಳನ್ನು ಸಹಕಾರ ಮನೋಭಾವ 
ತೋರಿಸಲು, ಸ್ನೇಹಿತರನ್ನು ಗಳಸಲು ಮತ್ತು ಹೊಸ ವಾತಾವರಣ 
ಮತ್ತು ತಮ್ಮ ಸಹಪಾಠಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು 


ಇ 
ಜ್‌ 
ಡಾ 


ನಿರೀಕ್ಷಿಸಲಾಗುತ್ತದೆ. ಹೊಸ ಗೆಳೆಯರನ್ನು ಮಾಡಿಕೊಳ್ಳುವುದಾಗಅ 
ಅಥವಾ ಹೊಸ ವಿಷಯಗಳನ್ನು ಕಅಯುವುದಾಗಅ,. ಅನೇಕ 
ಮಕ್ಕಳು ಸಹಜವಾಗಿಯೇ ಈ ಸ್ವಭಾವವನ್ನು ಹೊಂದಿರುತ್ತಾರೆ. 
ಆದರೆ ಎಲ್ಲರೂ ಹೀಗೆ ಇರುವುದಿಲ್ಲ. ಕೆಲವು ಮಕ್ಕಳು ಈ 
ಗುಣಸ್ವಭಾವವನ್ನು ಕಅತುಕೊಳ್ಳಬೇಕಾಗುತ್ತದೆ. ಹೀಗಾಗಿ, ಮಕ್ಕಳು 
ಸ್ಹಯಂ ಆಗಿ ಸಂತಸದಿಂದ ಪಾಲ್ಗೊಳ್ಳುವ ಕೆಲವು ಚಟುವಟಕೆಗಳು 
ಅಥವಾ ಆಟಗಳನ್ನು ನಡೆಸಬೇಕಾಗುತ್ತದೆ. 


ಪರಿಚಯಾತ್ಮಕ ಚಟುವಟಕೆ (ಚೆ೦ಡನ್ನು ಎಸೆಯುವುದು) 


ಸಾಮಗ್ರಿ - ವರ್ಣಮಯ, ಆಕರ್ಷಕ ಚಿತ್ರಗಳನ್ನು ಹೊಂದಿರುವ 
ಒಂದು ಚೆಂಡು. 


ಮಕ್ಕಳು ಮತ್ತು ಶಿಕ್ಷಕರಿಗೆ ಪರಸ್ಪರ ಪರಿಚಯ ಇಲ್ಲದಿರುವಾಗ, ಇದು 
1ನೇ ತರಗತಿಯಲ್ಲ ಮೊದಲ ದಿನದಂದು ಮೊದಲ ಬಾರಿಗೆ 
ನಡೆಸಬಹುದಾದ ಚಟುವಟಕೆಯಾಗಿದೆ. ಪ್ರತಿಯೊಬ್ಬರ ಹೆಸರನ್ನು 
ತಿಳದುಕೊಳ್ಳಲು ತರಗತಿಯಲ್ಲ ಈ ಆಟವನ್ನು ಆಡಬಹುದು. 
ಮಕ್ಕಳು ಮತ್ತು ಶಿಕ್ಷಕರು ತರಗತಿಯ ಒಳಗೆ ಅಥವಾ ಹೊರಗಡೆ 
ಮೈದಾನದಲ್ಲ ದೊಡ್ಡ ವೃತ್ತದಲ್ಲ ನಿಲ್ಲುತ್ತಾರೆ. ಅವರು ಚೆಂಡಿನ 
ಮೇಲಅರುವ ಚಿತ್ರಗಳ ಕುರಿತು ಚರ್ಚಿಸುತ್ತಾರೆ. ಯಾರ ಬಳ ಚೆಂಡು 
ಇದೆಯೋ ಅವರು ಅದನ್ನು ಬೇರೆಯವರತ್ತ ಎಸೆಯುತ್ತಾರೆ. ಯಾರು 
ಈ ಚೆಂಡನ್ನು ಹಿಡಿಯುತ್ತಾರೋ ಅವರು ತಮ್ಮ ಹೆಸರನ್ನು ಹೇಳ 
ಚೆ೦ಡನ್ನು ಬೇರೆ ವಿದ್ಯಾರ್ಥಿಯತ್ತ ಎಸೆಯುತ್ತಾರೆ. ಹೀಗೆ ಎಲ್ಲರೂ 
ತಮ್ಮ ಹೆಸರನ್ನು ಹೇಳುವ ತನಕ ಅಥವಾ ತಿಳಯುವ ತನಕ ಈ 
ಆಟವು ಮುಂದುವರಿಯುತ್ತದೆ. ಈ ಚಟುವಟಕೆಯ ಮೂಲಕ 
ಮಕ್ಕಳು ಸುಲಭವಾಗಿ ಪರಸ್ಪರ ಪರಿಚಯ ಮಾಡಿಕೊಳ್ಳುತ್ತಾರೆ. 
ಅವರು ಸ್ನೇಹಿತರಾಗುತ್ತಾರೆ. ಪರಸ್ಪರರ ಹೆಸರನ್ನು ಕರೆದು ಅವರು 
ಚೆ೦ಡನ್ನು ತಮ್ಮತ್ತ ಎಸೆಯಲು ಹೇಳುತ್ತಾರೆ. ಚೆ೦ಡನ್ನು ದೂರಕ್ಕೆ 
ಎಸೆದಿದ್ದರೆ ಅವರು ಅದನ್ನು ತರಲು ಪ್ರಚ್ಛಂದವಾಗಿ ಓಡುತ್ತಾರೆ. 
ಮುಂದೆ ಯಾರ ಸರದಿಯೋ ಅವರಿಗೆ ಚೆಂಡನ್ನು ತಂದು 
ಕೊಡುತ್ತಾರೆ. 


ನಾಯಕನನ್ನು ಅನುಸರಿಸುವುದು 


ಮಕ್ಕಳು ಮತ್ತು ಶಿಕ್ಷಕರು ದೊಡ್ಡ ವೃತ್ತ ಮಾಡಿ ನೆಲದಲ್ಲ 
ಕುಳತುಕೊಳ್ಳುತ್ತಾರೆ (ತರಗತಿ ಕೋಣೆ ಅಥವಾ ಆಟದ ಮೈದಾನ). 
ಶಿಕ್ಷಕರು ಮೊದಅಗೆ ನಾಯಕರಾಗುತ್ತಾರೆ ಮತ್ತು ಪ್ರತಿಯೊಬ್ಬರು 
ತನ್ನತ್ತ ನೋಡಿ ತಾನು ಮಾಡಿದ ಕ್ರಿಯೆಯನ್ನು ಅನುಸರಿಸಬೇಕು 
ಮತ್ತು ಒಟ್ಟಗೆ 'ನೇತಾ ನೇತಾ ಚಲ್‌ ಬದಲ್‌' ಎನ್ನುವ ಹಾಡನ್ನು 
ಹಾಡಬೇಕು ಎಂದು ಹೇಳುತ್ತಾರೆ. ಬದಲ್‌ (ಬದಲಾವಣೆ) ಪದವು 
ಬರುವಾಗ ಶಿಕ್ಷಕರು ತನ್ನ ಕ್ರಿಯೆಯನ್ನು ಬದಲಾಯಿಸುತ್ತಾರೆ ಮತ್ತು 
ಮಕ್ಕಳು ಅದನ್ನು ತಕ್ಷಣವೇ ನಕಲು ಮಾಡಬೇಕು. ಚಪ್ಪಾಳೆ ತಟ್ಟುವ 
ಮೂಲಕ ಅಥವಾ ಹಾಡನ್ನು ಹಾಡಿ ಶಿಕ್ಷಕರು ಈ ಆಟವನ್ನು 
ಆಡಬಹುದು. ಮಕ್ಕಳು ಸಹ ಚಪ್ಪಾಳೆ ತಟ್ಟುತ್ತಾರೆ ಮತ್ತು ಹಾಡುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


48 


ನಂತರ, ಕೈಗಳ೦ದ ತನ್ನ ತೊಡೆಗೆ ಚಪ್ಪಾಳೆ ತಟ್ಟುವುದು - ಹಿಂಗೆ 
ಶಿಕ್ಷಕರು ತನ್ನ ಚಪ್ಪಾಳೆ ತಟ್ಟುವ ರೀತಿಯಲ್ಲ ಬದಲಾವಣೆ 
ಮಾಡಬಹುದು. ಮಕ್ಕಳು ಅದನ್ನು ಅನುಸರಿಸಬೇಕು. ಇದರಲ್ಲ 
ಶಿಕ್ಷಕರು ಅನೇಕ ಕ್ರಿಯೆಗಳನ್ನು ಮಾಡಬಹುದು. ತಮಾಷೆಯ ಮುಖ 
ಅಥವಾ ತಲೆಯನ್ನು ಕೆರೆಯುವುದು ಮುಂತಾದ ಕೆಲವು ಕ್ರಿಯೆಗಳು 
ಮಕ್ಕಳಗೆ ನಗು ಬರುವಂತೆ ಮಾಡುತ್ತವೆ. ನ೦ತರ ಒಂದು 
ಮಗುವನ್ನು ಆರಿಸಿ ತಂಡದಿಂದ ಹೊರಕ್ಕೆ ಕಳುಹಿಸಲಾಗುತ್ತದೆ. 
ಉಳದವರು ಒಬ್ಬ ನಾಯಕಿ/ನಾಯಕನನ್ನು ಆರಿಸುತ್ತಾರೆ. ಮಗುವು 
ವಾಪಸ್‌ ಬಂದಾಗ, ಆ ಹೊಸ ನಾಯಕಿ/ಕ ಯಾರು ಎ೦ಬುದನ್ನು 
ಆತ ಅಥವಾ ಆಕೆ ಕಂಡುಹಿಡಿಯಬೇಕು. ಹೊಸ ನಾಯಕಿ/ಕನನ್ನು 
ಗುರುತಿಸಿದ ನಂತರ ಆತ ಅಥವಾ ಆಕೆಯು ಹೊರಕ್ಕೆ ಹೋಗಬೇಕು. 
ಈ ಆಟದಲ್ಲಿ ಹೆಸರುಗಳನ್ನು ಸೂಚಿಸುವುದು, ನಾಯಕನ 
ಆಯ್ಕೆಯನ್ನು ಒಪ್ಪಿಕೊಳ್ಳುವುದು. ತಂಡ ಸ್ಫೂರ್ತಿ ಮನೋಭಾವ, 
ಸೂಕ್ಷ್ಮವಾಗಿ ಗಮನಿಸುವುದು. ಹಾಡುವುದು ಮತ್ತು ನಟನೆ 
ಮುಂತಾದ ಗುಣಗಳನ್ನು ಕಅಯುತ್ತಾರೆ. 


ಹಾರುವುದು - ತಿನ್ನುವುದು 


ತರಗತಿ ಕೋಣೆಯಲ್ಲ ಅಥವಾ ಮೈದಾನದಲ್ಲ ಮಕ್ಕಳು ಮತ್ತು 
ಶಿಕ್ಷಕರು ವೃತ್ತಾಕಾರದಲ್ಲ ನಿಂತಿರುತ್ತಾರೆ. ಎಲ್ಲರೂ ಒಟ್ಟಗೆ ತಿನ್ನುವ 
ಆಟವನ್ನು ಆಡುತ್ತಾರೆ. ಎಡಗೈಯನ್ನು ಮುಂದಕ್ಕೆ ತಂದು 
ಬಲಗೈಯನ್ನು ಅದರ ಮೇಲೆ ಇಡಲಾಗುತ್ತದೆ. ಶಿಕ್ಷಕರು ಆಗ 
ಯಾವುದಾದರೂ ತಿಂಡಿಯ ಹೆಸರನ್ನು ಹೇಳುತ್ತಾರೆ. ಪ್ರತಿಯೊಬ್ಬರೂ 
ತಮ್ಮ ಬಲಗೈಯನ್ನು ಬಾಯಿಯ ಮುಂದೆ ತಂದು ಜೋರಾಗಿ 
'ತಿನ್ನು' ಎ೦ದು ಹೇಳುತ್ತಾರೆ. ಒಂದುವೇಳೆ ಯಾವುದೇ ತಿನ್ನಲಾಗದ 
ವಸ್ತುವಿನ ಹೆಸರನ್ನು ಶಿಕ್ಷಕರು ಹೇಳದರೆ, ಆಗ ಯಾರೂ ಏನನ್ನೂ 
ಹೇಳಬಾರದು ಅಥವಾ ಯಾವುದೇ ಸನ್ನೆಯನ್ನು ಮಾಡಬಾರದು. 
ಹೀಗೆ ಮಾಡಿದರೆ ಅವರು ಆಟದಿಂದ ಹೊರಬೀಳುತ್ತಾರೆ. ಹೀಗೆಯೇ 
ಹಾರುವ ಆಟವನ್ನು ಆಡುವಾಗ ಶಿಕ್ಷಕರು ಹಾರುವ ಮತ್ತು 
ಹಾರಲಾಗದ ವಸ್ತುಗಳ ಹೆಸರನ್ನು ಹೇಳುತ್ತಾರೆ. 


ಈ ಆಟಗಳು ಮಕ್ಚಳಲ್ಲ ಪ್ರಾಮಾಣಿಕತೆ ಮತ್ತು ನಿರ್ಧಾರ 
ತೆಗೆದುಕೊಳ್ಳುವ ಗುಣವನ್ನು ಬೆಳೆಸುತ್ತವೆ. ಸಣ್ಣ ಮಕ್ಕಳು ತಮ್ಮ 
ತಪ್ಪುಗಳನ್ನು ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳುತ್ತಾರೆ ಮತ್ತು 
ಆಟದಿಂದ ಹೊರಕ್ಕೆ ಹೋಗುತ್ತಾರೆ. ಮಕ್ಷಳು ಇತರರನ್ನೂ 
ಗಮನಿಸುತ್ತಾರೆ ಮತ್ತು ಅವರು ಮಾಡಿದ್ದು ಸರಿಯೇ ಅಥವಾ ತಪ್ಪೇ 
ಎಂಬುದನ್ನು ನಿರ್ಧರಿಸುತ್ತಾರೆ. 


ಎಷ್ಟು ಅಂತ ಹೇಳ 


ತರಗತಿ ಕೋಣೆಯಲ್ಲ ಅಥವಾ ಮೈದಾನದಲ್ಲ ಹೊರಗೆ ಮಕ್ಕಳು 
ಮತ್ತು ಶಿಕ್ಷಕರು ವೃತ್ತಾಕಾರದಲ್ಲ ನಿಂತಿರುತ್ತಾರೆ. ಪ್ರತಿಯೊಬ್ಬರೂ 
ಚಪ್ಪಾಳೆ ತಟ್ಟುತ್ತಾ. ಹಾಡುತ್ತಾ ವೃತ್ತದಲ್ಲ ಓಡುತ್ತಾರೆ. ಎಷ್ಟು ಮಂದಿ 
ಇದ್ದಾರೆ ಎಂದು ಶಿಕ್ಷಕರು ಕೇಳುತ್ತಾರೆ. ಎಷ್ಟು ಅ೦ತ ನೀವು ಹೇಳ 
ಎಂದು ಮಕ್ಕಳು ಉತ್ತರಿಸುತ್ತಾರೆ. ಶಿಕ್ಷಕರು ಯಾವುದೋ ಒಂದು 
ಸಂಖ್ಯೆಯನ್ನು ಹೇಳುತ್ತಾರೆ. ಮಕ್ಕಳು ಅಷ್ಟು ಸಂಖ್ಯೆಗಳ 
ಗುಂಪುಗಳನ್ನು ರಚಿಸಬೇಕು. ಉದಾಹರಣೆಗೆ, ಶಿಕ್ಷಕರು 'ಮೂರು' 
ಎ೦ದು ಹೇಳದರೆ ಮೂರು ಮಕ್ಕಳು ಒಂದು ಗುಂಪನ್ನು ರಚಿಸಬೇಕು. 
ಕಡಿಮೆ ಅಥವಾ ಹೆಚ್ಚನ ಮಕ್ಕಳನ್ನು ಹೊಂದಿರುವ ಯಾವುದೇ 
ತಂಡವು ಆಟದಿಂದ ಹೊರಬೀಳುತ್ತದೆ. ಮಕ್ಕಳು ಓಡುವಾಗ ಶಿಕ್ಷಕರು 
'ಸ್ವಾಚ್ಯೂ' ಎಂದು ಹೇಳದರೆ ಪ್ರತಿಯೊಬ್ಬರೂ ತಮ್ಮ ಸ್ಥಾನದಲ್ಲ 
ಸ್ತಬ್ಧವಾಗಿ ನಿಲ್ಲುತ್ತಾರೆ. ಶಿಕ್ಷಕರು ಬಡಿ ಎ೦ದು ಹೇಳುವ ತನಕ ಅವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅಲುಗಾಡಬಾರದು. ಯಾರು ಅಲ್ಲಾಡುತ್ತಾರೆಯೋ ಅವರು 
ಆಟದಿಂದ ಹೊರಬೀಳುತ್ತಾರೆ. 


ಈ ಆಟದ ಮೂಲಕ ಮಕ್ಕಳು ಸ್ನೇಹ, ವೇಗವಾಗಿ ನಿರ್ಧಾರ 
ತೆಗೆದುಕೊಳ್ಳುವುದು. ತಂಡ ಸ್ಫೂರ್ತಿ, ಪ್ರಾಮಾಣಿಕತೆ, ನಾಯಕತ್ವ 
ಮತ್ತು ಏಕಾಗ್ರತೆಯಂತಹ ಗುಣಗಳನ್ನು ಕಅಯುತ್ತಾರೆ. 


ಕವಿತೆ ಓದುವುದು 


ಏನಾದರೂ ನಟನೆ ಮಾಡುತ್ತಾ ಕವಿತೆ ಹಾಡುವುದು. ಸಣ್ಣ ಮಕ್ಕಳ 
ಬೆಳವಣಿಗೆಯಲ್ಲ ತುಂಬಾ ಶಕ್ತಿಶಾಅ ಪಾತ್ರವನ್ನು ವಹಿಸುತ್ತದೆ. ಈ 
ಚಟುವಟಕೆಯಲ್ಲ. ಶಿಕ್ಷಕರು ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಿದ 
ನಂತರ, ಕವಿತೆಯನ್ನು ಹಾಡಲು ಮಕ್ಕಳಗೆ ಹೇಳಲಾಗುತ್ತದೆ. 
ಮೊದಲು ತಾವು ಕವಿತೆಯನ್ನು ಹಾಡಲು ಮಕ್ಕಳು ನಾಮುಂದು 
ತಾಮುಂದು ಎ೦ದು ತಳ್ಳಾಟ ನಡೆಸಿದರೂ, ಒಬ್ಬರಾದ ಮೇಲೆ ಒಬ್ಬರು 
ಸರದಿಯಲ್ಲ ಕವಿತೆಗಳನ್ನು ಹಾಡಬೇಕು ಎ೦ದು ವಿವರಿಸಿದ ನಂತರ 
ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ಅವರು ತಮ್ಮ ಸರದಿಗಾಗಿ 
ಕಾಯುವುದನ್ನು ಮತ್ತು ತಾಳ್ಮೆಯಿ೦ದ ಇತರರನ್ನು 
ಕೇಳಸಿಕೊಳ್ಳುವುದನ್ನು ಕಅತುಕೊಳ್ಳುತ್ತಾರೆ. 


ಅನೇಕ ಖಾರಿ ಅವರು ತಂಡದಲ್ಲ ಹಾಡಲು ಇತರರ ಜೊತೆ 
ಕಲೆಯುತ್ತಾರೆ ಮತ್ತು ಮಾದರಿ ಎನಿಸುವ ತ೦ಡಸ್ಫೂರ್ತಿ 
ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. 


ಕಥೆ ಓದುವುದು, ಪಾತ್ರಾಭಿನಯ 


ಸನ್ನೆ ಮತ್ತು ಧ್ವನಿಯ ಏರಿಳತದೊಂ೦ದಿಗೆ ಕಥೆಯನ್ನು ಓದಿದ ನಂತರ 
ಇದನ್ನು ಅಭಿನಯ ಮಾಡಿ ತೋರಿಸುವಂತೆ ಶಿಕ್ಷಕರು ಮಕ್ಷಳಗೆ 
ಹೇಳುತ್ತಾರೆ. ಮಕ್ಕಳು ಚರ್ಚೆಯನ್ನು ನಡೆಸಿ ಪಾತ್ರಗಳನ್ನು ಆರಿಸುವ 
ವಿಚಾರದಲ್ಲ ತೀರ್ಮಾನಕ್ಕೆ ಬರುತ್ತಾರೆ. ನಿರ್ದಿಷ್ಟ ಪಾತ್ರಕ್ಕೆ ಸೂಕ್ತ 
ಹೆಸರನ್ನು ಅವರು ಸೂಚಿಸುತ್ತಾರೆ. ಅಗತ್ಯ ರಂಗಾಲ೦ಕಾರಕ್ಕೆ ಅವರು 
ವ್ಯವಸ್ಥೆ ಮಾಡುತ್ತಾರೆ, ಅಭ್ಯಾಸದ ವೇಳೆ ವಿವಿಧ ವಿಷಯಗಳನ್ನು 
ಚರ್ಚಿಸುತ್ತಾರೆ, ಹಾಗೂ ಸ೦ಭಾಷಣೆ, ವಿಷಯ ಮತ್ತು ನೋಟದ 
ವಿಚಾರದಲ್ಲ ಒಮ್ಮತದಿಂದ ಸಲಹೆ ನೀಡುತ್ತಾರೆ. 


ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವುದು. ಒಪ್ಪಿಕೊಳ್ಳುವುದು. ಒಟ್ಟಿಗೆ 
ಕೆಲಸ ಮಾಡುವುದು. ಪರಸ್ಪರರ ಕೆಲಸವನ್ನು ಹೊಗಳುವುದು 
ಇತ್ಯಾದಿ ಮಾನವೀಯ ಗುಣಗಳನ್ನು ಕಅಯುತ್ತಾರೆ ಮತ್ತು 
ಅಭ್ಯಸಿಸುತ್ತಾರೆ. 


ಇದು ನಾನು ಆಚರಿಸಿದ ಕೆಲವು ಚಟುವಟಕೆಗಳು ಮತ್ತು ನನ್ನ 
ಅನುಭವಗಳು. ಸಹಕರಿಸುವುದು ಮತ್ತು ಸಹಕಾರವನ್ನು 
ಕೇಳುವುದು. ಸಂಘಟತ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ತಮ್ಮ 
ಸರದಿಗಾಗಿ ತಾಳ್ಮೆಯಿಂದ ಕಾಯುವುದು. ಇತರ ಮಕ್ಕಳು ಮತ್ತು 
ಶಿಕ್ಷಕರು ಹೇಳುವುದನ್ನು ಎಚ್ಚರಿಕೆಯಿಂದ ಕೇಳಸಿಕೊಳ್ಳುವುದು. 
ತಮ್ಮ ಸ್ನೇಹಿತರನ್ನು ಉತ್ತೇಜಸುವುದು ಮತ್ತು ಗೌರವಿಸುವುದು 
ಮತ್ತು ವಿಷಯಗಳನ್ನು ಅರಿತುಕೊಳ್ಳಲು ಪ್ರಶ್ನೆಗಳನ್ನು ಕೇಳುವುದು 
ಮುಂತಾದ ಅಮೂಲ್ಯ ಗುಣಗಳನ್ನು ಮಕ್ಕಳು ಶಾಲೆಯಲ್ಲ 
ಆಟವಾಡುವಾಗ ಕಅತುಕೊಳ್ಳುತ್ತಾರೆ ಎಂಬುದು ಅಧ್ಯಯನದ 
ಮೂಲಕ ಕಂಡು ಬಂದಿದೆ. 


ಗಜೇಂದ ಕುಮಾರ್‌ ದೇವಾಂಗನ್‌ ಅವರು ಕಳೆದ ೨ ವರ್ಷಗಳ೦ದ ಛತ್ತೀಸ್‌ಗಢದ ದಮ್‌ತರಿಯಲ್ಲರುವ ಅಜೀಂ ಪ್ರೇಮ್‌ಜ 
ಶಾಲೆಯಲ್ಲ ಪ್ರಾಥಮಿಕ ತರಗತಿಯ ಶಿಕ್ಷಕರಾಗಿದ್ದಾರೆ. ಅವರು ವಿಜ್ಞಾನದಲ್ಲ ಪದವಿ, ಕಲೆಯಲ್ಲ ಸ್ನಾತಕೋತ್ತರ ಪದವಿ ಮತ್ತು 
ಶಿಕ್ಷಣದಲ್ಲಿ ಡಿಪ್ಲೋಮಾ ಪಡೆದಿದ್ದಾರೆ. 22 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ ಹಾಗೂ ಚಿಕ್ಕ ಮಕ್ಕಳಆಗಾಗಿ 
ಹಾಡುಗಳು, ಕವಿತೆಗಳು, ಕಥೆಗಳು, ಚಟುವಟಕೆಗಳು ಮತ್ತು ಚಿತ್ರಗಳನ್ನು ರಚಿಸುವಲ್ಲ ತೀವ್ರ ಆಸಕ್ತಿಯನ್ನು ಹೊಂದಿದ್ದಾರೆ. 
ತಮ್ಮ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಓದುವುದು ಮತ್ತು ತಮ್ಮ ಅನುಭವಗಳನ್ನು ಬರೆಯುತ್ತಾರೆ. 
ಇವರನ್ನು ಕajendra.dewangan @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೊನ್ಸಾ । ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


49 


ಕ್ರೀಡಾತರಗತಿಗಳನ್ನು ವಿನ್ಯಾಸಗೊಳಿಸುವುದು 


ಕುಶಾಲ್‌ ಅಗರವಾಲ್‌ 


'ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕ್ರೀಡೆಯು ಅತ್ಯಗತ್ಯ, "ಕ್ರೀಡೆಯು 
ಮಕ್ಕಳ ಯೋಗಕ್ಷೇಮವನ್ನು ವೃದ್ಧಿಸುತ್ತದೆ', 'ಕ್ರೀಡೆಯಿ೦ದ ಮಕ್ಕಳು 
ಜೀವನ ಕೌಶಲಗಳನ್ನು ಕಅಯುತ್ತಾರೆ' ಮುಂತಾದ ವಿಚಾರಗಳನ್ನು 
'ಅಭವೃದ್ಧಿ ಮತ್ತು ೫೬೫8 ಕ್ರೀಡೆ'ಯ 'ಅಂತರರಾಷ್ಟ್ರೀಯ. 
ದಿನ'ದಂದು ನಡೆದ '`ಶಿಕ್ಷಣದಲ್ಲ ಕ್ರೀಡೆ' ಕುರಿತ ಚರ್ಚೆಯಲ್ಲ 
ಶಿಕ್ಷಕರು ಉಲ್ಲೇಖಸಿದರು.. ಏಪ್ರಿಲ್‌ 6ರಂದು ಆಚರಿಸುವ ಈ 
ದಿನವನ್ನು. ಸಾಮಾಜಕ ಬದಲಾವಣೆಯ ಚಾಲನೆಗಾಗಿ, 
ಸಮುದಾಯದ ಅಭಿವೃದ್ಧಿಯನ್ನು ಉತ್ತೇಜಸಲು ಹಾಗೂ ಶಾಂತಿ 
ಮತ್ತು ಸಾಮರಸ್ಯವನ್ನು ಬೆಳೆಸುವುದಕ್ಕಾಗಿ ವಿಶ್ವಸ ೦ಸ್ಥೆಯು 
2೦13ರಲ್ಲ ಜಾರಿಗೆ ತಂದಿತು. 


ಈ ವೆಜನಾರ್‌ನಲ್ಲ ಛತ್ತೀಸ್‌ಗಢದ ರಾಯಗಢ ಜಲ್ಲೆಯ 3೦ಕ್ಕೂ 
ಹೆಚ್ಚು ಶಿಕ್ಷಕರು ಪಾಲ್ಗೊಂಡರು. ಮಕ್ಕಳ ಬದುಕಿನಲ್ಲ ಕ್ರೀಡೆಯ 
ಪ್ರಾಮುಖ್ಯತೆಯ ಕುರಿತು ಶಿಕ್ಷಕರು ಚೆನ್ನಾಗಿ ಅರಿತುಕೊಂಡಿದ್ದಾರೆ 
ಎಂಬುದನ್ನು ಮೇಲೆ ಉಲ್ಲೇಖಸಿದ ಅಂಶಗಳು ಸ್ಪಷ್ಟವಾಗಿ 
ಸೂಚಿಸುತ್ತವೆ. ಆದರೆ ಅನೇಕ ಶಾಲೆಗಳಲ್ಲ ಕ್ರೀಡಾ೦ಗಣಗಳು ಮತ್ತು 
ಕ್ರೀಡಾ ಪರಿಕರಗಳು ಇಲ್ಲದ ಕಾರಣ ವಾಸ್ತವಾಂಶವು ಭಿನ್ನವಾಗಿದೆ 
ಎಂಬುದೂ ಸಹ ಶಿಕ್ಷಕರಿಗೆ ತಿಳದಿದೆ. ಗ್ರಾಮೀಣ ಶಾಲೆಗಳು 
ದೊಡ್ಡದಾದ ಕ್ಯಾ೦ಪಸ್‌ಗಳನ್ನು ಹೊಂದಿದ್ದರೂ ಕ್ರೀಡಾಂಗಣಗಳು 
ಒರಟಾಗಿದ್ದು ಸಮತಟ್ಟಾಗಿ ಇರದ ಕಾರಣ ಮಕ್ಕಳು ಆಟವಾಡಲು 
ಸುರಕ್ಷಿತವಾಗಿಲ್ಲ. ಹೆಚ್ಚಿನ ಶಾಲೆಗಳಲ್ಲ,. ಆಟದ ಅವಧಿಯನ್ನು ಶಾಲಾ 
ಸಭೆ ಅಥವಾ ಊಟಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಅಥವಾ ದಿನದ 
ಕೊನೆಗೆ ಮಕ್ಚಳು ಬೇಗನೆ ಮನೆಗೆ ಹೋಗಲು ಸಿದ್ಧರಾಗುವ 
ಸಮಯದಲ್ಲ ಆಟದ ಅವಧಿಯನ್ನು ನಿಗದಿಪಡಿಸಲಾಗುತ್ತದೆ. ಆಟದ 
ಅವಧಿಯನ್ನು ನಿಗದಿಪಡಿಸಿದರೂ. ಕವಾಯತು ಮತ್ತು ದೈಹಿಕ 
ತರಬೇತಿಗೆ ಗಮನ ನೀಡಲಾಗುತ್ತದೆ. ಆದರೆ ಅನೇಕ ಮಕ್ಕಳು 
ಇದನ್ನು ಇಷ್ಟಪಡುವುದಿಲ್ಲ. 


ಈ ಸವಾಲನ್ನು ಎದುರಿಸುವುದಕ್ಕಾಗಿ, ಕಳೆದ ಮೂರು ವಷ೯ಗಳ೦ದ, 
ಪ್ರಾಯೋಗಿಕ ಎನಿಸುವ ಹಾಗೂ ಶಿಕ್ಷಕರು ಹಾಗೂ ತರಬೇತು- 
ದಾರರಿಗೆ ಶಾಲೆಯಲ್ಲ ಯಶಸ್ವಿಯಾಗಿ ಕೀಡೆ ನಡೆಸಲು ಸಹಾಯ 
ಮಾಡುವ ಕ್ರೀಡಾ ತರಗತಿಗಳನ್ನು ನಾನು ವಿನ್ಯಾಸಗೊಳಸುತ್ತಿದ್ದೇನೆ. 


ಮನೋಸ್ಥಿತಿಯನ್ನು ಬದಲಾಯುಸುವುದು 


ನನ್ನು ಅನುಭವದ ಪ್ರಕಾರ ಹಾಗೂ ಖಾಸಗಿ ಮತ್ತು ಸರ್ಕಾರಿ 
ಶಾಲೆಗಳಲ್ಲಿ ನಾನು ಗಮನಿಸಿದಂತೆ, ಶಿಕ್ಷಕರು ಪಥಸಂಚಲನ 
ಕವಾಯತುಗಳಗೆ ಮಾತ್ರವೇ ಗಮನ ನೀಡುತ್ತಾರೆ. ಇದು ಸ ಸ್ಪಷ್ಟವಾ 

ಏಕಮುಖ ಸಂವಹನಕ್ಷೆ ಗಮನ ನೀಡುವ ಹಳೆಯ ಮ 


ಕ್ರಮವನ್ನು ಪ್ರತಿನಿಧಿಸುತ್ತದೆ. ಹಾಗೂ ಇಲ್ಲ ಮಕ್ಕಳು ಸೂಚನೆಗಳನ್ನು 


ಸ್ವೀಕರಿಸುತ್ತಲೇ ಇರುತ್ತಾರೆ. ಕ್ರೀಡೆಯು ಮಕ್ಕಳಗೆ ಕಾರ್ಯತಂತ್ರ 
ರೂಪಿಸುವುದು, ಸಮಸ್ಯೆಗಳನ್ನು ಪರಿಹರಿಸುವುದು. ಸಹಕಾರ ಮತ್ತು 


ಸಾಮಾಜಕ ಕೌಶಲಗಳು ಮುಂತಾದ ಪ್ರಮುಖ ಕೌಶಲಗಳನ್ನು 
ಒದಗಿಸುತ್ತದೆ. ನೀವು ಮಕ್ಕಳೊಂದಿಗೆ ಗಲ್ಲ ಕ್ರಿಕೆಟ್‌ ಅಥವಾ ಚಿನ್ನಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕೆಲವು ಒಳ್ಳೆಯ ಅಭ್ಯಾಸಗಳು 


ಜು 
ಜ್‌ 
ಡಾ 


ದಾಂಡು ಆಟವಾಡಿದ್ದರೆ ಅಥವಾ ಅವರು ಆಟವಾಡುವುದನ್ನು 
(ರಾಚನಿಕವಲ್ಲದ ಮತ್ತು ಹಿರಿಯರ ಹಸ್ತಕ್ಷೇಪವಿಲ್ಲದ) 
ಗಮನಿಸಿದ್ದರೆ, ಈ ಆಟಗಳಲ್ಲಿ ಮಕ್ಕಳು ಉನ್ನತ ಮಟ್ಟದ ಆಲೋಚನೆ 
ಮತ್ತು ಕಾಂರುಣತಂತ್ರವನ್ನು ಸ ಸುವುದನ್ನು ನೀವು 
ನೋಡಿರಬಹುದು. 


ಜಟ್‌-ಬೈ-ಜಟ್‌ ಕ್ರಿಕೆಟ್‌ ಇದಕ್ಕೆ ಒಂದು ಉದಾಹರಣೆಯಾಗಿದೆ. 
ಆಟವಾಡಲು ಸಾಕಷ್ಟು ಸ್ಥಳ ಇಲ್ಲದೆ ಇದ್ದಾಗ ಮಕ್ಕಳು ಈ ಆಟವನ್ನು 
ಅಭವೃದ್ಧಿಪಡಿಸಿದರು ಮತ್ತು ತಮ್ಮ ಪರಿಸರಕ್ಕೆ ತಕ್ಕಂತೆ ಹೊಂದಾಣಿಕೆ 
ಮಾಡಿದರು. ದೇಶದ ಅನೇಕ ಭಾಗಗಳಲ್ಲ ಆಡುವ ಜಟ್‌-ಬೈ-ಜಟ್‌ 
ಕ್ರಿಕೆಟ್‌ ಆಟದಲ್ಲ. ಸುಮಾರು 1೦೦-೨೦೦ ಚದರ ಅಡಿ ಪ್ರದೇಶದಲ್ಲ 
ಆರರಿಂದ ಎಂಟು ಮಕ್ಕಳು ಭಾಗವಹಿಸಬಹುದು. ಈ ಆಟವನ್ನು 
ಆಡುವುದಕ್ಕಾಗಿ ಮಕ್ಕಳು ಹೊಸ ನಿಯಮಗಳನ್ನು ಕಂಡುಹಿಡಿದಿದ್ದು 
ಇವು ಸಾಮಾನ್ಯ ಕ್ರಿಕೆಟ್‌ಗಿಂತ ಭಿನ್ನವಾಗಿವೆ. ಸಾಮಾನ್ಯ ಕ್ರಿಕೆಬ್‌ನಲ್ಲ 
ಬೌಂಡರಿ, ಸಿಂಗಲ್‌ ಅಥವಾ ಡಬಲ್‌ ಬಾರಿಸಿ ರನ್‌ ಗಳನಿದರೆ, 
ಜದಿಯಲ್ಲ ಆಡುವ ಇದೇ ಆಟದಲ್ಲ ಚೆಂಡನ್ನು ಬರೇ ತಡೆಯುವ 
ಮೂಲಕ ಆಟಗಾರರು ರನ್‌ಗಳಸಬಹುದು. ನಿಯಮಗಳು ಎಷ್ಟು 
ಕಷ್ಟಕರವಾಗಿರುತ್ತವೆ (ಔಟ್‌ ಆಗಲು ಸುಲಭ!) ಎಂದರೆ, 
ಬ್ಯಾಟ್ಸ್‌ಮನ್‌ ತನ್ನ ವಿಕೆಟ್‌ ಉಳಸಿಕೊಳ್ಳಲು ಉನ್ನತ ಮಟ್ಟದ 
ಕಾರ್ಯತಂತ್ರವನ್ನು ಬಳಸಬೇಕಾಗುತ್ತದೆ. ಈ ಆಟವು. ಬದುಕಿನಲ್ಲ 
ಅತ್ಯಂತ ಪ್ರಮುಖವೆನಿಸುವ ತಾಳ್ಕೆ, ಕಾರ್ಯತಂತ್ರ, ಒತ್ತಡ 
ನಿರ್ವಹಣೆ ಮತ್ತು ಇತರ ಅನೇಕ ಕೌಶಲಗಳನ್ನು ಕಲಸುತ್ತದೆ. 
ಆದರೂ ಇದನ್ನು ಗುರುತಿಸಲು ನಾವು ವಿಫಲರಾಗುತ್ತೇವೆ ಹಾಗೂ 
ಸಮಯವನ್ನು ವ್ಯರ್ಥ ಮಾಡುವುದು ಎಂದು ನಾವು ಭಾವಿಸುವ 
ಇಂತಹ ಆಟದಲ್ಲಿ ಮಕ್ಕಳು ಭಾಗವಹಿಸದಂತೆ ಅಡ್ಡಿ ಪಡಿಸುತ್ತೇವೆ. 
ಇಂತಹ ಕಲಕೆಯ ಪ್ರಾಮುಖ್ಯತೆಯನ್ನು ವಿವರಿಸುವುದಕ್ಷಾಗಿ 
ಇನ್ನೊಂದು ಕ್ಷೇತ್ರದ ದೃಷ್ಟಾ೦ತವನ್ನು ನಾನು ನೀಡುತ್ತೇನೆ. 


ಕೇಂದ್ರ ಅಮೆರಿಕದ ನಿಕಾರಾಗುವಾದಲ್ಲ 197೦ರ ಕೊನೆಯ ತನಕ 
ಸಂಕೇತ ಭಾಷೆ ಇರಲಲ್ಲ. ಹೀಗಾಗಿ ಶ್ರವಣ ಸಮಸ್ಯೆ ಇದ್ದ ಜನರನ್ನು 
ಮುಖ್ಯವಾಹಿನಿಯ೦ದ ದೂರವಿಡಲಾಗಿತ್ತು. ಅಂತಿಮವಾಗಿ ಶ್ರವಣ 
ಸಮಸ್ಯೆ ಇರುವವರಿಗಾಗಿ, ತುಟಯ ಭಾಷೆಯನ್ನು ಓದುವುದು 
ಮತ್ತು ಮಾತಿನ ಮೂಲಕ ಕಅಸುವ ಭಾಷೆಯ ಶಾಲೆಯನ್ನು ಅಲ್ಲನ 
ಸರ್ಕಾರವು ಪ್ರಾರಂಭಿಸಿತು. ಆದರೆ. ಫಲತಾಂಶ ಮಾತ್ರ 
ನಿರಾಶಾದಾಯಕವಾಗಿತ್ತು. ಮಕ್ಕಳು ಯಾವುದೇ ಸುಧಾರಣೆಯನ್ನು 
ತೋರಲಲ್ಲ. ನ೦ತರ ಇದೇ ಮಕ್ಕಳು ಆಟದ ಮೈದಾನ ಮತ್ತು ಶಾಲಾ 
ಬಸ್ಸುಗಳಲ್ಲ ತಮ್ಮ ಓರಗೆಯವರೊಂದಿಗೆ ಸಂವಹನ 
ನಡೆಸುವುದಕ್ಕಾಗಿ ಕೆಲವೊಂದು ವಿಧಾನಗಳನ್ನು ಆವಿಷ್ಠರಿಸಿದರು. 
ಇದರಲ್ಲ ಹಿರಿಯರ ಯಾವುದೇ ಹಸ್ತಕ್ಷೇಪ ಇರಲಲ್ಲ. ಭವಿಷ್ಯದಲ್ಲ. 
ಮಕ್ಕಳ ನಡುವೆ ನಡೆದ ಈ ಸಂವಹನವು. ಅಂಗ್ರಾಜೆ ದೆ ಸಿಗ್ನೊಸ್‌ 
ನಿಕಾರಾಗು ವೆನ್ನೆ (ಎಲ್‌ಎಸ್‌ಎನ್‌) ಎಂದು ರೂಪಿಸಲಾದ 
ವ್ಯವಸ್ಥೆಯಾಗಿ ಬೆಳೆಯಿತು. ನ೦ತರ ಇದನ್ನು ಶ್ರವಣ ಸಮಸ್ಯೆ ಇರುವ 
ಮಕ್ಷಳಗೆ ಪ್ರಮಾಣೀಕೃತ ಸಂಕೇತ ಭಾಷೆಯಾಗಿ 
ಅಭವ್ಯದ್ಧಿಪಡಿಸಲಾಯಿತು. 


ಮಕ್ಷಳಗೆ ಇಷ್ಟವಿಲ್ಲದ ಕವಾಯತು ಮತ್ತು ಪಥಸಂಚಲನವನ್ನು 
ಅವರಿಂದ ಮಾಡಿಸುವ ಬದಲು ನಾವು ಮಕ್ಕಳ೦ದ ಕಅಯಖಬೇಕು 
ಮತ್ತು ಅವರ ಮುಕ್ತ ಆಟವನ್ನು ನಮ್ಮ ಕ್ರೀಡಾ ತರಗತಿಗೆ ತರಬೇಕು. 
ಮಕ್ಕಳು ಆಡುವ ಮುಕ್ತ ಆಟವು ಅನೇಕ ಅಮೂಲ್ಯ ಕೌಶಲಗಳನ್ನು 
ರೂಪಿಸಿದರೆ, ಕೆಲವೊಮ್ಮೆ ಇದು ಅಪಾಯಕಾರಿಯಾಗಿಯೂ 
ಪರಿಣಮಿಸಬಹುದು. ಕೆಲವು ಮಕ್ಕಳ ಮೇಲೆ ದಬಾವಣಿ ಮತ್ತು 
ಬಹಿಷ್ಠಾರವೂ ನಡೆಯಬಹುದು. ಇಂತಹ ಸಂದರ್ಭಗಳಲ್ಲ 
ಹಿರಿಯರು ಮಧ್ಯಪ್ರವೇಶ ಮಾಡಬೇಕಾಗುತ್ತದೆ. ಎಲ್ಲರ ಸೇರ್ಪಡೆ, 
ಸುರಕ್ಷತೆ ಮತ್ತು ಮೋಜನ್ನು ಉತ್ತೇಜಸುವ ಕೆಲವೊಂದು 
ಮಾರ್ಗದರ್ಶನಗಳನ್ನು ರಚಿಸಲು ವಯಸ್ಥರು ಸಹಕರಿಸಬಹುದು. 


ನನ್ನ ಅನುಭವವನ್ನು ಆಧರಿಸಿ, ಮಕ್ಷಳು ಆಟಗಳು ಮತ್ತು 
ಕ್ರೀಡೆಗಳನ್ನು ಆನಂದಿಸುವಂತೆ ಮಾಡಲು ಈ ಕೆಲವು ಉತ್ತಮ 
ಆಚರಣೆಗಳನ್ನು ಮುಂದಿಡಲು ನಾನು ಇಚ್ಛಿಸುತ್ತೇನೆ. 


ಸುರಕ್ಷತೆ 
ಎಇ 


ದೈಹಿಕ ಸುರಕ್ಷತೆಗಾಗಿ ನಾವು ಸ್ಪಷ್ಟವಾಗಿ ಆಟದ ಸ್ಥಳಗಳನ್ನು 
ಗುರುತಿಸಬೇಕು, ಗಡಿಮಿತಿಯನ್ನು ಮತ್ತು ಅಸುರಕ್ಷಿತ ಸ್ಥಳಗಳ 
ಕುರಿತು ಮಕ್ಕಳಗೆ ತಿಳಸಬೇಕು. ಉದಾಹರಣೆಗೆ, ಜಾರುವ ಸ್ಥಳಗಳು 
ಮತ್ತು ಒಂದೇ ಮಟ್ಟವಾಗಿಲ್ಲದ ಮತ್ತು ಕಾಂಕ್ರೀಟ್‌ ಮೇಲ್ಮೈಗಳು. 
ತಳ್ಳುವುದಾಗಅ ಮತ್ತು ಹೊಡೆದಾಡುವುದಾಗಅಆ ಮಾಡಬಾರದು. 
ಸಂಪರ್ಕರಹಿತ ಆಟ, ಗೆಲುವು ಮತ್ತು ನ್ಯಾಯಯುತವಾದ 
ನಡವಳಕೆ ಮತ್ತು ಸಹಕಾರದ ಮರುವ್ಯಾಖ್ಯಾನ ಮುಂತಾದ ಕೆಲವು 
ಕ್ರೀಡಾಂಗಣದ ನಿಯಮಗಳನ್ನು ತಿಆಸಿ ಆಟದ ಮೈದಾನದಲ್ಲ 
ಉತ್ತಮ ಮತ್ತು ಇನ್ನೂ ಹೆಚ್ಚಿನ ಧನಾತ್ಮಕ ಪರಿಸರವನ್ನು 
ರೂಪಿಸಬಹುದು. 


ಅಂಗ ಸಮಾನತೆ 


ಶಾಲೆಗಳಲ್ಲಿ ನಾನು ಶ್ರೀಡಾಭ್ಯಾಸವನ್ನು ಪ್ರಾರಂಭಿಸಿದ ಸಂದರ್ಭದಲ್ಲ 
ಮಕ್ಕಳಗೆ ತಂಡಗಳನ್ನು ರಚಿಸಲು ಹೇಳದಾಗ, ಎಲ್ಲಾ ಹುಡುಗರು 
ಒಂದು ಕಡೆ ನಿಂತರೆ ಹುಡುಗಿಯರು ಇನ್ನೊಂದು ಕಡೆ ನಿಲ್ಲುತ್ತಿದ್ದರು. 
ಮಿಶ್ರ ತಂಡವನ್ನು ರಚಿಸಲು ನಾನು ಸಾಕಷ್ಟು ಶ್ರಮ. ಸಮಯವನ್ನು 
ವ್ಯಯುಸಬೇಕಾಯಿತು. ಸಾಕಷ್ಟು ಹೆಣಗಾಡಿದ ನಂತರ, ಸ್ಪಷ್ಟ 
ಸೂಚನೆಯನ್ನು ನೀಡದೆಯೇ ತಂಡವನ್ನು ಸಮಾನವಾಗಿ 
ವಿಂಗಡಿಸಲು ನಾನು 'ಬೋಲೊ ಬೋಲೊ ಕಿತ್ನೆ' (ಎಷ್ಟು ಮಂದಿ 
ಅ೦ತ ಹೇಳ) ಎಂಬ ಚಟುವಟಕೆಯನ್ನು ಬಳಸಲು ನಿರ್ಧರಿಸಿದೆ. 
ಇದು ಸಿದ್ಧಗೊಳ್ಳುವಿಕೆ ಮತ್ತು ಬದಲಾವಣೆಯ (ಒಂದು ಆಟದಿಂದ 
ಇನ್ನೊಂದು ಆಟಕ್ಕೆ) ಚಟುವಟಕೆಯಾಗಿ ಕೆಲಸ ಮಾಡಬಲ್ಲದು. 
ತರಬೇತುದಾರರು ಅಥವಾ ಶಿಕ್ಷಕರು "ಬೋಲೊ ಬೋಲೊ ಕಿತ್ನೆ' 
ಎಂದು ಹೇಳುತ್ತಾರೆ. ವೃತ್ತಾಕಾರದಲ್ಲ ಓಡುತ್ತಿರುವ ಮಕ್ಕಳು 'ಆಪ್‌ 
ಬೋಲೆ ಜತ್ನೆ' (ನೀವು ಹೇಳದಷ್ಟು) ಎ೦ದು ಉತ್ತರಿಸುತ್ತಾರೆ. ಮಕ್ಕಳು 
ಓಡಿ ಸುತ್ತುಗಳನ್ನು ಪೂರ್ಣಗೊಳಸುವ ತನಕ ತರಬೇತುದಾರರು 
ಅನೇಕ ಖಾರಿ ಇದೇ ಪ್ರಶ್ನೆಯನ್ನು ಪುನರಾವರ್ತಿಸುತ್ತಾರೆ. ನಂತರ 
ತರಬೇತುದಾರರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ ಹಾಗೂ 
ಮಕ್ಕಳು ಆ ಸಂಖ್ಯೆಯ ತಂಡವನ್ನು ರಚಿಸಬೇಕು. ಉದಾಹರಣೆಗೆ. 
ತರಬೇತುದಾರರು ನಾಲ್ಕು ಎ೦ದು ಹೇಳದರೆ ಮಕ್ಕಳು ನಾಲ್ಕು ಜನರ 
ತಂಡವನ್ನು ರೂಪಿಸಬೇಕು. ಆರ೦ಭದಲ್ಲ ಅವರು ಪ್ರತ್ಯೇಕವಾಗಿ 
ಹುಡುಗರ ಮತ್ತು ಹುಡುಗಿಯರ ಗುಂಪನ್ನು ರಚಸುತ್ತಾರೆ. 
ಯಾವುದೇ ತಂಡದಲ್ಲಲ್ಲದ ಮಕ್ಕಳು ಮಧ್ಯಕ್ಕೆ ಬರುತ್ತಾರೆ ಮತ್ತು 
ತರಬೇತುದಾರರಿಗೆ ಸಹಾಯ ಮಾಡುತ್ತಾರೆ. ಈ ಆಟವು ಕೆಲವು 


ಸುತ್ತುಗಳ ಕಾಲ ಮುಂದುವರಿಯುತ್ತದೆ. ಅಂತಿಮ ಸುತ್ತಿನಲ್ಲ, 
ಸಮಾನ ಸ೦ಖ್ಯೆಯ ಹುಡುಗರು ಮತ್ತು ಹುಡುಗಿಯರು ಇರುವ 
ಗುಂಪನ್ನು ಮಕ್ಕಳು ರಚಿಸಬೇಕು ಎಂದು ತರಬೇತುದಾರರು 
ಹೇಳುತ್ತಾರೆ. ಈ ಮೂಲಕ ರೂಪಿಸಲಾಗುವ ಮಿಶ್ರ ತಂಡವನ್ನು 
ಆಟದ ಗು೦ಪೆ೦ದು ಘೋಷಿಸಲಾಗುತ್ತದೆ. 


ಇದೊಂದು ಉದಾಹರಣೆಯಷ್ಟೇ. ಮಿಶ್ರ ತಂಡಗಳನ್ನು ರಚಿಸಲು 
ಮಕ್ಷಳಗೆ ಸ್ಪಷ್ಟ ಸೂಚನೆಯನ್ನು ನೀಡದೆಯೇ (ಇದಕ್ಕೆ ಸಾಕಷ್ಟು 
ಸಮಯ ಬೇಕಾಗುತ್ತದೆ) ಇಂತಹ ತಂಡಗಳನ್ನು ರಚಿಸಲು ಶಿಕ್ಷಕರು 
ಮತ್ತು ತರಬೇತುದಾರರು ಇತರ ಆಟಗಳು ಅಥವಾ ಐಸ್‌ ಬ್ರೇಕಿಂಗ್‌ 
ಚಟುವಟಕೆಗಳನ್ನು ನಡೆಸಬಹುದು. 


ಆಟವನ್ನು ಹೆಚ್ಚು ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವಂತೆ 
ಮಾಡಲು ಇರುವ ಇನ್ನೊಂದು ವಿಧಾನವೇನೆಂದರೆ ನಿಯಮಗಳನ್ನು 
ಮಾರ್ಪಡಿಸುವುದು. ಉದಾಹರಣೆಗೆ, ಖೋಖೋ ಆಟದಲ್ಲಿ ವ್ಯಕ್ತಿಗೆ 
ಹೊಡೆಯುವ ಬದಲು ಮೆಲ್ಲನೆ ಹೇಗೆ ಮುಟ್ಟಬೇಕು ಎಂದು 
ತರಬೇತುದಾರರು ಸ್ಪಷ್ಟ ಸೂಚನೆ ನೀಡಬಹುದು, ಕಬಡ್ಡಿಯಲ್ಲ 
ಮಹಿಳಾ ರೈಡರ್‌ನ್ನು ಮಹಿಳೆಯೇ ಹಿಡಿಯಬೇಕು ಎಂದು 
ಹೇಳುವುದು, ಫುಟ್‌ಬಾಲ್‌ನಲ್ಲ ಭುಜದಿಂದ ತಳ್ಳುವುದನ್ನು 
ಕಡ್ಡಾಯವಾಗಿ ನಿಷೇಧಿಸುವುದು ಅಥವಾ ಇದನ್ನು ಸಂಪರ್ಕರಹಿತ 
ಆಟವನ್ನಾಗಿ ಮಾಡುವುದು ಮತ್ತು ಕ್ರಿಕೆಟ್‌ನಲ್ಲಿ ವೇಗದ ಬೌಅಂಗ್‌ 
ಅನ್ನು ನಿಷೇಧಿಸುವುದು ಇತ್ಯಾದಿ. 


ಮೋಜಿಗೆ ಗಮನ ನೀಡುವುದು 


ಮಕ್ಷಳಗೆ ವಾರದ ಒಂದು ಅಥವಾ ಎರಡು ಕ್ರೀಡಾಭ್ಯಾಸದ 
ಅವಧಿಗಳು ದೊರೆಯುತ್ತವೆ. ಮಕ್ಕಳು ಆಟವನ್ನು ಎಷ್ಟು ಸಾಧ್ಯವೋ 
ಅಷ್ಟು ಆನಂದಿಸುವಂತೆ ತರಬೇತುದಾರರು ನೋಡಿಕೊಳ್ಳಬೇಕು. 
ಆಟದ ಸ್ಥಳ ಮತ್ತು ಸಲಕರಣೆಗಳನ್ನು ಮೊದಲೇ ಸಿದ್ಧಪಡಿಸುವುದರ 
ಜೊತೆಗೆ ಮತ್ತು ನಿಯಮಗಳನ್ನು ವಿವರಿಸಲು ಅಥವಾ 
ಸೂಚನೆಗಳನ್ನು ನೀಡಲು ಆದಷ್ಟು ಕಡಿಮೆ ಸಮಯವನ್ನು 
ವ್ಯಯುಸಿದರೆ ಒಳ್ಳೆಯದು (8೦:೭೦ ನಿಯಮವನ್ನು ನೆನಪಿಡಿ - 
5೦% ಆಟದ ಸಮಯ ಮತ್ತು 2೦% ಸಮಯವು ಸೂಚನೆಗಳನ್ನು 
ನೀಡಲು, ಆಟಗಳ ಬದಲಾವಣೆ ಮತ್ತು ಸಲಕರಣೆಗಳನ್ನು 
ಸಿದ್ಧಪಡಿಸಲು). ಅನೇಕ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದು 
ಸಹ ಶ್ರೀಡಾಭ್ಯಾಸದ ಅವಧಿಯನ್ನು ಹೆಚ್ಚು ಮೋಜನ 
ಸಮಯವನ್ನಾಗಿ ಮಾಡಲು ಇರುವ ಅದ್ಭುತ ವಿಧಾನವಾಗಿದೆ. 


ಉಪಸಂಹಾರ 


ನಾವು ಏನು ಮಾಡಬೇಕು ಮತ್ತು ಮಾಡಬಹುದು ಎಂದು 
ಬರೆಯುವುದು ಸುಲಭ. ಆದರೆ ಕ್ರೀಡಾಂಗಣದಲ್ಲಿ ಇದನ್ನು 
ಜಾರಿಗೊಳಸುವುದು ಸುಲಭವಲ್ಲ. ಪೋಷಕರು, ಸಮುದಾಯ 
ಮುಂತಾದ ಪಾಲುದಾರರಿಂದಲೂ ಸವಾಲುಗಳು ಎದುರಾಗ- 
ಬಹುದು. ಮಕ್ಕಳು ಟೂರ್ನಿಗಳನ್ನು ಗೆಲ್ಲುವ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲ 
ಮಾತ್ರವೇ ಆಡಬೇಕು ಎಂದು ಹೇಳುವ ಮತ್ತು ಹುಡುಗರು ಮತ್ತು 
ಹುಡುಗಿಯರು ಒಟ್ಟಿಗೆ ಆಡುವುದನ್ನು ವಿರೋಧಿಸುವ ಕೆಲವು ಇತರ 
ಶಿಕ್ಷಕರಿಂದಲೂ ಪ್ರತಿರೋಧ" ಉಂಟಾಗಬಹುದು. ಆಟದ 
ಅವಧಿಯಲ್ಲ ಹಿರಿಯರ ಹಸ್ತಕ್ಷೇಪವನ್ನು ಇಷ್ಟಪಡದ ಹಾಗೂ ಈ 
ಅವಧಿಯನ್ನು ಸಂಪೂರ್ಣವಾಗಿ ಆನ೦ದಕ್ಕಾಗಿ ಇರುವ ಬಡುವಿನ 
ಸಮಂತು ಎಂದು ಪರಿಗಣಿಸುವ ಮಕ್ಕಳಂ೦ದಲೂ ಇತರ 
ಸವಾಲುಗಳು ಉ೦ಟಾಗಬಹುದು. ಮಕ್ಕಳ ಸವಾಅನ ವಿಚಾರದಲ್ಲ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


51 


ಮಕ್ಕಳ ಮೇಲೆ ಮೋಜನ ಕುರಿತ ನಿಮ್ಮ ವಿಚಾರವನ್ನು ಹೇರದಂತೆ 
ನಾನು ಶಿಕ್ಷಕರು ಮತ್ತು ತರಬೇತುದಾರರನ್ನು ವಿನಂತಿಸುತ್ತೇನೆ. 
ಮಕ್ಕಳು ಅವರದ್ದೇ ಆದ ಆಟವನ್ನು ಆನಂದಿಸಅ. ಇಂತಹ 
ಸಮಯದಲ್ಲ, ಆಟಗಳಲ್ಲ ಪಾಲ್ಗೊಳ್ಳದ ಮಕ್ಕಳ ಕುರಿತು ನೀವು 
ಗಮನ ಹರಿಸಿ ಈ ಅವಧಿಯು ಅವರ ಪಾಅಗೂ ಮೋಜನಿಂದ 
ಕೂಡಿದ ಸಮಯವನ್ನಾಗಿ ಮಾಡಲು ಪ್ರಯತ್ನಿಸಬಹುದು. ನಾವು 


ಅನೇಕ ಸವಾಲುಗಳನ್ನು ಎದುರಿಸಬೇಕಾದೀತು. ಆದರೆ 
ಕ್ರೀಡಾಭ್ಯಾಸ ಕುರಿತ ಯೋಜನೆ, ಸ್ಪಷ್ಟ ಉದ್ದೇಶಗಳನ್ನು 
ರೂಪಿಸುವುದು, ಪರ್ಯಾಲೋಚನೆ ಮುಂತಾದುವುಗಳಲ್ಲ 
ತೊಡಗಿಸಿಕೊಂಡರೆ, ಮಕ್ಗಳಗೆ ಸಾಕಷ್ಟು ಆನಂದ ಮತ್ತು 
ಪ್ರಯೋಜನಗಳನ್ನು ಹೊತ್ತು ತರುವ ಕ್ರೀಡಾಭ್ಯಾಸಗಳನ್ನು 
ರೂಪಿಸುವಲ್ಲ ಬಹಳಷ್ಟು ಯಶಸ್ಸು ದೊರೆಯದೆ. 


ಕುಶಾಲ್‌ ಅಗರವಾಲ್‌ ಅವರು ಛತ್ತೀಸ್‌ಗಢದ ರಾಯಗಢದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋ ಆಗಿದ್ದಾರೆ. 
ಫೌಂಡೇಷನ್‌ಗೆ ಸೇರುವ ಮೊದಲು ಅವರು, ಕ್ರೀಡೆಯ ಮೂಲಕ ಮಕ್ಕಳ ಯೋಗಕ್ಷೇಮವನ್ನು ಉತ್ತೇಜಸುವ ಉದ್ದೇಶ 
ಹೊಂದಿದ್ದ 'ಮ೦ಕಿ ಸ್ಟೋರ್ಟ್ಸ್‌' ಎನ್ನುವ ಸರ್ಕಾರೇತರ ಸಂಸ್ಥೆಯನ್ನು ನಡೆಸುತ್ತಿದ್ದರು. ಈ ಸಂಸ್ಥೆಯು 13 ಶಾಲೆಗಳಲ್ಲ 740 


ಛಿ 


ಮಕ್ಕಳು ಮತ್ತು 8 ತರಬೇತುದಾರರೊಂದಿಗೆ ಕಾರ್ಯನಿರ್ವಸಹಿಸುತ್ತಿತ್ತು. ಕುಶಾಲ್‌ ಅವರು ಮಸಾಚುಸೆಟ್ಸ್‌ನ ಸ್ವಿ೦ಗ್‌ಫೀಲ್ಡ್‌ 
ಕಾಲೇಜನಲ್ಲ ಕ್ರೀಡಾ ನಿರ್ವಹಣೆಂಯಲ್ಲ ಸ್ನ್ಮಾತಕೋತ್ತರ ಪದವಿಂಯುನ್ನು ಕಅತಿದ್ದಾರೆ. ಅವರನ್ನು 


kushal.agarwal@azimpremjifoundation.org ಮೂಲಕ ಸ೦ಪರ್ಕಿಸಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೊನ್ಸಾ । ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಮಾಡಿಕೊಡಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


- ಯೋಗೇಶ್‌ ೫ ಆರ್‌, ಅಂಗನವಾಡಿ ಕೇಂದ್ರದಲ್ಲೊ೦ದು ದಿನ, ಫು.1೦7 


ಆಟವು ಮಗು ಕೇಂದ್ರಿತ ಆಗಬೇಕು ಹಾಗೂ ಮಕ್ಕಳು ಆಟವಾಡುವುದನ್ನು 
ಆನಂದಿಸಬೇಕು. ತಮ್ಮ ಕುತೂಹಲವನ್ನು ತಣಿಸುವುದಕ್ಕಾಗಿ ಚಿಂತನೆ ಮತ್ತು 
ಶೋಧನೆಯ ಮೂಲಕ ಅವರು ತಮ್ಮ ಪರಿಸರವನ್ನು ಅನ್ವೇಷಿಸಲು ಇದು ಅವಕಾಶ 


ಬೋಧನಾ ಸಾಧನವಾಗಿ ಪ್ರಕೃತಿ ಸಂಚಾರ 


ಗ್ರ 
ಮದಿರಾಲ ಸಾಯಿ ಪವೀಣ್‌ 
೦ ಹ್‌) 


ಮಕ್ಕಳು ಹೊರಾ೦ಗಣ ಪ್ರದೇಶಗಳಲ್ಲ ನಾನಾ ರೀತಿಯ ಆಟವಾಡುತ್ತ 
ಕಅಯುವುದರಿಂದ ಅವರ ಕಅಕೆಯ ಹರವು ವಿಸ್ತಾರಗೊಳ್ಳುತ್ತ 
ಹೋಗುತ್ತದೆ. ದೈಹಿಕ ಚಲನೆಯ ಕೌಶಲಗಳು ಬೆಳವಣಿಗೆ 
ಹೊಂದುವುದರೊಂದಿಗೆ ಮಕ್ಕಳ ಮಾನಸಿಕ ಆರೋಗ್ಯ ಕೂಡ 
ವಿಕಾಸಗೊಳ್ಳುತ್ತದೆ. ಅಂಗನವಾಡಿ ಕೇ೦ದ್ರಗಳಲ್ಲರುವ ಮಕ್ಕಳು ತಮ್ಮ 
ಸುತ್ತಮುತ್ತ ಇರುವ ಪರಿಸರದಲ್ಲ ಸುತ್ತಾಡುವುದರಿಂದ ಕೂಡ 
ಕಅಯಖಹುದು. ಇದನ್ನೇ ಪ್ರಕೃತಿ ಸ೦ಚಾರ ಎ೦ದು ಕರೆಯುತ್ತೇವೆ. 
ಮುಕ್ತವಾದ, ತೆರೆದ ಪ್ರದೇಶದಲ್ಲ ವಿಹರಿಸುವ ಈ ಸುತ್ತಾಟದಲ್ಲ 
ಒಂದು ನಿರ್ದಿಷ್ಟ ವಿಷಯದ ಮೇಲೆ ಮಕ್ಕಳಗೆ ಶಿಕ್ಷಕರು ಹೊಸ 
ಸಂಗತಿಗಳನ್ನು ಪರಿಚಯ ಮಾಡಿಸುತ್ತಾರೆ". ಮಕ್ಕಳಗೆ ಇದು 
ದಿನನಿತ್ಯದ ಪಾಠ-ಪ್ರವಚನಕ್ಕಿಂತ ಭಿನ್ನವಾದುದು. ಇಂತಹ 
ಸುತ್ತಾಟದಲ್ಲಿ ಮಕ್ಕಳು ಹೊಸ ವಿಷಯಗಳಗೆ ಮನಸ್ಸನ್ನು 
ತೆರೆದುಕೊಳ್ಳಬಹುದು ಮತ್ತು ಪರಿಸರದ ಜೊತೆ ಸಂವಹನ 
ನಡೆಸಬಹುದು. ಇಂತಹ ಸಂವಹನದ ಮೂಲಕ ಅವರು ಖುಷಿ 
ಮತ್ತು ಅಚ್ಚರಿಯ ಅನುಭವವನ್ನು ಪಡೆಯುತ್ತಾರೆ. 


ವಿವಿಧ ಬಗೆಯ ಪ್ರಕೃತಿ ಸುತ್ತಾಟಗಳು 


ಮಕ್ಕಳನ್ನು ಹೊಲ-ಗದ್ದೆಗಳಗೆ. ಪಾರ್ಕ್‌ಗಳಗೆ, ಮೈದಾನಗಳಗೆ 
ಅಥವಾ ಒಂದು ಶಾಲೆಗೆ ಕರೆದುಕೊಂಡು ಹೋಗಬಹುದು. ಇಂತಹ 
ಭೇಟಯು ಶಿಕ್ಷಕರು ನಿರ್ಧರಿಸಿದ ಉದ್ದೇಶವನ್ನು 
ಅವಲ೦ಖನಸಿರುತ್ತದೆ. ಉದಾಹರಣೆಗೆ, ಒಂದು ವೇಳೆ ಗಿಡ ಮತ್ತು 
ಮರಕ್ಕೆ ಸಂಬಂಧಿಸಿದ ವಿಷಯದಲ್ಲ ಚರ್ಚೆ ನಡೆಯುತ್ತಿದ್ದರೆ ಶಿಕ್ಷಕರು 
ಮಕ್ಕಳನ್ನು ಪಾರ್ಕ್‌ಗೆ ಕರೆದೊಯ್ಯಬಹುದು. ಮಕ್ಕಳು ತಮ್ಮ 
ಸುತ್ತಮುತ್ತಅನ ಪರಿಸರದ ಬಗ್ಗೆ ಅನುಭವ ಪಡೆಯುವುದರಿ೦ದ 
ಅವರ ಕಲಕೆಯು ಸ್ವಾಭಾವಿಕ ರೀತಿಯಲ್ಲ ನಡೆಯುತ್ತದೆ. ಇದೇ 
ರೀತಿಯಲ್ಲ ಮಕ್ನಳನ್ನು ಹತ್ತಿರದ ಅಂಚೆ ಕಚೇರಿಗೆ, ಸೈಕಲ್‌ ರಿಪೇರಿ 
ಮಾಡುವ ಅಂಗಡಿಗೆ, ಹೊಲೀಸ್‌ ಠಾಣೆಗೆ, ಯಾವುದಾದರೂ 
ಪೂಜಾ ಮಂದಿರಕ್ಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಮರಗೆಲಸದ 
ಅಂಗಡಿ ಮುಂತಾದ ಕಡೆಗಳಗೆ ಕರೆದೊಯ್ಯಬಹುದು. ಇಲ್ಲ ಮಕ್ಕಳು 
ಸಮುದಾಯದ ಸದಸ್ಯರೊಂದಿಗೆ ಮಾತನಾಡುವ ಮೂಲಕ 
ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಅತುಕೊಳ್ಳಬಹುದು. 
ಇಂದ್ರಿಯ ಅನುಭವಗಳಗೆ ಮಕ್ಕಳು ಮುಖಾಮುಖಯಾಗುವ 
ಕಾರಣ ಅವರಿಗೆ ಈ ಸಂಚಾರವು ಅಸೀಮ ಅವಕಾಶಗಳನ್ನು 
ಒದಗಿಸುತ್ತದೆ. 


ಗಿಡ ಮರಗಳ ವೀಕ್ಷಣೆ 


ಅಂಗನವಾಡಿಯೊಂದರ ಮಕ್ಚಳ ಗುಂಪಿನೊಂದಿಗೆ ಸಂಚಾರ 
ಹೋಗುವುದರ ಮೂಲಕ ಈ ಬೋಧನಾ ವಿಧಾನದ ಇಡೀ 
ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. 
ಸಂಚಾರ ಹೋಗುವ ಮುನ್ನಾ ದಿನ ನೀರಿನ ಬಾಟಅ ಮತ್ತು ಕೈಚೌಕ 
ಕಳಸುವಂತೆ ಶಿಕ್ಷಕರು ಪಾಲಕರಿಗೆ ತಿಳಸಿದರು. ಹೀಗೆ ಸಂಚಾರ 


ಟೆ 
Js 
Wc 


ಆರ೦ಭಸುವುದಕ್ಕೂ ಮುನ್ನ ಎಲ್ಲ ಅಗತ್ಯ ಏರ್ಪಾಡುಗಳನ್ನು 
(ಉದಾಹರಣೆಗೆ, ಪೇಪರ್‌ ಮತ್ತು ಕ್ರೆಯಾನ್‌ಗಳನ್ನು 


ಕೊಂಡೊಯ್ಯುವುದು) ಮಾಡಿಕೊಂಡು ಭೇಟ ನೀಡುವ ಸ್ಥಳಗಳ 
ಬಗ್ಗೆಯೂ ಮಕ್ಷಳಗೆ ತಿಳಸಿದ್ದರು. ಮಕ್ಕಳೆಲ್ಲರೂ ಸದಾ ಗುಂಪಿನಲ್ಲ 
ಜೊತೆಯಾಗಿರಬೇಕು ಎಂದು ಅವರಿಗೆ ಮನವರಿಕೆ ಮಾಡಿಸಿದರು. 


ಶಿಕ್ಷಕರು ಮಕ್ಕಳ ಸಾಅನ ಮುಂಭಾಗದಲ್ಲಿ ಮತ್ತು ಅಂಗನವಾಡಿ 
ಸಹಾಯಕಿ ಹಿ೦ಭಾಗದಲ್ಲ ನಿಲ್ಲುವ ಮೂಲಕ ಅಂಗನವಾಡಿಯಿಂದ 
ನಡಿಗೆಯು ಆರಂಭವಾಲುತು. ಮಕ್ಕಳು ಮೊದಲು ತರಕಾರಿ 
ಬೆಳೆದಿರುವ ತೋಟಕ್ಕೆ ಭೇಟ ನೀಡಿದರು. ಗಿಡಗಳ ಭಾಗಗಳಾದ 
ಹೂವು, ಕಾ೦ಡ, ಮೊಗ್ಗು ಮತ್ತು ತರಕಾರಿಗಳನ್ನು ನೋಡುವಂತೆ 
ಶಿಕ್ಷಕರು ಮಕ್ಚಳಗೆ ಹೇಳುತ್ತಾರೆ. ಇಲ್ಲ ಮಕ್ಚಳಗೆ ಗಿಡಗಳು, 
ಹೂವುಗಳು. ಹಣ್ಣುಗಳನ್ನು ಮುಟ್ಟ ಅನುಭವಿಸುವ ಹಾಗೂ ಗಿಡಗಳು 
ಹೇಗೆ ಬೆಳೆಯುತ್ತವೆ? ಗಿಡಗಳು ಕೂಡ ಆಹಾರ ಸೇವಿಸುತ್ತವೆಯೇ? 
ಮುಂತಾದ ಪ್ರಶ್ನೆಗಳನ್ನು ಕೇಳುವ ಅವಕಾಶ ಸಿಗುತ್ತದೆ. ಇದರ 
ಚರ್ಚೆಯನ್ನು ಮುಂದುವರಿಸಲು ಶಿಕ್ಷಕರು, ಗಿಡಗಳ ಬಗ್ಗೆ. ಗಿಡದ 
ಭಾಗಗಳ ಬಗ್ಗೆ. ಗಿಡಗಳು ಹೇಗೆ ಬೆಳೆಯುತ್ತವೆ ಮತ್ತು ಅವುಗಳ 
ಉಪಯೋಗಗಳೇನು ಎಂದು ಮಕ್ಕಳಗೆ ವಿವರಿಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


53 


54 


ಮಕ್ಕಳು ತಮ್ಮ ಸುತ್ತಾಟದ ಸಂದರ್ಭದಲ್ಲ ಬೈಕ್‌ಗಳು, ಟ್ರ್ಯಾಕ್ಟರ್‌, 
ಕುರಿ, ಹಸುಗಳು ಮತ್ತು ಎಮ್ಮೆಗಳ ಹಿ೦ಡುಗಳಗೆ ಮುಖಾ- 
ಮುಖಯಾದರು. ನಡೆಯುತ್ತ ನಡೆಯುತ್ತ ದಾರಿಯಲ್ಲ ಸಿಕ್ಕ 
ನೆರೆಹೊರೆಯವರತ್ತ ಕೈಜೀಸಿ ನಕ್ಕರು. ಇಂತಹ ಅನುಭವಗಳು 
ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತವೆ. ಯಾವತ್ತೂ ಮುಕ್ತವಾಗಿ ಮತ್ತು 
ನಿಯಮಿತವಾಗಿ ಅಡ್ಡಾಡುವ ಜಗತ್ತಿಗೆ ಪ್ರವೇಶ ಮಾಡುವುದೆಂದರೆ 
ಅವರಿಗೆ ಖುಷಿಯೇ ಆಗಿರುತ್ತದೆ. ಒ೦ದು ಹುಡುಗಿ ತನ್ನ ಕುಟುಂಬಕ್ಕೆ 
ಸೇರಿದ ಎಮ್ಮೆಗಳನ್ನು ನೋಡಿ ಪುಳಕಗೊ೦ಡಳು, ಮತ್ತೊಬ್ಬ ಬಾಲಕ 
ದಿನವೂ ಅವರು ನೀರು ತರುವ ಜಾಗವನ್ನು ಉಳದವರಿಗೆ 
ತೋರಿಸಿದ 


ನಂತರದ ಚಟುವಟಕೆಗಳು 


ಮಕ್ಕಳ ಗು೦ಪು ದೇವಸ್ಥಾನದ ಬಳಗೆ ಬ೦ದಾಗ ಮತ್ತು ಅಲ್ಲ ಸಾಕಷ್ಟು 
ತೆರೆದ ಜಾಗ ಇದ್ದುದರಿಂದ ಎಲ್ಲರಿಗೂ ವೃತ್ತಾಕಾರದಲ್ಲ 
ಕುಳತುಕೊಳ್ಳುವಂತೆ ಶಿಕ್ಷಕರು ಹೇಳದರು. ಅಲ್ಲ ಶಿಕ್ಷಕರು 
ಚರ್ಚಾಪೂರ್ವ ತಯಾರಿಗೆ ಸಂಬಂಧಿಸಿದ ಚಟುವಟಕೆಗಳನ್ನು 
ನಡೆಸಿದರು ಮತ್ತು ನಡೆಯುತ್ತಾ ಕಂಡ ಸಂಗತಿಗಳ ಬಗ್ಗೆ 
ಮಕ್ಕಳೊಂದಿಗೆ ಮಾತುಕತೆ ನಡೆಸಿದರು. ಅಂಗನವಾಡಿ ಕೇಂದ್ರದಲ್ಲ 
ಸಕ್ರಿಯವಾಗಿ ಮಾತುಕತೆಯಲ್ಲ ಭಾಗಿಯಾಗದೇ ಇದ್ದ ಮಕ್ಕಳೂ 
ಕೂಡ ಇಲ್ಲ ತಮ್ಮ ಅನುಭವವನ್ನು ಖುಷಿಯಿ೦ದ ಹೇಳಕೊಂಡರು. 


ಇದಾದ ಬಳಕ, ನಡೆಯುತ್ತಾ ಕಂಡ ದೃಶ್ಯಗಳನ್ನು ಚಿತ್ರಿಸುವ 
ಅವಕಾಶವನ್ನು ಶಿಕ್ಷಕರು ಅವರಿಗೆ ನೀಡಿದರು. ಮಕ್ಕಳು ಚಿತ್ರವನ್ನು 
ಬಡಿಸಲು ಕ್ರೆಯಾನ್‌ಗಳನ್ನು ಬಳಸಿದರು. (ಚಲನಾ ಕೌಶಲವನ್ನು 
ಬೆಳೆಸಲು ಇದು ಸಹಾಯಕ). ತಾವು ನೋಡಿದ್ದನ್ನು ಸುಲಭವಾಗಿ 
ನೆನಪು ಮಾಡಿಕೊಂಡು ಚೆ೦ದದ ಚಿತ್ರಗಳನ್ನು ರಚಿಸುವ ಮೂಲಕ 
ಅವರು ತಮ್ಮ ಸಂತೋಷವನ್ನು ಸಕ್ರಿಯವಾಗಿ ವ್ಯಕ್ತಪಡಿಸಿದ್ದು 
ವಿಶೇಷವಾಗಿತ್ತು. ಮಕ್ಕಳು ಸುತ್ತಮುತ್ತಅನ ವಾತಾವರಣದಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ತೊಡಗಿಕೊಂಡಿದ್ದರಿಂದ ಅವರ ಮನಸ್ಸು ಇನ್ನಷ್ಟು ಉಲ್ಲಾಸದಿಂದ 
ಕೂಡಿತ್ತು. ಹಾಗಾಗಿ ಶಿಕ್ಷಕರು ಅಂಗನವಾಡಿ ಕೇಂದ್ರದ ಒಳಗೆ 
ಮಾಡಬಹುದಾದದ್ದಕ್ಕಿಂತ ಹೆಚ್ಚಿನ ಚಟುವಟಕೆಯನ್ನು ಇಲ್ಲ 
ಮಾಡಲು ಸಾಧ್ಯವಾಯಿತು. 


ಮಕ್ಕಳ ದೈಹಿಕ ಚಲನಾ ಕೌಶಲಗಳನ್ನು ಬೆಳೆಸಲು ಅವಕಾಶಗಳನ್ನು 
ನೀಡುವ ಸಲುವಾಗಿ ಶಿಕ್ಷಕರು ಅವರಿಗಾಗಿ ಒಂದು 
ಚಟುವಟಕೆಯನ್ನು ವಿನ್ಯಾಸಗೊಳಸಿದರು. ಇದರಲ್ಲ ಮಕ್ಕಳು 
ಎಲೆಗಳು. ಕೊಂಬೆಗಳು ಮತ್ತು ಹೂಗಳನ್ನು ಆರಿಸಿಕೊಂಡು 
ಬರಬೇಕಾಗಿತ್ತು. ಅದನ್ನು ಸಂಗ್ರಹಿಸುವ ಸಂದರ್ಭದಲ್ಲ ಮಕ್ಕಳು 
ಖುಷಿಉ೦ದ ನಗುತ್ತಿದ್ದರು. ಕುಣಿದಾಡುತ್ತಿದ್ದರು; “ನನಗೇ ಹೆಚ್ಚು 
ಎಲೆಗಳು ಸಿಕ್ಷವು”, 'ನಿನಗೆ ಅಷ್ಟು ದೊಡ್ಡ ಕಡ್ಡಿ ಸಿಕ್ಕಿತಲ್ಲ' ಎಂದು 
ಮಾತನಾಡಿಕೊಳ್ಳುತ್ತಿದ್ದರು. ಶಿಕ್ಷಕರು ಅಗತ್ಯವೆನಿಸಿದಲ್ಲೆಲ್ಲ ಮಕ್ಕಳ 
ಮಾತಿನ ನಡುವೆ ಮಧ್ಯಪ್ರವೇಶ ಮಾಡಿ 'ಚಿಕ್ಕದು ಮತ್ತು ದೊಡ್ಡದು. 
ಹೆಚ್ಚು ಮತ್ತು ಕಡಿಮೆ' ಎಂಬ ಪರಿಕಲ್ಪನೆ ಅವರಿಗೆ ಅರ್ಥವಾಗುವಂತೆ 
ಚರ್ಚೆ ಮಾಡುತ್ತಿದ್ದರು. 


ಇಂತಹ ಖುಷಿಯ ವಾತಾವರಣದಲ್ಲ ಮಕ್ಕಳು ತಮ್ಮ ಸುತ್ತಅನ 
ಪರಿಸರವನ್ನು ಪರಿಶೋಧಿಸಲು, ಇತರ ಮಕ್ಕಳ ಜೊತೆ ಆಟವಾಡಲು 
ಮತ್ತು ಶಿಕ್ಷಕರು ನಡೆಸಿದ ಚಟುವಟಕೆಗಳಲ್ಲ ತೊಡಗಿಕೊಳ್ಳಲು 
ಪ್ರೇರೇಪಿತರಾಗಿರುತ್ತಾರೆ. ಇಂತಹ ಉಲ್ಲಾಸದ ವಾತಾವರಣದಲ್ಲ 
ಮಕ್ಕಳಗೆ ಜಗಳವಾಡಲು, ಕಾದಾಡಲು ಒಂಚೂರೂ ಅವಕಾಶ 
ಇರುವುದಿಲ್ಲ. 'ಹೂವುಗಳನ್ನು. ಎಲೆಗಳನ್ನು ಕೀಳಬೇಡಿ', 'ರಸ್ತೆ ಮೇಲೆ 
ಓಡಾಡಬೇಡಿ', 'ರಸ್ತೆಯನ್ನು ಎಚ್ಚರಿಕೆಯ೦ದ ದಾಟ' ಮುಂತಾದ 
ಸೂಚನೆಗಳು ಮಕ್ಕಳಗೆ ಉತ್ತಮ ಸಾಮಾಜಕ ನಡವಳಕೆಯನ್ನು 
ಅನುಸರಿಸಲು ಉತ್ತೇಜನ ನಿಡುತ್ತವೆ. 


ಉಪಸಂಹಾರ 


ಮಾಡಿ ಕಅಯುವ ಇಂತಹ ವಾಸ್ತವ ಅನುಭವಗಳ೦ದ ದಕ್ಕುವ 
ಕಲಕೆ ಮಕ್ಕಳಲ್ಲ ಸುದೀರ್ಥ ಪ್ರಭಾವವನ್ನು ಉಂಟು ಮಾಡುತ್ತದೆ. 
ಮಕ್ಕಳನ್ನು ನಾವು ಅಂಗನವಾಡಿ ಕೇಂದ್ರದಿಂದ ಹೊರಗೆ ಕರೆ 
ತಂದಾಗ ಇದು ಯಶಸ್ವಿಯಾಗಿದೆ ಮತ್ತು ಅವರಿಗೆ ಪ್ರಕೃತಿಯನ್ನು 
ಶೋಧಿಸಲು ಮತ್ತು ಹೊಸದನ್ನು ಕಾಣುವ ಅವಕಾಶಗಳನ್ನು 
ಒದಗಿಸುತ್ತದೆ. ಇಡೀ ಪ್ರಕ್ರಿಯೆಯಲ್ಲ ಮಕ್ಕಳು ಅರಿವನ್ನು 
ಕಣ್ಟಕೊಳ್ಳಲು ಅಗತ್ಯವಾದ ವೇದಿಕೆಯನ್ನು ಶಿಕ್ಷಕರು ಒದಗಿಸಿ- 
ಕೊಡಬೇಕು. 


ವಿಷಯಾಧಾರಿತ ಪಠ್ಯಕ್ರಮದೊಂದಿಗೆ ಪ್ರಕೃತಿ ಸುತ್ತಾಟವನ್ನೂ 
ಜೊತೆಗೂಡಿಸಿದರೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ 
ಮಕ್ಕಳ ಅರಿವು, ಯೋಚನೆ ಮತ್ತು ಕುತೂಹಲವನ್ನು ಹೆಚ್ಚಸುವಲ್ಲ 
ಅದೊಂದು ಮಹತ್ವದ ಖೋಧನಾ ವಿಧಾನವಾಗುತ್ತದೆ. ಪ್ರಕೃತಿ 
ಸಂಚಾರದ ಜೊತೆಗೆ ಇನ್ನಿತರ ಪೂರಕ ಚಟುವಟಕೆಗಳನ್ನೂ 
ಸೇರಿಸಿದರೆ ಅದು ಮಕ್ಕಳ ಸಾಮಾಜಕ, ಭಾವನಾತ್ಮಕ, ಭಾಷೆ, 


ಸಂಜ್ಞಾನಾತ್ಯಕ, ದೈಹಿಕ ಮತ್ತು ಸೃಜನಾತ್ಮಕ ಅಂಶಗಳ ಬೆಳವಣಿಗೆಗೆ 
ದಾರಿ ಮಾಡಿಕೊಡುತ್ತದೆ. ಪ್ರಕೃತಿ ಸಂಚಾರದ ಸಂದರ್ಭದಲ್ಲ ಮಕ್ಕಳ 
ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಇದರಿಂದ ಅವರು ನಂತರದ ಪೂರಕ 
ಚಟುವಟಕೆಗಳಲ್ಲ ಸಕ್ರಿಯವಾಗಿ ಭಾಗವಹಿಸಲು 


ಸಹಾಯವಾಗುತ್ತದೆ. ಅಂತಿಮವಾಗಿ ಅವರಿಗೆ ಉಲ್ಲಾಸಮಯ 
ವಾತಾವರಣದಲ್ಲ ಕಲಕೆಗೆ ಅವಕಾಶ ಕಲ್ಪಸಿದಂತಾಗುತ್ತದೆ. 


ಸ್ವೀಕೃತಿ: 


ಈ ಲೇಖನವನ್ನು ಬರೆಯುವಲ್ಲಿ ಯೋಗೇಶ್‌ ಜ.ಆರ್‌. (ಇಸಿಇ ಸ೦ಂಗಾರೆಡ್ಡಿ) ಅವರ ಸಹಾಯ ಮತ್ತು ಮಾರ್ಗದರ್ಶನವನ್ನು ಸ್ವರಿಸಲು 


ಲೇಖಕರು ಬಯಸುತ್ತಾರೆ. 


1 ಇಸಿಇ ಸಂಗಾರೆಡ್ಡಿ ಅ೦ಗನವಾಡಿಯು ಶಿಕ್ಷಕರ ಸಾಮರ್ಥ್ಯವನ್ನು ವೃದ್ದಿಸುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಒಂದು ಉಪಕ್ರಮವಾಗಿದೆ. ಇದರ 
ಭಾಗವಾಗಿ, ಕೇಂದ್ರಗಳಲ್ಲ ಮಕ್ಕಳ ವಯೋಮಾನವನ್ನು ಪರಿಗಣಿಸಿ ಅಭಿವೃದ್ಧಿಗೆ ಪೂರಕವಾದ ಕಅಕಾ ಕಾರ್ಯಕ್ರಮವನ್ನು ಜಾರಿಗೆ ತರಲು ಅಂಗನವಾಡಿ 
ಶಿಕ್ಷಕರಿಗೆ ಸಹಾಯ ಮಾಡಲಾಗುತ್ತದೆ. ಮಕ್ಕಳು ವರ್ಷವಿಡೀ ಪರಿಶೋಧಿಸಿ, ವಿವರವಾಗಿ ನೋಡಬಹುದಾದ ಗಿಡಗಳು, ಹಣ್ಣುಗಳು ಅಥವಾ ಖುತುಗಳು 


ಮುಂತಾದ 14 ವಿಷಯಗಳಗೆ ವಿಸ್ತೃತವಾದ ಯೋಜನೆಗಳನ್ನು ರೂಪಿಸಲಾಗಿದೆ. 


ಮೂಲಕ ಸಂಪರ್ಕೀಸಬಹುದು. 


ಮದ್ದಿರಾಲ ಸಾಯಿ ಪ್ರವೀಣ್‌ ಅವರು ಸದ್ಯ ಸ೦ಗಾರೆಡ್ಡಿ ಜಲ್ಲಾ ಸಂಸ್ಥೆಯಲ್ಲ ಆರಂಭಕ ಬಾಲ್ಯಶಿಕ್ಷಣ (ಇಸಿಸಿ)ದ ಸ೦ಪನ್ಮೂಲ 
ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದ 
ಬಳಕ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಕಥೆಗಳನ್ನು ಓದುವುದು ಮತ್ತು 
ಸಂಗೀತವನ್ನು ಆಅಸುವುದೆ೦ದರೆ ಬಲು ಇಷ್ಟ. ಅವರನ್ನು maddirala.praveen @azimpremjifoundation.org 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


55 


56 


ವರ್ತನೆಯ ಮಾರ್ಪಾಡಿಗೆ ಸರಳ ಆಟದ ಚಟುವಟಿಕೆಗಳು 


ಮಕ್ತೂದ್‌ ಅಹ್ಮದ್‌ 


ದೈಹಿಕ ಶಿಕ್ಷಣ ಶಿಕ್ಷಕನಾಗಿ, ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಹಾಗೂ 
ಆರೋಗ್ಯಕ್ಕಾಗಿ ಮೈದಾನದಲ್ಲಾಗಅ6€. ವಿದ್ಯಾರ್ಥಿಗಳಲ್ಲಾಗಅ€ ಬೇರೆ 
ಯಾವುದೇ ರೂಪದ ಆಟವಾಡುವುದನ್ನು ನಾನು ಉತ್ತೇಜಸುವುದು 
ಸಹಜ. ಆದರೆ, ಇದರೊಂದಿಗೆ, ಸರಳ ಆಟದ ಚಟುವಟಕೆಗಳನ್ನು 
ಮಾಡಿ ತೋರಿಸುವ ಮೂಲಕ ಮಕ್ಕಳ ನಡವಳಕೆಯಲ್ಲ ಹಲವಾರು 
ಮಾರ್ಪಾಡುಗಳನ್ನು ತರಬಹುದು. ಅ೦ತಹ ನನ್ನ ಕೆಲವು 
ಅನುಭವಗಳನ್ನು ಇಲ್ಲ ಹಂಚಿಕೊಳ್ಳುತ್ತೇನೆ. 


ಗುಂಪಿನಲ್ಲ ಕುಳತುಕೊಳ್ಳುವುದು 


ಮಕ್ಷಳಗೆ ದೈನಂದಿನ ಬದುಕಿನ ಶಿಸ್ತಿನ ಮಹತ್ವವನ್ನು ಅರ್ಥ- 
ಮಾಡಿಸಲು ಪ್ರಯೋಗದ ಮೂಲಕ ತಿಳಸಿ ಹೇಳುವುದೇ ಉತ್ತಮ 
ಮಾರ್ಗ. ಮಕ್ನಳು ಚಟುವಟಕೆ ಸಂದರ್ಭಗಳಲ್ಲ ಎದುರಾಗುವ 
ಧನಾತ್ಮಕ ಹಾಗೂ ಖಣಾತ್ಮಕ ಅ೦ಶಗಳನ್ನು ತುಲನೆ ಮಾಡಿ. 
ತಮ್ಮದೇ ಆದ ತೀರ್ಮಾನಕ್ಕೆ ಬರಲು ಇದರಿಂದ ಸಾಧ್ಯವಾಗುತ್ತದೆ. 


ನನ್ನ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಗೆ 
ಗುಂಪಾಗಿ ಕುಳತುಕೊ೦ಡು ಗಲಾಟೆ ಮಾಡುವ ಹವ್ಯಾಸವಿತ್ತು. 
ಹಾಗೆ ಕುಳತುಕೊಂ೦ಡಾಗ ಒಬ್ಬರಿಗೊಬ್ಬರ ಕೈಗಳು ತಾಗಿ, ಅವರಿಗೆ 
ಬರೆಯುವುದಕ್ಕೆ ತೊಂದರೆಯಾಗುತ್ತದೆ ಎಂದು ಸಾಕಷ್ಟು ಸಲ 
ವಿವರಿಸಿದೆ. ಅಲ್ಲದೆ, ಕಪ್ಪುಹಲಗೆಯಲ್ಲ ಬರೆದಿರುವುದನ್ನು ಓದಲು 
ಎಲ್ಲರಿಗೂ ಸಾಧ್ಯವಾಗದೇ ಹೋಗಬಹುದು ಎಂದೂ ಹೇಳದೆ. 


ಇಷ್ಟಾದರೂ ಅವರು ನನ್ನು ಮಾತನ್ನು ಕೇಳಲು ಸಿದ್ಧರಿರಅಲ್ಲ. ಆಗ 
ಇದನ್ನು ತಪ್ಪಿಸಲು ನಾನೊಂದು ಉಪಾಯ ಮಾಡಿದೆ. ಮಕ್ಕಳನ್ನು 
ಗುಂಪಾಗಿ ನಿಲ್ಲಲು ಹೇಳ, ಪ್ರತಿಯೊಬ್ಬರಿಗೂ ಒಂದೊಂದು ಚೆಂಡನ್ನು 
ಕೊಟ್ಟೆನು. ಅವರೆಲ್ಲರನ್ನೂ ಸ್ವಲ್ಪ ದೂರದಲ್ಲ ನಿಲ್ಲಸಿ, ನಾನು 
ನಿಗದಿಪಡಿಸಿದ ಗುರಿಗೆ ಎಲ್ಲರೂ ತಮ್ಮ ಚೆ೦ಡನ್ನು ಏಕಕಾಲಕ್ಕೆ 
ಹೊಡೆಯುವಂತೆ ಹೇಳದೆ. ಕೇವಲ ಇಬ್ಬರು ಮಕ್ಕಳು ಮಾತ್ರ ಆ 
ಗುರಿಗೆ ಚೆ೦ಡು ಎಸೆಯುವಲ್ಲ ಸಫಲರಾದರು. ಗುಂಪಿನಲ್ಲ ಒಟ್ಟು 21 
ಮಕ್ಕಳದ್ದರು. 


ತರಗತಿಯಲ್ಲ ಗುಂಪು ಕೂರುವುದರಿಂದ ಆಗುವ ನಕಾರಾತ್ಯಕ 
ಪರಿಣಾಮವನ್ನು ಒಂದು ಆಟದ ಮೂಲಕ ಅರ್ಥ ಮಾಡಿಸುವಲ್ಲ 
ನಾನು ಯಶಸ್ವಿಯಾದೆ. ಇದಾದ ಬಳಕ, ನಾನು ಹೇಳುವ ಮೊದಲೇ 
ಮಕ್ಕಳು ಪರಸ್ಪರ ಅ೦ತರ ಕಾಯ್ದುಕೊಂಡು ಗುಂಪಿನಲ್ಲಿ ಕುಳತು- 
ಕೊಳ್ಳಲು ಶುರು ಮಾಡಿದರು. 


ತರಗತಿಯಲ್ಲ ಗದ್ದಲ ಮಾಡುವುದು 
ಮಕ್ಕಳು ತರಗತಿಯಲ್ಲ ಗದ್ದಲ ಮಾಡುವುದು ಪ್ರತಿ ಶಾಲೆಯಲ್ಲೂ 


ಇದ್ದೇ ಇರುತ್ತದೆ. ಒಂದು ದಿನ ತರಗತಿಯಲ್ಲ ಸಾಕಷ್ಟು ಗದ್ದಲ 
ಮಾಡುತ್ತಿದ್ದ ಎರಡನೇ ಮತ್ತು ಮೂರನೇ ತರಗತಿಯ ಮಕ್ಕಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಜು 
ಜ್‌ 
ಡಾ 


ಮೈದಾನದಲ್ಲ ಅಷ್ಟು ಗದ್ದಲ ಮಾಡುತ್ತಿರಅಲ್ಲ ಎಂಬುದನ್ನು 
ಗಮನಿಸಿದೆ. 


ಕೂಡಲೇ ನಾನು ಅವರ ಮುಂದೆ ಹೋಗಿ ನಿಂತು, 'ನಾನು ಒಂದು 
ಕತೆ ಹೇಳುತ್ತೇನೆ. ಕತೆ ಹೇಳಲು ಶುರು ಮಾಡಿ ಮುಗಿಸುವವರೆಗೂ 
ಯಾರೂ ಮಧ್ಯೆ ಮಾತನಾಡಖಬಾರದು' ಎಂದು ಸೂಚಿಸಿದೆ. ನಾನು 
ಕತೆ ಹೇಳಲು ಶುರು ಮಾಡಿದೆ. ಅಷ್ಟರಲ್ಲಿ ಮಕ್ಕಳು ಪರಸ್ಪರ 
ಮಾತನಾಡಿಕೊಳ್ಳತೊಡಗಿದರು. ನಾನು ನನ್ನ ಪಾಡಿಗೆ ಕತೆ ಹೇಳ 
ಮುಗಿಸಿದ ಮೇಲೆ ಅದೇ ಕತೆಯನ್ನು ಮತ್ತೆ ಪುನರಾವರ್ತಿಸುವಂತೆ 
ಪ್ರತಿಯೊಬ್ಬರಿಗೂ ತಿಳಸಿದೆ. ಕೆಲವರಿಗೆ ಅರ್ಧ ಮಾತ್ರ ಗೊತ್ತಿತ್ತು. 
ಇನ್ನು ಕೆಲವರಿಗೂ ಅದಕ್ಕಿ೦ತಲೂ ಕಡಿಮೆ, ಮತ್ತೆ ಕೆಲವರಿಗೆ ಕತೆ 
ಏನೇನೂ ಗೊತ್ತಿರಅಲ್ಲ. 


ಇದನ್ನೇ ನಿದರ್ಶನವಾಗಿಟ್ಟುಕೊ೦ಡು ನಾನು, ತರಗತಿಯಲ್ಲಿ ಪರಸ್ಪರ 
ಮಾತನಾಡಿ ಗದ್ದಲ ಮಾಡುವುದರಿಂದ ಇತರ ಮಕ್ಷಳಗೆ ಹೇಗೆ 
ತೊಂದರೆಯಾಗುತ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟೆ. 
ಬಳಕ ಅವರು ತರಗತಿಯ ವೇಳೆ ಮೌನವಾಗಿ ಕುಳತು- 
ಕೊಳ್ಳುವುದನ್ನು ರೂಢಿಸಿಕೊ೦ಡರು. ಅಲ್ಲದೆ, ಮೈದಾನದಲ್ಲ ನಾನು 
ಆಟಗಳ ನಿಯಮ ಮತ್ತು ಕೌಶಲಗಳನ್ನು ವಿವರಿಸುತ್ತಿದ್ದರೆ 
ಗಮನವಿಟ್ಟು ಕೇಆಸಿಕೊಳ್ಳಲಾರಂಭಸಿದರು. 


ಸಾರಾಂಶ 


ಶಾಲೆಯಲ್ಲ ಗುಂಪು ಆಟಗಳನ್ನು ಆಡಿಸುವುದರಿಂದ ಮಕ್ಕಳನ್ನು 
ಅರ್ಥ ಮಾಡಿಕೊಳ್ಳಲು ಹಾಗೂ ತಮ್ಮನ್ನು ತಾವು ಹೇಗೆ 
ಪರಿಭಾವಿಸುತ್ತಾರೆ ಎಂಬುದನ್ನು ತಿಳದುಕೊಳ್ಳಲು ಸಾಧ್ಯವಾಗುತ್ತದೆ. 
ಕೆಲವೊಮ್ಮೆ ಶಿಕ್ಷಕರು ಕೊಡುವ ಸಣ್ಣ ಮಾರ್ಗದರ್ಶನವೂ 
ಮಕ್ಕಳನ್ನು ಸಂಪೂರ್ಣವಾಗಿ ಮಾರ್ಪಾಡು ಮಾಡಬಲ್ಲದು. ನನ್ನು 
ತರಗತಿಯಲ್ಲ ವಿದ್ಯಾರ್ಥಿಯೊಬ್ಬ ಗುಂಪು ಚಟುವಟಕೆಯ ವೇಳೆ 
ಸಹಪಾಠಿಗಳನ್ನು ಅತ್ಯುತ್ತಮವಾಗಿ ನಿಯಂತ್ರಿಸುವುದನ್ನು ಮತ್ತು 
ಮಾರ್ಗದರ್ಶನ ನೀಡುವುದನ್ನು ನಾನು ಗಮನಿಸಿದೆ. ಆದರೆ 
ಮೈದಾನದಲ್ಲ ಒಂದು ವಿದ್ಯಾರ್ಥಿಗಳ ತಂಡವನ್ನು ಮುನ್ನಡೆಸುವಂತೆ 
ಅದೇ ಹುಡುಗನಿಗೆ ಹೇಳದರೆ ಹಿಂದೇಟು ಹಾಕುತ್ತಿದ್ದ ಅಷ್ಟೇ ಅಲ್ಲ, 
ತೊದಲಲು ಶುರು ಮಾಡುತ್ತಿದ್ದ! 


ಒಂದು ದಿನ, ವಿದ್ಯಾರ್ಥಿಗಳೆಲ್ಲ ಕಬಡ್ಡಿ ಆಡುತ್ತಿರುವಾಗ ಕೆಲವು 
ವಿದ್ಯಾರ್ಥಿಗಳಗೆ ಮಾರ್ಗದರ್ಶನ ನೀಡುವಂತೆ ಅವನಿಗೆ ನಾನು 
ಹೇಳದೆ. ಕ್ರಮೇಣ, ಅವನ ತ೦ಡದಲ್ಲನ ವಿದ್ಯಾರ್ಥಿಗಳ 
ಸ೦ಖ್ಯೆಯನ್ನು ಹೆಚ್ಚಿಸುತ್ತಾ ಹೋದೆ. ಅವನಿಗೇ ತಿಳಯದ ಹಾಗೆ 
ಅವನೊಬ್ಬ ನಾಯಕನಾದ! ಈ ವಿಷಂಶುವನ್ನು ನಾನು 
ಪ್ರಾಂಶುಪಾಲರ ಜೊತೆ ಚರ್ಚಿಸಿ, ಪ್ರಾಥಮಿಕ ಶಾಲಾ ವಿಭಾಗದ 
ವಿದ್ಯಾರ್ಥಿಗಳ ಬೆಳಗಿನ ಸಭೆಯನ್ನು ನಡೆಸುವ ಅವಕಾಶವನ್ನು 
ಆತನಿಗೆ ನಾವು ನೀಡಿದೆವು. ಬೆಳಗಿನ ಸಭೆಯಲ್ಲ ಅವನು ಸ್ವಲ್ಪವೂ 
ತೊದಲದೇ. ನಾಯಕತ್ವ ಕುರಿತ ಭಾಷಣವನ್ನು ಓದಿದ. ಒಂದು 


ವಾರದ ಬಳಕ, ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ 
ವಿಭಾಗಗಳ ಜಂಟ ಸಭೆಯನ್ನು ನಾವು ಏರ್ಪಡಿಸಿದೆವು. ಅದೇ 
ವಿದ್ಯಾರ್ಥಿ ಯಾವುದೇ ಅಳುಕು, ಆತಂಕವಿಲ್ಲದೆ ಅದನ್ನು 
೦ತುಶಸ್ಟಿಂತರಾಗಿ ನಡೆಸಿಕೊಟ್ಟ. ಅವನಲ್ಲನ ನಿರಂತರ 
ಬದಲಾವಣೆಯನ್ನು ನಾವು ಗಮನಿಸುತ್ತಾ ಹೋದೆವು. ಅವನು 
ಕ್ರಮೇಣ ಆತ್ಮವಿಶ್ವಾಸ ಹೊಂದಿದ ವ್ಯಕ್ತಿಯಾಗಿ ರೂಪು- 
ಗೊಂಡಿದ್ದನ್ನು ಕಂಡೆವು. 


ಮಕ್ಕಳ ನಡವಳಕೆಯಲ್ಲ ಮಾರ್ಪಾಡು ಮಾಡಿಕೊಳ್ಳಲು ನೆರವಾಗುವ 
ಹಲವಾರು ಮಾರ್ಗಗಳವೆ. ಸರಳ ಆಟಗಳ ತಂತ್ರಗಾರಿಕೆ ಮೂಲಕ 


ಸಂಪರ್ಕಿಸಬಹುದು. 


ಅವರಲ್ಲ ಆತ್ಮವಿಶ್ವಾಸ ಮೂಡಿಸಲು, ಸಂಕೋಚ ಮತ್ತು 
ಆತಂಕವನ್ನು ದೂರ ಮಾಡಲು ಸಾಧ್ಯವಿದೆ. ಎಷ್ಟೋ ಮಕ್ಷಳಗೆ 
ಗುಂಪಿನಲ್ಲಿ ಸೇರಿಕೊಳ್ಳಲು ಭಯವಿರುತ್ತದೆ. ಅವರು ತರಗತಿ ಅಥವಾ 
ದೊಡ್ಡ ಸಭೆಯ ಮುಂದೆ ನಿಂತುಕೊಳ್ಳಲು ಅಂಜುತ್ತಾರೆ. ಪ್ರತಿ 
ಮಗುವಿನ ಭಾವನೆಯನ್ನು ಅರಿತುಕೊಂಡು ಅವನು ಅಥವಾ 
ಅವಳಗೆ ಸಂವೇದನೆ ಮತ್ತು ಉಪಾಯದಿಂದ ನೆರವಾಗುವುದು 
ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ. 


ಮಕ್ಕೂದ್‌ ಅಹ್ಮದ್‌ ಅವರು ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ ಶಿಕ್ಷಕರಾಗಿ 10 ವರ್ಷಗಳ ಅನುಭವ ಹೊಂದಿದ್ದಾರೆ. ಅವರು 
ಕ್ರಿಕೆಟ್‌, ವಾಅಬಾಲ್‌ ಮತ್ತು ಅಥ್ಲೆಟಕ್ಸ್‌ ತರಬೇತುದಾರರೂ ಆಗಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲ ಕ್ರಿಕೆಟ್‌ ಮತ್ತು ರಾಜ್ಯ 
ಮಟ್ಟದಲ್ಲ ಟೆನ್ನಿಸ್‌ ಹಾಗೂ ವಾಅಖಾಲ್‌ ಆಟವನ್ನಾಡಿದ್ದಾರೆ. ಐ.ಎ ಮತ್ತು ಜ.ಪಿ.ಎಡ್‌ ಪದವಿ ಪಡೆದಿರುವ ಮಕ್ಸೂದ್‌ 
ಅಹ್ವದ್‌ರವರು ಪ್ರಸ್ತುತ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದಾರೆ. ಇದಕ್ಕೂ ಮೊದಲು ರಾಜಸ್ಥಾನದ ಟೊ೦ಕ್‌ನ ಬಮೋರ್‌ನಲ್ಲನ 


ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಅವರು ಸೇವೆ ಸಲ್ಲಸಿದ್ದಾರೆ. ಇವರನ್ನು ahmedmaqsud177 @gmail.com ಮೂಲಕ 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


ಈ ಚಟುವಟಕೆಯು, ಮಕ್ಕಳು ಮತ್ತು ಹಿರಿಯರು ಇಬ್ಬರೂ ಜೊತೆಗೇ ಜಗತ್ತನ್ನು 
ಶೋಧಿಸುವ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಭಾಷಿಕ ಮತ್ತು ವೈಚಾರಿಕ ಪರಿಕರಗಳನ್ನು 
ಹಂಚಿಕೊಳ್ಳುವ, ಮೌಲ್ಯ ಮತ್ತು ಅರ್ಥವತ್ತಾದ ವಿಚಾರಗಳನ್ನು ನೀಡುವ 
ವಿಧಾನಗಳನ್ನು ಗಳಸಲು ಇದು ಸಹಾಯ ಮಾಡುತ್ತದೆ. ವಸ್ತುಗಳನ್ನು ನೋಡುವ, 
ಕೇಳುವ, ಹಿಡಿಯುವ ಮತ್ತು ರುಚಿನೋಡುವ ಮಕ್ಕಳ ಆಟದ ಮೂಲಕ ನಡೆಯುವ 
ಜಗತ್ತಿನ ಶೋಧದ ಪ್ರಕ್ರಿಯೆಯಲ್ಲ ಹಿರಿಯರೂ ಭಾಗಿಯಾದಾಗ ಅದು ಜ್ಞಾನ, 
ಮೌಲ್ಯಗಳು, ಅರ್ಥಗಳು ಮತ್ತು ಸುತ್ತಅನ ವಸ್ತುಗಳನ್ನು ಬಳಸಿಕೊಳ್ಳುವ ವಿಧಾನಗಳ 
ಕೊಳುಕೊಡುಗೆಯ ಸ೦ವಹನದಲ್ಲ ಪರಿಣಮಿಸುತ್ತದೆ. 


- ಸಿ.ಎನ್‌.ಸುಬ್ರಮಣೆಯಂ, ಆಟ ಮತ್ತು ಶಿಕ್ಷಣ - 
ಚಿ೦ತನೀಯ ಕೆಲವು ಅಂಶಗಳು, ಪು. ೦6 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


57 


58 


ಚಿತ್ರದ ಕಾರ್ಡ್‌ಗಳೊಂದಿಗೆ ಆಟಗಳು 


ಮುನ್ನಿ ಲಾಲ್‌ ಬರ್ಸೆ 


ಮಗುವಿನ ಆರಂಕ ಬೆಳವಣಿಗೆ ಹಾಗೂ ಶಿಕ್ಷಣಕ್ಕೆ ಆಟವು ಒಂದು 
ಮುಖ್ಯ ಭಾಗವಾಗಿದೆ. ನಾನು 58ನೇ ತರಗತಿಯವರೆಗೆ ಪಾಠ 
ಮಾಡುತ್ತಿದ್ದಾಗ ಆಟ ಮತ್ತು ಶಿಕ್ಷಣವನ್ನು ಕುರಿತ ಅನೇಕ 
ಸಾಧ್ಯತೆಗಳನ್ನು ಕಂಡುಕೊಂಡು, ಕ್ರಿಯಾಶೀಲನಾಗಿದ್ದು. 
ಅವುಗಳ೦ದ ಉಂಟಾಗುವ ಲಾಭಗಳನ್ನು ಅರಿತಿದ್ದೇನೆ. ನನ್ನ 
ತರಗತಿಯಲ್ಲ ಯಾವುದೇ ಚಟುವಟಕೆಗಳು ನಡೆಯದೇ ಇದ್ದ ದಿನ 
ನನಗೆ ಏನನ್ನೋ ಕಳೆದುಕೊಂಡಂತೆ ಅನಿಸುತ್ತದೆ. 
ಯಾವುದಾದರೊಂದು ಪರಿಕಲ್ಪನೆಯನ್ನು ಬೋಧಿಸುವಾಗ 
ಯಾವುದೇ ಚಟುವಟಕೆ ಅಥವಾ ಆಟವನ್ನು ಆಡಲಾಗದಿದ್ದರೆ 
ವಿದ್ಯಾರ್ಥಿಗಳು ಆಅಸಲು, ಮಾತನಾಡಲು, ಓದಲು, ಬರೆಯಲು, 
ವಿಚಾರ ಮಾಡಲು ಅಥವಾ ಊಹಿಸಲು ನೆರವಾಗುವ ಸಾಮಾನ್ಯ 
ಪೂರ್ವತಯಾರಿ ಚಟುವಟಕೆ ಅಥವಾ ಆಟದ ಮೂಲಕ ನನ್ನ 
ತರಗತಿಯನ್ನು ಪ್ರಾರಂಭಸುತ್ತೇನೆ. 


ಕಾರ್ಡ್‌ಗಳನ್ನು ಸಿದ್ಧಪಡಿಸುವುದು 


ಒಂದನೇ ತರಗತಿಯಲ್ಲ ಇದ್ದಂತಹ ಇಪ್ಪತ್ತನಾಲ್ಕು ಹೊಸ 
ವಿದ್ಯಾರ್ಥಿಗಳಗೆ ಇಂಗ್ಲಿಷ್‌ ಮಾತನಾಡಲು, ಓದಲು ಅಥವಾ 
ಇಂಗ್ಲಿಷ್‌ ವರ್ಣಮಾಲೆಯ ಅಕ್ಷರಗಳನ್ನಾಗಅ€, ಪದಗಳನ್ನಾಗಲೀ 
ಬರೆಯಲು ಅಥವಾ ಅವುಗಳನ್ನು ಆಧರಿಸಿ ಚಿತ್ರಗಳನ್ನು ಬರೆಯಲು 
ಬರುತ್ತಿರಅಲ್ಲ. ಶಾಲೆ ತರಗತಿಯ ಪದಗಳ ಚಿತ್ರ ಕಾರ್ಡ್‌ಗಳರುವ 
ಬುಟ್ಟಗಳು ಲಭ್ಯವಿದ್ದವು. ಅವರಿಗೆ ಓದುವುದನ್ನು ಹಾಗೂ 
ಮಾತನಾಡುವುದನ್ನು ಪರಿಚಂಯಸಲು ನಾನು ಈ ಕಾರ್ಡ್‌ಗಳನ್ನು 
ಪ್ರತಿದಿನವೂ ಬಳಸುತ್ತಿದ್ದೆ. ಮಕ್ಕಳಗೆ ಐಡುವಿದ್ದಾಗ ಈ ಚಿತ್ರದ 
ಕಾರ್ಡುಗಳನ್ನು ಓದಿ ಅರ್ಥಮಾಡಿಕೊಳ್ಳಲು. ಅವುಗಳೊಂದಿಗೆ 
ಆಡಲು ಹೇಳದೆ. ಆದರೆ ತಮ್ಮಷ್ಟಕ್ಕೇ ಇದನ್ನವರು ಮಾಡುವುದು 
ಕಾಣದಿದ್ದಾಗ ನಾನು ಮಧ್ಯ ಪ್ರವೇಶಿಸಬೇಕಾಯತು. ಆದರೆ, 
ಮಕ್ಕಳು “ಘೋಟೋಗೆಲ್ಲು”, ಮತ್ತು ಕಾರ್ಡ್‌ ಆಟಗಳನ್ನು ಗುಟ್ಟಾಗಿ 
ಆಡುತ್ತಿರುವುದನ್ನು. ನಾನು ಅಥವಾ ಇನ್ನಾರೋ ಶಿಕ್ಷಕರು 
ಬರುತ್ತಿದ್ದಂತೆ ಆಟ ನಿಲ್ಲಸುವುದನ್ನು, ಕಾರ್ಡ್‌ಗಳನ್ನು 
ಮುಚ್ಚಿಟ್ಟು ಕೊಳ್ಳುವುದನ್ನು ಗಮನಿಸಿದೆ. 


ನಾನು ಚಿತ್ರಗಳೊಡನೆ, ಚಿತ್ರಾಕ್ಷರಗಳೊಡನೆ, ಅಕ್ಷರಗಳೊಡನೆ, 
ಇಂಗ್ಲಿಷ್‌ ಭಾಷೆಯ ಚಿತ್ರಾಕ್ಷರ ಕಾರ್ಡ್‌ಗಳೊಡನೆ ಈ ಆಟಗಳನ್ನು 
ಆಡಲು ನಿರ್ಧರಿಸಿದೆ. ಇದರಿಂದ ಅವರು ಆಟವಾಡುತ್ತಲೇ 
ಕಅಯುವಂತಾಗುತ್ತದೆ ಎಂಬುದು ನನ್ನ ಆಶಯವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


೫ 
ನನ್ನ ಅನುಭವಗಳು 
| 6೦ 


BR 


ಈ ಆಟಕ್ಕೆ ಅಗತ್ಯವಿದ್ದ ತಯಾರಿಯ ಮುಖ್ಯ ಹಂತಗಳು 
ಕೆಳಗಿನ೦ತಿದ್ದವು: 


1. ಎರಡನೇ ತರಗತಿಗಾಗಿ ಪ್ರಮುಖ ಪದಗಳ ವಿಷಯವಾರು 
ಪಟ್ಟಿಯನ್ನು ರಚಿಸಿಕೊಳ್ಳುವುದು. 

2. ಪ್ರತಿಯೊಂದು ಪ್ರಮುಖ ಪದಕ್ಕೂ ಚಿತ್ರಾಕ್ಷರ ಕಾರ್ಡ್‌ಗಳನ್ನು 
ರಚಿಸಿಕೊಳ್ಳುವುದು. 

3. ಆಯ್ಕೆ ಮಾಡಿದ ಪದಗಳಗೆ ಚಿತ್ರಪದ ಕಾರ್ಡ್‌ಗಳು ಹಾಗೂ 
ಚಿತ್ರಾಕ್ಷರ ಚಾರ್ಟ್‌ಗಳನ್ನು ರಚಿಸಿಕೊಳ್ಳುವುದು 

4. ಪ್ರತಿಯೊಂದು ಪ್ರಮುಖ ಪದದ ಪ್ರತಿ ಅಕ್ಷರದಿಂದ ನಾಲ್ಕು 
ಪದಗಳನ್ನು ಆರಿಸಿಕೊಂಡು ಆಯತಾಕಾರದ 51000 ಗಾತ್ರದ 
ಚಿತ್ರದ ಕಾರ್ಡ್‌ಗಳನ್ನು ಮಾಡಿಕೊಳ್ಳುವುದು (ಚಿತ್ರಗಳನ್ನು 
ಅ೦ಟಸುವುದು ಅಥವಾ ಬರೆಯುವುದು). ಹೀಗೆ ತಯಾರಿಸಿ- 
ಕೊಳ್ಳಬೇಕಾದ ಒಟ್ಟು ಪಟ್ಟಗಳ ಸಂಖ್ಯೆ 4X4X26 -416 ಅಗಿತ್ತು. 

5. ಆಯತಾಕಾರದ 5710070 ಗಾತ್ರದ ಚಿತ್ರಾಕ್ಷರ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಚಿತ್ರಗಳನ್ನು ಬರೆದು ಅಥವಾ ಅ೦ಟಸಿ, ಬಳಕ 
ಅವುಗಳ ಮೇಲೆ ಅಕ್ಷರಗಳನ್ನು ಬರೆದು ರಚಿಸಿಕೊಳ್ಳುವುದು. 
ಒಟ್ಟು ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4X4 
265416 ಆಗಿತ್ತು. 

6. ಆಯತಾಕಾರದ 5 X 10cm ಗಾತ್ರದ ಚಿತ್ರಪದ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಚಿತ್ರಗಳನ್ನು ಬರೆದು ಅಥವಾ ಅ೦ಟಸಿ, ಬಳಕ 
ಅವುಗಳ ಮೇಲೆ ಪದಗಳನ್ನು ಬರೆದು ರಚಿಸಿಕೊಳ್ಳುವುದು. ಒಟ್ಟು 
ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 44426416 
ಆಗಿತ್ತು. 

7. ಆಯತಾಕಾರದ 511000 ಗಾತ್ರದ ಪದ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಪದಗಳನ್ನು ಬರೆದು ರಚಿಸಿಕೊಳ್ಳುವುದು. 
(ಒಟ್ಟು ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4X4 
X26=416). 

8. ಆಯತಾಕಾರದ 510m ಗಾತ್ರದ ಅಕ್ಷರ-ಶಬ್ದ 
ಕಾರ್ಡ್‌ಗಳನ್ನು ರಚಿಸಿಕೊಳ್ಳುವುದು. ಒಟ್ಟು ತಯಾರಿಸಿ- 
ಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4426416 ಆಗಿತ್ತು. 


ಕೆಳಗಿನ ಕೋಷ್ಟಕದಲ್ಲ ಅಕ್ಷರ A ಯ ಸಂಪೂರ್ಣ ಗಣವನ್ನು ತೋರಿಸಲಾಗಿದೆ 


ಪಟ್ಟಿಗಳ ಒಟ್ಟು 
ಪಟ್ಟಿಯ ವಿಧಗಳು ] | 3 4| 3% ಬ 
ಹಟ್ಟಿ ಧ ಸಂಖ್ಯೆ 
A 
O10 (3 
ಚಿತ್ರ ಕಾರ್ಡ್‌ಗಳು ೨. 1x4x4=16 
Axx, (ಗಿ A A 
ಚಿತ-ಅಕರ ಕಾರ್ಡ್‌ ( = 
ಅಗ BM | | ಕ 1x4x4=16 
ತ ಗ್‌ ಬ 
ಪದ--ಚಿತ್ರ ಕಾರ್ಡ್‌ ( ತ್ಯೊ 1ೆಳಿ ಈ ಮಹ 1x4x4=16 
\gphle axe ಸ್ಸ ಜಡೆ 
ಪದ ಕಾರ್ಡ್‌ apple axe ant | aeroplane | 1x4x4=16 
ಶಬ್ದವಿರುವ ಅಕ್ಷರ ಕಾರ್ಡ್‌ (Aa,S| Aa, S| Aa,S| Aa,S]| 1x4x4-16 


ಹೀಗಾಗಿ, ಪ್ರತಿ ಅಕ್ಷರಕ್ಕೂ ಇಪ್ಪತ್ತು ಕಾರ್ಡ್‌ಗಳರುತ್ತವೆ. ಒಟ್ಟು 8೦ 
ಕಾರ್ಡ್‌ಗಳ ನಾಲ್ಕು ಗಣಗಳದ್ದವು (26 ಅಕ್ಷರಗಳಗೆ 26X80 = 
2080 ಕಾರ್ಡುಗಳು). 


ಎರಡು ಆಟಗಳಲ್ಲಿ ಎಲ್ಲಾ ಕಾರ್ಡ್‌ಗಳನ್ನು ಬಳಸಲಾಯಿತು. 
ಅ೦ದರೆ, ಒಟ್ಟು ಹತ್ತು ಗಣಗಳ ಚಿತ್ರಗಳು, ಚಿತ್ರಾಕ್ಷರಗಳು, 
ಚಿತ್ರಪದಗಳು. ಪದಗಳು ಹಾಗೂ ಅಕ್ಷರ-ಶಬ್ದಗಳ ಕಾರ್ಡ್‌ಗಳನ್ನು 
ರಚಿಸಿಕೊಳ್ಳಲಾಯಿತು. ಈ ಗಣದಲ್ಲ ಪ್ರತಿ ಪದ, ಪ್ರತಿ ಅಕ್ಷರ ಹಾಗೂ 
ಪ್ರತಿ ಚಿತ್ರವನ್ನೂ ನಾಲ್ಕು ಬಣ್ಣಗಳ೦ದ (ಕಪ್ಪು, ಕೆ೦ಪು, ನೀಅ, ಹಸಿರು) 
ತುಂಬಲಾಗಿತ್ತು. ಪ್ರತಿ ಗಣದ ಕಾರ್ಡ್‌ಗಳ ಖಾಲ ಬದಿಗೂ ಕ್ರಯಾನ್‌ 
ಬಳಸಿ ವಿಭಿನ್ನ ಬಣ್ಣಗಳನ್ನು ತುಂಬಲಾಗಿತ್ತು. 


ಶಬ-ಅಕರ ಆಟ 
೧ಎ ಆಪ 


1ನೇ ದಿನ: ಮಕ್ಷಳಗೆ ಕಾರ್ಡ್‌ಗಳನ್ನು ಪರಿಚಯಸಲು ಅಕ್ಷರ-ಶಬ್ದದ 
ವಿಷಯವಾಗಿ ಸಂಪರ್ಕ್‌ ಫೌಂಡೇಷನ್‌ ತಯಾರಿಸಿರುವ 
ವಿಡಿಯೋವನ್ನು ತೋರಿಸಲಾಯಿತು. ಈ ವಿಡಿಯೋ ಚಿತ್ರಗಳನ್ನು 
ಚರ್ಚಿಸುವ ಮೂಲಕ ಆರು ಅಕ್ಷರಗಳನ್ನು ಪರಿಚಯಿಸಿತಲ್ಲದೆ. 
ಮಕ್ಕಳು “ಇದು ಏನು” ಎಂದು ಕೇಳಲು ತಿಳಸಿಕೊಟ್ಟತು. ಇದನ್ನು 
ತರಗತಿಯಲ್ಲ ತಂಡ ಮತ್ತು ಜೋಡಿಗಳ ಚಟುವಟಕೆಯಾಗಿ 
ನಡೆಸಲಾಯಿತು. ತರಗತಿಯಲ್ಲಿ ಮಕ್ಕಳು ಮೂರು ಅಕ್ಷರಗಳರುವ 
ಹನ್ನೆರಡು ಚಿತ್ರಗಳಗೆ ಬಣ್ಣ ತುಂಬುವ ಮೂಲಕ ಆ ಅಕ್ಷರಗಳನ್ನು 
ಬರೆಯುವುದನ್ನು, ಗುರುತಿಸುವುದನ್ನು ಕಅತರು. ಮನೆಯಲ್ಲ 
ಉಳದ ಮೂರು ಅಕ್ಷರಗಳ ಹನ್ನೆರಡು ಚಿತ್ರಗಳಗೆ ಬಣ್ಣ ತುಂಬುವಂತೆ 
ಮಕ್ಚಳಗೆ ಹೇಳಲಾಯಿತು. 


2೨ನೇ ದಿನ: ಮಾರನೇ ದಿನ ಅವರು ಈ ಅಕ್ಷರಗಳ ಶಬ್ದವನ್ನು 
ಆಡಿಯೋ ಮೂಲಕ ಆಅಸಿದ್ದೇ ಅಲ್ಲದೆ, ಮೊದಲ ದಿನ ಮಾಡಿದ 
ಚಟುವಟಕೆಯನ್ನೇ ಉಳದ ಆರು ಅಕ್ಷರಗಳಗೆ ಮಾಡಿದರು. 


3ನೇ ದಿನ: ೧1, ೧1, ೦, 0, 4,1 5 ವರ್ಣಗಳ ಕುರಿತಾದ ಅಕ್ಷರ-ಶಬ್ದದ 
ಪದ್ಯವನ್ನು ಕೇಳದೆಯೇ ಹಾಡಲು ಹೇಳಲಾಲಯುತು ಬಳಕ 


“ಕಾರ್ಡ್‌ಎತ್ತಿಕೊಳ್ಳುವ” ಆಟ ಆಡಲಾಯಿತು. ಅದಕ್ಕೂ ಮೊದಲು 
ನಮ್ಮ ನಡುವೆ ಈ ಸ೦ಭಾಷಣೆ ನಡೆಯಿತು: 


“ನೀವು ಆಡಲು ಬಯಸುತ್ತೀರ?” ಎಂದು ನಾನು ಇಂಗ್ಲಿಷಿನಲ್ಲಿ 
ಕೇಳದೆ. 


ಮಕ್ಕಳು “ಹೌದು... ಹೌದು... ಹೌದು” ಎಂದು ಉತ್ತರಿಸಿದರು. 
ನಾನು ಮತ್ತೊಮ್ಮೆ. “ಆಟದಲ್ಲ ಏನಾಗುತ್ತದೆ?”ಎ೦ದೆ. 


ಅದಕ್ಕೆ ಮಕ್ಕಳು. "ಮೋಜರುತ್ತದೆ, ನಾವು ಓಡುತ್ತೇ€ವೆ, 
ಬಚ್ಚಟ್ಟುಕೊಳ್ಳುತ್ತೇವೆ, ಹಿಡಿಯುತ್ತೇವೆ” ಎ೦ದರು. 


ನಾನು, “ನಿಮಗೆ ಏಕೆ ಮೋಜೆನಿಸುತ್ತದೆ” ಎ೦ದರೆ. ಅವರು, “ನಾವು 
ಗೆಲ್ಲುವುದರಿ೦ದ” ಎ೦ದರು. 


ನಾನು, “ಅ೦ದರೆ, ಯಾರೋ ಒಬ್ಬರು ಸೋಲುತ್ತಾರೆ, ಯಾರೋ 
ಒಬ್ಬರು ಗೆಲ್ಲುತ್ತಾರೆ. ಸೋತವರಿಗೆ ಹೇಗೆ ಅನ್ನಿಸುತ್ತದೆ?”ಎ೦ದೆ. 


ಆಗ ಒ೦ದು ಮಗು. "ಬೇಜಾರಾಗುತ್ತದೆ" ಎಂದಿತು. 


ನಾನು ಉಳದ ಮಕ್ಕಳನ್ನು, “ನಿಮಗೆಲ್ಲಾ ಹೇಗೆ ಅನ್ನಿಸುತ್ತದೆ” ಎಂದು 
ಕೇಳದೆ. 


ಅದಕ್ಕೆ ಒಂದು ಮಗು, “ಇಲ್ಲ ಟೀಚರ್‌, ಮುಂದಿನ ಸಾರಿ ನಾನು 
ಗೆಲ್ಲುತ್ತೇನೆ”. 


ನಾನು ಈ ಸ೦ಭಾಷಣೆಯನ್ನು ಮುಂದುವರಿಸುತ್ತಾ, “ಅ೦ದರೆ, 
ಕೆಲವೊಮ್ಮೆ ನೀವು ಗೆಲ್ಲುತ್ತೀರಿ, ಕೆಲವೊಮ್ಮೆ ಬೇರೆ ಯಾರಾದರೂ 
ಗೆಲ್ಲುತ್ತಾರೆ. ನಾವು ದಿನವೂ ಅಭ್ಯಾಸ ಮಾಡಿ ಪ್ರಾಮಾಣಿಕವಾಗಿ 
ಪ್ರಯತ್ನಿಸಿದರೆ ನಾವು ಗೆಲ್ಲುತ್ತೇವೆ. ಯಾರು ಗೆಲ್ಲುತ್ತಾರೋ ಅವರಿಗೆ 
ಖುಷಿಯಾಗುತ್ತದೆ. ಆದರೆ, ಸೋತವರು ಮುಂದಿನ ಸಲ ಇನ್ನೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


60 


ಚೆನ್ನಾಗಿ ಆಡಲು 


ಅಭಿನಂದಿಸಬೇಕು” ಎಂದೆ. 


ತಯಾರಿರಬೇಕು. ಗೆದ್ದವರನ್ನು 


ಕೆಲವು ಮಕ್ಕಳು, “ಆದರೆ ಕೆಲವರು ಸೋತವರನ್ನು ಗೇಅ 
ಮಾಡುತ್ತಾರೆ” ಎಂದರು. “ಯಾಕೆ” ಎಂದೆ. ಅದಕ್ಕೆ ಎಲ್ಲರೂ 
ಸುಮ್ಮನಿದ್ದರು. 


ನಾನು, “ಸರಿ! ಸೋತವರು ಮತ್ತೊಮ್ಮೆ ಆಡದಿದ್ದರೆ ಗೆದ್ದವರು 
ಯಾರೊಡನೆ ಆಡಲು ಸಾಧ್ಯ? ಗೆದ್ದವರು ಇದನ್ನು ಯೋಚಿಸಬೇಕು” 
ಎಂದೆ. 


“ಯಾರೊಡನೆಯೂ ಆಡಲಾಗುವುದಿಲ್ಲ” ಎಂದರು ಮಕ್ಕಳು. 

“ಆಗ ಗೆದ್ದವನಿಗೆ ಹೇಗನ್ನಿಸುತ್ತದೆ?” ಎಂದು ಕೇಳದೆ. 

“ಅವನಿಗದು ಇಷ್ಟವಾಗುವುದಿಲ್ಲ” ಎಂದರು ಮಕ್ಷಳು. 

"ಹಾಗಾದರೆ, ಗೇಅಮಾಡುವುದು ಸರಿಯೇ” ಎ೦ದು ಮತ್ತೊಮ್ಮೆ 
ಕೇಳದೆ. “ಇಲ್ಲ” ಎಂದರವರು. 


ಎಲ್ಲಾ ಮಕ್ಕಳನ್ನೂ ಸಂಬೋಧಿಸುತ್ತಾ ನಾನು ಸಂಭಾಷಣೆಯನ್ನು 
ಮುಂದುವರೆಸಿ, “ಸೋತದ್ದಕ್ಕಾಗಿ ಯಾರನ್ನೂ ಗೇಅಮಾಡುವುದು 
ಸರಿಯಲ್ಲ ಎ೦ಬುದನ್ನು ಮನಸ್ಸಿನಲ್ಲಟ್ಟುಕೊ೦ಡು ನಾವೀಗ 
ಆಟವಾಡೋಣ. ಆಡೋಣಪೋ, ಬೇಡವೋ ನೀವೇ ಹೇಳ” ಎಂದೆ. 
ಎಲ್ಲಾ ಮಕ್ಕಳೂ ಒಟ್ಟಿಗೆ, “ನಮಗೆ ಆಡಲು ಇಷ್ಟ... ಆಡಲು ಇಷ್ಟ!” 
ಎಂದರು. 


ಹೆಚ್ಚು-ಕಡಿಮೆ ಎಲ್ಲಾ ಮಕ್ಚಳಗೂ ಆಟದ ಮನೋಧರ್ಮ 
ಅರ್ಥವಾಗಿತ್ತು ಎಂದು ನನಗೆ ಭಾಸವಾಯಿತು. ನಾನು, “ಸರಿ 
ಹಾಗಾದರೆ, ಇಂದಿನ ಆಟವನ್ನು ಪ್ರಾರಂಭಿಸೋಣ” ಎಂದೆ. 


ಕಾರ್ಡ್‌ ಎತ್ತಿಕೊಳ್ಳುವ ಆಟ 


ಈ ಆಟದಲ್ಲ ಏಳು ಚಿತ್ರ ಕಾರ್ಡ್‌ಗಳದ್ದು, ಅವುಗಳನ್ನು ಎರಡೆರಡು 
ಅಡಿ ಅಂತರದಲ್ಲ ಜೋಡಿಸಿಡಬೇಕು. ಮಕ್ಕಳು ಕಾರ್ಡ್‌ಗಳಗೆ 
ಮುಖಮಾಡಿ ನಿಲ್ಲುತ್ತಾರೆ. ಚಿತ್ರದ ಹೆಸರನ್ನು ಕೂಗುತ್ತಿದ್ದಂತೆಯೇ 
ನೆಲದ ಮೇಅರುವ ಆ ಚಿತ್ರದ ಕಾರ್ಡ್‌ನ್ನು ಮುಟ್ಟಬೇಕು. ಯಾರು 
ಮೊದಲು ಮುಟ್ಟುತ್ತಾರೋ ಅವರಿಗೆ ನಿಗದಿತ ಅಂಕಗಳು 
ದೊರೆಯುತ್ತವೆ. ಅಂಕಗಳನ್ನು ಕಪ್ಪು ಹಲಗೆಯ ಮೇಲೆ ಈ ರೀತಿ 


ತೋರಿಸಲಾಗುತ್ತದೆ: (p-ವ್ಯಕ್ತಿ) 


ಆಟವಾಡಿದ ಬಳಕ ಮಕ್ಕಳು ತರಗತಿಯಲ್ಲೇ ಕುಳತು ಚುಕ್ಕೆಗಳನ್ನು 
ಸೇರಿಸುವ ಮೂಲಕ 14 ಚಿತ್ರಗಳನ್ನು ಪೂರ್ಣಗೊಳಸಿ, ಅದಕ್ಕೆ ಬಣ್ಣ 
ತುಂಜದರು. ಉಳದ 14 ಚಿತ್ರಗಳನ್ನು ಮನೆಯಲ್ಲ ಮಾಡಿಕೊಂಡು 


ಬರುವಂತೆ ಹೇಳಲಾಯಿತು. ಕೊನೆಗೆ, ಉಳದ ಏಳು ಅಕ್ಷರ- 
ಚಿತ್ರಗಳನ್ನು ಇದೇ ರೀತಿ ಪೂರ್ಣಗೊಳಸಲಾಯುತು. 


4ನೇ ದಿನ: ಆಅಸುವಿಕೆ-ಗ್ರಹಿಸುವಿಕೆಯ ಪ್ರಕ್ರಿಯೆ ಪೂರ್ಣ- 
ಗೊಳ್ಳುತ್ತಿದ್ದಂತೆಯೇ ಮಕ್ಕಳಗೆ ಚಿತ್ರಗಳ ಹೆಸರುಗಳು ಇಂದ್ಲಿಷಿನಲ್ಲ 
ಸರಿಯಾಗಿ ತಿಆದಿದೆಯೇ, ಇಲ್ಲವೇ ಎಂಬುದನ್ನು ದೃಢ - 
ಪಡಿಸಿಕೊಳ್ಳಲು ಬಯಸಿದೆ. ಹೀಗಾಗಿ, ನಾಲ್ಲನೇ ದಿನ ಎಲ್ಲಾ 
ಕಾರ್ಡ್‌ಗಳನ್ನು ಬೆರೆಸಿ ಅವುಗಳಂದ ಯಾವುದಾದರೂ 14 
ಕಾರ್ಡ್‌ಗಳನ್ನು ಆರಿಸಿಕೊಳ್ಳುವಂತೆ ಮಕ್ಷಳಗೆ ಹೇಳದೆ. ಅನಂತರ, 
ಅವರನ್ನು ಐದು ಗುಂಪುಗಳಾಗಿ ವಿಂಪಡಿಸಲಾಲಯುತು. 


ನಾನು ಅವರಿಗೆ ಹೇಗೆ ಆಡಬೇಕೆಂಬ ಸೂಚನೆಗಳನ್ನು ನೀಡಿದೆ. 
ಮೊದಲಗೆ, ಪ್ರತಿಯೊಬ್ಬರೂ ತಮ್ಮ ಘೋಟೋ ಕಾರ್ಡ್‌ನ್ನು 
ಬಚ್ಚಿಟ್ಟು ಕೊಳ್ಳಬೇಕಿತ್ತು. ಬಳಕ, ಒಬ್ಬರ ನಂತರ ಒಬ್ಬರಂತೆ, 
ಸರದಿಯಲ್ಲ, ಪ್ರತಿಯೊಂದು ಮಗುವೂ ಒಂದು ಫೋಟೋವನ್ನು 
ಎತ್ತಿಹಿಡಿದು ಅದರ ಮೇಲೆ ಇಂಗ್ಲಿಷಿನಲ್ಲಿ ಬರೆದಿರುವ ಹೆಸರನ್ನು 
ಗಟ್ಟಿಯಾಗಿ ಓದಿ ಹೇಳ, ಅದನ್ನು ಮಧ್ಯದಲ್ಲಿ ಇಡಬೇಕಿತ್ತು. 
ಮಧ್ಯದಲ್ಲಾಗಲೇ ಇರಿಸಿದ ಫೋಟೋದ ಜೊತೆ ಈ ಘೋಟೋ 
ಹೊಂದಿಕೊಂಡರೆ, ಮಗುವು ಮಧ್ಯದಲ್ಣ ಇರಿಸಿದ ಎಲ್ಲಾ 
ಘೋಟೋಗಳನ್ನೂ ಗೆದ್ದುಕೊಳ್ಳುತ್ತದೆ. ಯಾರ ಬಳಂಯೂ 
ಘೋಮಟೋಗಳು ಇಲ್ಲದಿದ್ದರೆ. ಅವರು ಗೆದ್ದವರಿಂದ 
ಘೋಟೋಗಳನ್ನು ನಂತರ ಹಿಂತಿರುಗಿಸುವೆನೆಂದು ಎರವಲು 
ಪಡೆದು ಆಟವನ್ನು ಆಡಬಹುದಾಗಿತ್ತು. ಮಕ್ಕಳು ತಾವು “ಭೋಟೋ 
ಗೆಲ್ಲು” ಆಟವನ್ನು ಆಡುವುದು ಇದೇ ರೀತಿ ಎಂದು ತಿಆಸುತ್ತಾ. 
ಆಟವಾಡಲು ಸಡಗರ ತೋರಿದರು. ಆಟ ಪ್ರಾರಂಭವಾಗಿ ಮಕ್ಕಳು 
ಖುಷಿಪಟ್ಟರು. ಆಟ ಮುಗಿದ ಬಳಕ, ಬಡುವಿನ ಸಮಯದಲ್ಲ 
ಅವರೇನಾದರೂ ಆಟವಾಡಲು ಬಯಸಿದರೆ ಆಡಬಹುದು ಎಂದು 
ತಿಆಸಿದೆ. 


5ನೇ ದಿನ: ನಾವು ಓದುವ ಹಾಗೂ ಚಾರ್ಟ್‌ ಮೇಅನ ಅಕ್ಷರಗಳನ್ನು 
ಗಟ್ಟಿಯಾಗಿ ಉಚ್ಚರಿಸುವ ಚಟುವಟಕೆಯನ್ನು ಹಮ್ಮಿಕೊಂಡೆವು. 
ಇದಕ್ಕಾಗಿ ನಾವು ಪಟ್ಟಗಳ ಖಾಅ ಬದಿಯಲ್ಲಿನ ಬಣ್ಣದ ಆಧಾರದ 
ಮೇಲೆ ಒ೦ದಷ್ಟು ಕಾರ್ಡ್‌ಗಳ ಗಣವನ್ನು ತಯಾರಿಸಿಕೊಂಡೆವು. 
ಮಕ್ಷಳಗೆ, ಇಸ್ಪೀಟು ಎಲೆಗಳನ್ನು ಬಳಸಿ ಆಡಬಹುದಾದ “ಜೋಡಿ 
ಹೊಂದಿಸುವ” ಜನಪ್ರಿಯ ಹೊಸ ಆಟವೊಂದನ್ನು ಸಹ 
ಹೇಳಕೊಡಲಾಯುತು. 


ಕೆಲವು ಮಕ್ಕಳು ಆಡಲು ಉತ್ಸಾಹ ತೋರಿದರು. ಒ೦ದು ಮಗು, 
“ಇಸ್ಪೀಟು ಆಡುವುದು ಒಳ್ಳೆಯದಲ್ಲ. ಇದನ್ನು ಆಡುವವರನ್ನು 
ಪೊಅಸರು ಹಿಡಿದುಕೊಂಡು ಹೋಗುತ್ತಾರೆ” ಎಂದಿತು. ನಾವು 
ಹಣ ಒಡ್ಡಿ ಆಡುತ್ತಿಲ್ಲವೆಂದು ಅವರಿಗೆ ತಿಆಸಿಕೊಲ್ಲೆ. ಓದಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕಅಯಲಷ್ಟೇ ನಾವು ಈ ಆಟವಾಡುತ್ತಿರುವುದು: ನಮ್ಮ ಚಿತ್ರದ 
ಕಾರ್ಡ್‌ಗಳು ಕಅಕಾ ಸಾಧನಗಳೇ ಹೊರತು ಸಾಮಾನ್ಯ ಇಸ್ಪೀಟು 
ಎಲೆಗಳಲ್ಲ ಎಂದು ತಿಳಸಿದೆ. ಇದಾದ ಬಳಕ ಮಕ್ಕಳು ಆಡಲು 
ಒಪ್ಪಿದರು. 


6ನೇ ದಿನ: ಮಕ್ಕಳು ೩ 0 € 6 6 1 8... ಪದ್ಯವನ್ನು ಹಾಡುತ್ತಾ, 
“ಇನ್ನಿಂಗ್ಸ್‌ ಗೆಲ್ಲು”ವ ಆಟವನ್ನು ಚಿತ್ರಾಕ್ಷರ ಕಾರ್ಡುಗಳನ್ನು ಬಳಸಿ 
ಆಡಿದರು. ಇದನ್ನು ಆರು ಗುಂಪುಗಳೊಂದಿಗೆ ಮೂರು ಸದಸ್ಯರ 
ತಂಡಗಳಲ್ಲ ಆಡಬಹುದು. ಪ್ರತಿತಂಡದ ಮಕ್ಕಳು ಒಬ್ಬರ ನಂತರ 
ಮತ್ತೊಬ್ಬರಂತೆ ಸರದಿಯಲ್ಲಿ ಬಂದು ಕಾರ್ಡ್‌ನ ಹೆಸರು ಹೇಳ 
ಅದನ್ನು ಮಧ್ಯದಲ್ಣ ಇಡಖೇಕು. ಒ೦ದೇ ಬಗೆಯ ಕಾರ್ಡ್‌ಗಳು 
ಜೊತೆಯಾದ ಕೂಡಲೇ ಅವುಗಳನ್ನು ಹೊಂದಿಸಿದ ತಂಡವು 
“ಇನ್ನಿಂಗ್ಸ್‌ ಗೆದ್ದ” ತಂಡವಾಗುತ್ತದೆ. ಈ ರೀತಿ ಆಟ 
ಮುಂದುವರಿಯುತ್ತದೆ. ಕೊನೆಯಲ್ಲ. ಅನೇಕ ಬಾರಿ ಗೆದ್ದ ತಂಡವು 
ಜಯ ಗಳಸುತ್ತದೆ. 


ಮಕ್ಕಳು, “ಈ ಆಟವೂ “ಫೋಟೋ  ಆಟದಂತೆಯೇ ಇದ್ದು. ಬಹಳ 
ಮಜಾ ತಂದಿತು” ಎಂದೂ, “ಜಡುವಿನ ವೇಳೆಯಲ್ಲ ಆಡಲು 
ಬಯಸುತ್ತೇವೆ” ಎಂದೂ ತಿಳಸಿದರು. ಓರ್ವ ಶಿಕ್ಷಕನಾಗಿ ನಾನು. 
ಮಕ್ಚಳು ಆಡಲು ಬಯಸುತ್ತೇವೆ ಎಂದು ಹೇಳಬೇಕೆಂದು 
ಇಚ್ಛಿಸುತ್ತೇನೆ. ಮಕ್ಕಳು ತಮ್ಮಷ್ಟಕ್ಕೆ ಇದನ್ನು ಆಡಲು 
ಪ್ರೇರೇಪಿತರಾಗಿದ್ದಾರೆ ಎ೦ಬುದನ್ನು ನೋಡುವುದು ಸಾಫಲ್ಯದ 
ಭಾವನೆಯನ್ನು ತ೦ದಿತು. ಇದೊ೦ದು ಸಾಧನೆಯೇ ಆಗಿತ್ತು! 


ಇದಾದ ಬಳಕ ಚಾರ್ಟ್‌ಪೇಪರ್‌ ಮೇಅನ ಹೆಸರುಗಳನ್ನು 
ಓದುವುದು, ಚಿತ್ರಗಳೊಂದಿಗೆ ಪದಗಳನ್ನು ಹೊಂದಿಸುವುದು. 
ಅಪೂರ್ಣ ಪದಗಳನ್ನು ಪೂರ್ಣಗೊಳಸುವುದು, ಚಿತ್ರಗಳ 
ಸಹಾಯದಿಂದ ಪದದ ಹೆಸರುಗಳನ್ನು ಓದುವುದು ಮತ್ತು 
ಪದಗಳಗೆ ಬಣ್ಣ ತುಂಬುವುದು, ಪದಗಳಲ್ಲ ಬರುವ ಅಕ್ಷರಗಳನ್ನು 
ಒಂದಾದ ಬಳಕ ಒಂದರಂತೆ ಓದುವುದು ಮತ್ತು ಮುಂದಿನ ನಾಲ್ಕು 
ದಿನಗಳಲ್ಲ “ಫೋಟೋ ಗೆಲ್ಲು” ಹಾಗೂ “ಇನ್ನಿಂಗ್ಸ್‌ ಗೆಲ್ಲು” 
ಆಟಗಳನ್ನು ಪದ ಚಿತ್ರದ ಕಾರ್ಡ್‌ಗಳನ್ನು ಬಳಸಿ ಮಕ್ಕಳು 
ತರಗತಿಯಲ್ಲ ಹಾಗೂ ಮನೆಯಲ್ಲ ಆಡಬೇಕಿತ್ತು. 


ಪದದಾಟಗಳು 


ಮುಂದಿನ ಹಂತದಲ್ಲ ಮಕ್ಕಳು ಓದುವುದನ್ನು, ಪದಗಳನ್ನು 
ಗುರುತಿಸುವುದನ್ನು ಹಾಗೂ ಬರೆಯುವುದನ್ನು ಅಭ್ಯಾಸ 
ಮಾಡಿದರು. ಕವನವೊ೦ದನ್ನು ಒಕ್ಕೊರಅನಿ೦ದ ಹಾಡಿದ ಬಳಕ 
“ನಾನು ಯಾರು” ಆಟವನ್ನು ಆಡಲಾಯಿತು. ಈ ಆಟದಲ್ಲಿ ಪದದ 
ಕಾರ್ಡ್‌ ಒಂದನ್ನು ಮಗುವಿನ ಬೆನ್ನಿಗೆ ಪಿನ್ನಿನಿಂದ ಲಗತ್ತಿಸ- 
ಲಾಗುತ್ತದೆ. ಮಗುವು ತನ್ನ ಬೆನ್ನಿನ ಮೇಅನ ಕಾರ್ಡ್‌ನ್ನು ನೋಡಲು 
ಆಗುವುದಿಲ್ಲ ಹಾಗೂ ಅದರ ಬಗ್ಗೆ ಅದಕ್ಕೆ ತಿಳಸಿರುವುದೂ ಇಲ್ಲ. 
ಉಳದ ಮಕ್ಕಳು ಈ ಪದದ ಕಾರ್ಡ್‌ನ್ನು ಓದಬಲ್ಲರು. 
ಯಾವುದಾದರೊಂದು ಮಗುವಿಗೆ ಓದಲು ಕಷ್ಟವಾದರೆ ಆ 
ಮಗುವಿನ ತಂಡದ ಸದಸ್ಯರೊಬ್ಬರು ಬೆನ್ನಿಗೆ ಕಾರ್ಡ್‌ 
ಅ೦ಟಸಿಕೊ೦ಡಿರುವ ಮಗುವಿಗೆ ಕೇಆಸದಂತೆ ಪದವನ್ನು 
ಮೆದುವಾಗಿ ತಿಳಸಬಹುದು. ಬಳಕ ಕಾರ್ಡ್‌ ಅ೦ಟಸಿಕೊ೦ಡ ಮಗು 
ತನ್ನು ಬೆನ್ನಿಗೆ ಅ೦ಟಸಿರುವ ಪದವನ್ನು ಊಹಿಸಬೇಕು. ಉಳದ 
ಮಕ್ಕಳನ್ನು ಅದು “ಹೌದು” ಅಥವಾ “ಇಲ್ಲ” ಉತ್ತರಗಳನ್ನು ಮಾತ್ರ 
ಪಡೆಯಬಹುದಾದ೦ತಹ ಪ್ರಶ್ನೆಗಳನ್ನು ಕೇಳಬಹುದು. ಈ 
ಪ್ರಶ್ನೆಗಳಗೆ ದೊರೆಯುವ ಉತ್ತರಗಳ೦ದ ಪದವನ್ನು ಸರಿಯಾಗಿ 


ಊಹಿಸಿದರೆ ಮಗು ಆಟದಲ್ಲ ಗೆಲ್ಲುತ್ತದೆ. ಪ್ರಾರಂಭದಲ್ಲ ಪದವನ್ನು 
ಊಹಿಸುವುದು ಕೊಂಚ ಕಷ್ಟವಾಗಬಹುದು. ಆದರೆ, ಅಭ್ಯಾಸವಾದ 
ಬಳಕ ಮಕ್ಕಳು ಪ್ರಕ್ರಿಯೆ/ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳುತ್ತಾರೆ. 


ಪದಗಳನ್ನು ಓದುವುದು ಹಾಗೂ ಬರೆಯುವುದನ್ನು ಅಭ್ಯಾಸ 
ಮಾಡುವಾಗ ಮಕ್ಕಳು ಪದಗಳ ಸಂರಚನೆ ಹಾಗೂ ರೂಪಗಳ 
ಪರಿಚಯ ಮಾಡಿಕೊ೦ಡರು. ಅವರು ಅನೇಕ ಪದಗಳನ್ನು ಓದಲು 
ಹಾಗೂ ಬರೆಯಲು ಪ್ರಾರಂಭ ಮಾಡಿದರು. ಬಳಕ ಮಕ್ಕಳು ಕಥೆ, 
ಕವನಗಳನ್ನು ಆಅಸುವ, ಅವುಗಳಲ್ಲಿ ಕಣ್ಣಿಗೆ ಬದ್ಧ ಕೆಲವು ಮುಖ್ಯ 
ಪದಗಳನ್ನು ಬರೆಯುವ, ಪದಗಳನ್ನು ಓದುವ, ಪದಗಳಲ್ಲನ 
ಅಕ್ಷರಗಳನ್ನು ಒಂದಾದ ಮೇಲೆ ಒಂದರಂತೆ ಓದುವ. ಪದದ 
ಹೆಸರನ್ನು ಓದಿ ಚಿತ್ರ ಬಡಿಸುವ, ಚಿತ್ರಗಳಗೆ ಪದಗಳ ಹೆಸರು 
ಬರೆಯುವ ಇವೇ ಮೊದಲಾದ ಚಟುವಟಕೆಗಳಲ್ಲ ತೊಡಗಿದರು. 


ಮುಂದಿನ ಹಂತವು ಅಕ್ಷರ ಹಾಗೂ ಅದರ ಶಬ್ದವನ್ನು 
ಅರ್ಥಮಾಡಿಕೊಳ್ಳುವುದಾಗಿತ್ತು. ಇದಕ್ಕಾಗಿ ಅವರಿಗೆ ಸಂಪರ್ಕ್‌ 
ಫೌಂಡೇಷನ್‌ನ ವಿಡಿಯೋವನ್ನು ತೋರಿಸಲಾಲುತು. ವಿಡಿಯೋ 
ನೋಡಿ ಮಕ್ಕಳು ಶಬ್ದದ ಪದ್ಯವನ್ನು ಪುನರುಚ್ಛರಿಸಿ, ಹಾಡಿ, 
ಪದವೊ೦ದರಲ್ಲ Aಿ 8 ೮ ಅಥವಾ ಇನ್ನಾವುದೇ ಅಕ್ಷರದ ಶಬ್ದ 
ಹೇಗಿರುತ್ತದೆ ಎ೦ಬುದನ್ನು ಅರ್ಥಮಾಡಿಕೊಳ್ಳಲು ಚರ್ಚೆಗಳನ್ನು 
ನಡೆಸಿದರು. ಉದಾಹರಣೆಗೆ, ಸಿ-ಏ,ಔ- ಬಒಲ€C ಕ ಮತ್ತುಸ. 
ಕೊನೆಗೆ, ಅಕ್ಷರ ಕಾರ್ಡ್‌ಗಳ ಗಣಗಳನ್ನು ಬಳಸಿ ಆಡುವ ಮೂಲಕ 
ಓದುವ, ಬರೆಯುವ ಮೂಲಭೂತ ಹಂತವನ್ನು ತಲುಪಿದರು. 
ಇದನ್ನವರು ಅಕ್ಷರ ಕಾರ್ಡ್‌ಗಳನ್ನು ಸೇರಿಸಿ ಓದುವ ಮೂಲಕ; 
ಆಅಸುವ, ಬರೆಯುವ ಹಾಗೂ ಪ್ರಾಸಪದಗಳನ್ನು ಓದುವ ಮತ್ತು 
ಬರೆಯುವ ಮೂಲಕ ಮಾಡಿದರು. 


ಅ೦ತಿಮ ಮಾತು: 


ಸುಮಾರು 3೦-95 ಗಂಟೆಗಳ ನನ್ನ ಪ್ರತ್ಯಕ್ಷ-ಪರೋಕ್ಷ ಕಾರ್ಯ 
ಹಾಗೂ ಅಭ್ಯಾಸದ ಕಥೆಯಿದು. ಈಗ ಮಕ್ಕಳು ಅವರಿಗೆ 
ಬಡುವಿದ್ದಾಗಲೆಲ್ಲಾ ಕಾರ್ಡ್‌ ಆಟ ಆಡುತ್ತಿರುತ್ತಾರೆ. ತಮ್ಮ ಬಡುವಿನ 
ಸಮಯವನ್ನು ಕಅಯುತ್ತಾ ಅರ್ಥಪೂರ್ಣವಾಗಿ 
ಬಳಸಿಕೊಳ್ಳುತ್ತಿದ್ದಾರೆ. ಇದರರ್ಥ ಆರಂಭಕ ಶಾಲಾ ದಿನಗಳಲ್ಲ 
ಮಕ್ಕಳು ಓದುವ ಹಾಗೂ ಬರೆಯುವ ನೇರ ಬೋಧನೆಯ 
ವಿಧಾನದಿಂದ ಬೇಸರ ಪಡುವಂತಾಗಬಾರದು ಎಂಬುದು ಕೂಡ 
ಆಗಿದೆ. ಬದಲಗೆ, ಕೆಲವು ಆಟಗಳನ್ನು ಪರಿಚಯುಸಿದರೆ ಕಅಕೆಯು 
ನಅವಿನಿಂದ ಕೂಡಿ, ಹೆಚ್ಚನ ಮಕ್ಕಳು ಕಅಯುವಂತಾಗುತ್ತದೆ. 
ಆಟಗಳ ವಿಧಾನವು ನನ್ನ ಖೋಧನೆ-ಕಲಕೆ ಪ್ರಕ್ರಿಯೆಯಲ್ಲ ಸ್ಪಷ್ಟವಾಗಿ 
ನೆರವು ನೀಡಿದೆ ಎನ್ನಬಹುದು. 


ಈ ಅನುಭವದಿಂದ ನನಗೆ ಆದ ಮುಖ್ಯ ಕಅಕೆಗಳೆಂದರೆ: 


° ಆಟದ ನಿಯಮಗಳನ್ನು, ಸಾಮಾಜಕ ಅನುಭವಗಳನ್ನು ಹಾಗೂ 
ಆಟಕ್ಕೆ ಸಂಬಂಧಿಸಿದ ನಂಬುಗೆಗಳನ್ನು ಚರ್ಚಿಸುವುದು 
ಅಗತ್ಯವಾಗುತ್ತದೆ; ಇಲ್ಲವಾದಲ್ಲ. ಎಲ್ಲ ಮಕ್ಕಳನ್ನು ಆಟದಲ್ಲಿ 
ತೊಡಗಿಸುವುದು ಕಷ್ಟಸಾಧ್ಯವಾಗುತ್ತದೆ. 


* ಆಟಗಳಲ್ಲ ಹೊಸತನವಿರಬೇಕು. ಹೊಸ ಕಾರ್ಡ್‌ಗಳ ಅಥವಾ 


ಹೊಸ ಆಟಪೊಂ೦ದರ ಮೂಲಕ ನಾನು ಈ ಹೊಸತನವನ್ನು 
ತರಲು ಪ್ರಯತ್ನಿಸಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


6% 


ಗ್ಗ 


- ಮಕ್ಕಳು ಕಅಯಬೇಕು ಎಂಬ ವಿಚಾರದಲ್ಲ ನಾವು ಕಟ್ಟುನಿಟ್ಟಾಗಿ ಬಯಸಿದಷ್ಟು ಸಲವೂ ಅವರಿಗೆ ಅದನ್ನು ಹೇಳುತ್ತಾ, ಮತ್ತೊಮ್ಮೆ 
ಇರಕೂಡದು; ಇಲ್ಲವಾದಲ್ಲ, ಆಟಗಳು ಕೂಡ ಬೇಸರ ಪ್ರಯತ್ನಿಸುವಂತೆ ಹೇಳುತ್ತೇನೆ. ಮಕ್ಕಳು ಕಲೆತು ಆಡುವಾಗ 
ತರಿಸುವಂತಾಗುತ್ತದೆ. ಉದಾಹರಣೆಗೆ, ಮಕ್ಕಳಗೆ ಯಾವುದೋ ಪರಸ್ಪರ ಕಅಯುತ್ತಾರೆ ಎ೦ಬುದು ಸಹ ನನ್ನ ನ೦ಜಕೆಯಾಗಿದೆ. 


ಒಂದು ಕಾರ್ಡ್‌ನ್ನು ಹೆಸರಿಸಲು ಆಗದಿದ್ದರೆ, ಅವರು 


ಮುನ್ನಿ ಲಾಲ್‌ ಬರ್ಸೆ ಅವರು ಛತ್ತೀಸ್‌ಗಢ ರಾಜ್ಯದ ಧಮ್‌ತರಿಯಲ್ಲನ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ೭2೦1೭ ರಿಂದ 
ಶಿಕ್ಷಕರಾಗಿದ್ದಾರೆ. ಇವರು ಹಿಂದಿ ಹಾಗೂ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಿಕ್ಷಕರಾಗಿ ಭಾಷೆ ಹಾಗೂ 
ಗಣಿತ ವಿಷಯಗಳ ಕಅಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾಥಮಿಕ ತರಗತಿಗಳ ಮಕ್ಕಳೊಂದಿಗೆ 


ಕಾರ್ಯನಿರ್ವಹಿಸುವುದರಲ್ಲ ಇವರು ಆಸಕ್ತಿ ತೋರುತ್ತಾರೆ. ಇವರನ್ನು mMunshi.barse @azimpremjifoundation.org 
ಮೂಲಕ ಸಂಪರ್ಕಿಸಬಹುದು. 


1 ಅನುವಾದ: ಕುಶಾಲ್‌ ಚ.ಎಸ್‌. । ಪರಿಶೀಲನೆ: ಲತಾ ಕೆ.ಸಿ. 


62 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ವ್ಯಸನ ಮುಕ್ತತೆಗೆ ಕ್ರೀಡೆಗಳು 


ನರಸಿಂಹ ಎಂ. ಎಸ್‌. 


ಆಟವು ಮಾನವ ಬದುಕಿನ ಅಗತ್ಯವಾದ ಒಂದು ಭಾಗ. ಶಾರೀರಿಕ, 
ಭಾವನಾತ್ಮಕ ಮತ್ತು ಸಾಮಾಜಕ ಬೆಳವಣಿಗೆಯ ದೃಷ್ಟಿಯಿಂದ 
ಮಕ್ಕಳಗೆ ಆಟದಿಂದ ಅನೇಕ ಪ್ರಯೋಜನಗಳವೆ. ಮದ್ಯಪಾನದ 
ವ್ಯಸನಕ್ಕೆ ಒಳಗಾದ ಹದಿಹರೆಯದ ಗಂಡು ಮಕ್ಕಳ ಗುಂಪಿಗೆ 
ಅಲ್ವಮೇಟ್‌ ಫ್ರಿಸ್‌ಬೀ ಎ೦ಬ ಆಟವನ್ನು ಹೇಗೆ ಪರಿಚಯಿಸಿದೆ ಮತ್ತು 
ಆ ವ್ಯಸನದಿಂದ ಅವರು ಹೊರಬರಲು ಅದು ಹೇಗೆ ಸಹಕಾರಿ 
ಆಯಿತು ಎಂಬ ಅನುಭವವನ್ನು ಇಲ್ಲ ಹಂಚಿಕೊಳ್ಳಲು 
ಬಯಸುತ್ತೇನೆ. 


ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಕಾಅಡುವ ಸಂಕ್ರಮಣದ ಸ್ಥಿತಿ ಮತ್ತು 
ಹದಿಹರೆಯದವರಾಗುತ್ತಿರುವ ಸಮಯವು ಆತಂಕ ಭರಿತವಾದ 
ಅನೇಕ ಶಾರೀರಿಕ ಮತ್ತು ಭಾವನಾತ್ಮಕ ಸವಾಲುಗಳ೦ದ ಕೂಡಿದ 
ಕಾಲವಾಗಿರುತ್ತದೆ. ಸಮವಯಸ್ಥರಿ೦ದ ಹೆಚ್ಚನ ಒತ್ತಡ ಇಲ್ಲವೇ 
ಅಪಾಯಗಳನ್ನು ಎದುರು ಹಾಕಿಕೊಳ್ಳುವ ಸಾಹಸೀ ಪ್ರವೃತ್ತಿಯ 
ಕಾರಣಕ್ಕೆ ಹದಿಹರೆಯದ ಮಕ್ಕಳು ಅನಪೇಕ್ಷಿತ ವರ್ತನೆಯನ್ನು 
ಮತ್ತು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಕಾಲವೂ ಕೂಡಾ 
ಆಗಿರುತ್ತದೆ. ನಾನು ಕೆಲಸ ಮಾಡುತ್ತಿದ್ದ ಶಾಲೆಯಂಲ್ಲ 
ಹದಿಹರೆಯದವರ ಒಂದು ಗುಂಪು ಇತ್ತು. ಅವರು ಶಾಲೆಯ 
ಮೈದಾನದ ಒಂದು ಮೂಲೆಯಲ್ಲಿ ಕೂತು ಮದ್ಯಪಾನ 
ಮಾಡುತ್ತಿದ್ದರು. ಇದನ್ನು ಗಮನಿಸಿ ಅಲ್ವಮೇಟ್‌ ಫ್ರಿಸ್‌ಬೀ ಎಂಬ 
ಆಟದಲ್ಲ ಅವರನ್ನು ತೊಡಗಿಸಿಕೊಳ್ಳಲು ನಿರ್ಧರಿಸಿದೆ. 


ಅಲ್ಟಿಮೇಟ್‌ ಫ್ರಿಸ್‌ಜೀ ಎನ್ನುವುದು ಮಿಶ್ರಅಂಗದ. ಪರಸ್ಪರ 
ದೈಹಿಕವಾಗಿ ಒಬ್ಬರನ್ನೊಬ್ಬರು ಸ್ಪರ್ಶಿಸುವ ತ೦ಡದ ಆಟವಾಗಿದೆ. 
ಇದು ಆಟಗಾರರೇ ಸ್ಟಯಂ ತೀರ್ಪುಗಾರರಾಗಿರುವ ರೀತಿಯ ಆಟ 
ಮತ್ತು ಇದರಲ್ಲಿ ಆಟದ ಅಂತರ್ಗತ ಚೈತನ್ಯಕ್ಕೆ ಅಗತ್ಯವಿರುವ ಗರಿಷ್ಠ 
ಮಹತ್ವವನ್ನು ನೀಡಲಾಗುತ್ತದೆ. ಪ್ರತಿಯೊಬ್ಬ ಆಟಗಾರನು/ಳು ಕೂಡ 
ಆಕೆಯ/ಆತನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಗೆ ಸ್ವತಃ 
ಜವಾಬ್ದಾರರಾಗಿರುತ್ತಾರೆ. ಬ್ಯಾಸ್ಗೆಟ್‌ಖಾಲ್‌ ಮತ್ತು ರಗ್‌ ಆಟಗಳ 
ನಿಯಮಗಳ ಸಂಕಲನದ ರೂಪದಲ್ಲಿ ಇಲ್ಲನ ನಿಯಮಗಳರುತ್ತವೆ. 
ಅಂತರ್ಗತ ಚೈತನ್ಯವೇ ಈ ಆಟದ ಮುಖ್ಯ ಆಕರ್ಷಣೆಯಾಗಿದೆ. 
ಘುಟ್‌ಬಾಲ್‌ ಮೈದಾನದ ಅರ್ಧದಷ್ಟು ಭಾಗದ ಮೈದಾನದಲ್ಲ ಈ 
ಆಟವನ್ನು ಆಡಲಾಗುತ್ತದೆ. ಎರಡೂ ತ೦ಡಗಳಲ್ಲ ಏಳು ಏಳು ಮಂದಿ 
ಆಟಗಾರರು ಇರುತ್ತಾರೆ. ಇದಕ್ಕೆ ದೈಹಿಕ ಕ್ರಿಯಾಶೀಲತೆ, ತಂಡದ 
ಪ್ರಯತ್ನ ಮತ್ತು ಕೇಂದ್ರೀಕೃತ ಗಮನ ಅಗತ್ಯವಾಗಿರುತ್ತದೆ. 


ನಾನು ಈ ಯುವ ತಂಡವನ್ನು ಮೊತ್ತಮೊದಲು ಭೇಟಯಾಗಿ 
ನಿಮಗೆ ಡಿಸ್ಕ್‌ ಎಸೆಯಲು ಇಷ್ಟವಿದೆಯೇ ಎಂದು ಕೇಳದ್ದೆ. ಅವರು 
ಇದು ಅತ್ಯ೦ತ ಸುಲಭದ ಕೆಲಸ ಎಂದು ಭಾವಿಸಿದ್ದರು. ಆದರೆ 
ಪ್ರಯತ್ನಿಸಿದಾಗ ಅವರಿಗೆ ಅದನ್ನು ಸರಿಯಾಗಿ ಎಸೆಯಲು 
ಸಾಧ್ಯವಾಗುತ್ತಿಲ್ಲ ಎನ್ನುವುದು ಗೊತ್ತಾಯಿತು. ಅವರಿಗೆ ಅದೊಂದು 
ಸವಾಅನಂ೦ತೆ ಎನ್ನಿಸಿತು. ಅದನ್ನು ಹೇಗೆ ಎಸೆಯಬೇಕು ಮತ್ತು 
ಆಟವನ್ನು ಹೇಗೆ ಆಡಬೇಕೆಂದು ಕೇಳುವುದಕ್ಕೆ ಶುರುಮಾಡಿದರು. 
ನಾನು ಅವರಿಗೆ ಇದನ್ನು ವಿವರಿಸಿದೆ. 


ಜು 
ಜ್‌ 
ಡಾ 


ಆರಂಭಿಕ ಸವಾಲುಗಳನ್ನು ದಾಟುವುದು 


ಪ್ರಾರಂಭದಲ್ಲ, ಅವರು ಇತರರ ಜತೆಗೆ ಆಟ ಆಡುವುದಕ್ಕೆ ಒಪ್ಪಅಲ್ಲ. 
ಅವರಿಗೆ ಅವರದ್ದೇ ಗೆಳೆಯರ ಜತೆಗೆ ಆಡಲು ಮಾತ್ರ ಹಿತ 
ಎನ್ನಿಸುತ್ತಿತ್ತು. ಯಾರೂ ಆಟದ ಕಾರ್ಯತಂತ್ರ ಅಥವಾ 
ಯೋಜನೆಯನ್ನು ಚರ್ಚಿಸುವುದಕ್ಕೆ ಸಿದ್ಧರಿರಅಲ್ಲ. ಅವರು ತಮಗೆ 
ಇಷ್ಟಬಂದಂತೆ ಆಡುತ್ತಿದ್ದರು. ಯಾವುದೇ ಆಟದ ಮುಖ್ಯ ಜೀವಾಳ 
ಎನ್ನಿಸಿರುವ ದೈಹಿಕ ಸದ್ಯಢತೆಯ ಮೇಲೆ ಕೆಲಸ ಮಾಡುವುದನ್ನು 
ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಅಲ್ಲ ಆಟಗಾರರ ನಡುವೆ ತಪ್ಪು 
ಭಿನ್ನಾಭಪ್ರಾಯಗಳದ್ದವು ಮತ್ತು ಸಣ್ಣಪುಟ್ಟ ವಿಷಯಗಳಗೆ ಕೂಡ 
ಜಗಳಗಳು ಕಾಣಿಸಿಕೊಳ್ಳುತ್ತಿದ್ದವು. ಅವರು ಪರಸ್ಪರ ಆಟವಾಡಲು 
ಶುರು ಮಾಡುವುದಕ್ಕೆ ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು 
ಆಅಸುವುದಕ್ಕೆ ಆರು ತಿ೦ಗಳು ಹಿಡಿಯಿತು. ಅವರ ಆಕ್ರಮಣಕಾರೀ 
ಸ್ವಭಾವ ಹಿಡಿತಕ್ಕೆ ಬಂದು ಮುಂದೆ ಮೈದಾನದಲ್ಲ ಯಾವುದೇ 
ಜಗಳಗಳಾಗಲಲ್ಲ. 


ಆರ೦ಭದಲ್ಲ ಅವರ ದೈಹಿಕ ಸದೃಢತೆಯ ಮಟ್ಟ ಅತ್ಯ೦ತ ಕಳಪೆ 
ಮಟ್ಟದ್ದಾಗಿತ್ತು. ಅವರು ಪ್ರತಿದಿನ ಆಡುತ್ತಿದ್ದರೂ ಆಡಲು 
ಹಿಂಜರಿಯುತ್ತಿದ್ದುದರಿಂದ ಅವರಿಗೆ ಓಡುವುದಕ್ಕೆ ಆಗುತ್ತಿರಅಲ್ಲ. 
ನಿಧಾನವಾಗಿ ಆಟದಲ್ಲ ಹಿಟ್‌ನೆಸ್‌ನ ಮಹತ್ವವನ್ನು 
ತಿಳಯಲಾರ೦ಚಸಿದರು ಮತ್ತು ಅದಕ್ಕಾಗಿ ಪ್ರಯತ್ನಿಸಲು 
ತೊಡಗಿದರು. 


ಅಲ್ವಮೇಟ್‌ ಫ್ರಿಸ್‌ಬೀ ಎನ್ನುವುದು ಸಮ್ಮಿಶ್ರ-ಅಂಗದವರ 
ಆಟವಾಗಿದ್ದರೂ, ಹುಡುಗರು ಹುಡುಗಿಯರಿಗೆ ಡಿಸ್ಕ್‌ ಪಾಸ್‌ 
ಮಾಡುವುದನ್ನು ನಿರಾಕರಿಸುತ್ತಿದ್ದರು. ಆಟದಲ್ಲಿ ಹುಡುಗಿಯರೂ 
ತಮ್ಮ ಸರಿಸಮಾನವಾಗಿ ಆಡಬಲ್ಲರು ಎ೦ದು ಅವರು ಭಾವಿಸಿಯೇ 
ಇರಲಲ್ಲ. ಹುಡುಗಿಯರಿಗೆ ಡಿಸ್ಟ್‌ಅನ್ನು ಕ್ಯಾಚ್‌ ಮಾಡುವ ಅಥವಾ 
ಪಾಸ್‌ ಮಾಡುವ ಸಾಮರ್ಥ್ಯವಿಲ್ಲವೆಂದೇ ಹುಡುಗರು 
ತಿಳದುಕೊ೦ಡಿದ್ದರು. ತಮ್ಮ ಹಾಗೇ ಹುಡುಗಿಯರೂ ಕೂಡ ಚೆನ್ನಾಗಿ 
ಆಡಬಲ್ಲರು ಎ೦ಬ ವಾಸ್ತವವನ್ನು ಜೀರ್ಣಿಸಿಕೊಳ್ಳಲು ಹುಡುಗರಿಗೆ 
10-12 ತಿಂಗಳೇ ಬೇಕಾಯಿತು. 


ಫಅತಾಂಶ 


ನಿಧಾನವಾಗಿ, ಹುಡುಗರಲ್ಲ ಸಕಾರಾತ್ಮಕ ಬದಲಾವಣಿಗಳಾಗು- 
ತಿದ್ದುದನ್ನು ಯಾರಾದರೂ ನೋಡಬಹುದಿತ್ತು. ಅವರಲ್ಲ ಹೆಚ್ಚಿನವರು 
ವೈಯಕ್ತಿಕ ಆಟಗಳನ್ನು ಆಡಿದವರೇ ಆಗಿದ್ದರು. ಆದರೆ ಅವರಿಗೆ 
ಅಲ್ಪಮೇಟ್‌ ಪಫ್ರಿಸ್‌ಬೀಯಂತಹ ಗುಂಪಿನ ಆಟ ಅತ್ಯಂತ 
ಸವಾಅನದ್ದಾಗಿತ್ತು. ಕಾಲಾನ೦ತರದಲ್ಲ ಕಾಣಿಸಿಕೊಂಡ ಮುಖ್ಯ 
ಬದಲಾವಣೆ ಎಂದರೆ ಇತರರನ್ನು ಕುರಿತಾದ ಅವರ ಮತ್ತು ಆಟದ 
ಸಂದರ್ಭದಲ್ಲ ಎದುರಾಗುವ ಎಲ್ಲ ಸವಾಲುಗಳನ್ನು ಎದುರಿಸುವ 
ಅವರ ಶೈಅಯೇ ಆಗಿತ್ತು. ಅವರ ವಿಶ್ವಾಸದ ಮಟ್ಟ ಬಹಳಷ್ಟು 
ಹೆಚ್ಚಾಗಿತ್ತು. ಸಹಯೋಗದಲ್ಲ ಕಾರ್ಯ ನಿರ್ವಹಿಸುವ ಅವರ ಕೌಶಲ 
ಅನೇಕಪಟ್ಟು ಹೆಚ್ಚಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


64 


ಅವರ ಆಕ್ರಮಣಕಾರಿ ಸ್ವಭಾವವೂ ನಿಯಂತ್ರಣಕ್ಕೆ ಬಂದಿತ್ತು. 
ಮೈದಾನದಲ್ಲ ಮತ್ತು ಹೊರಗೆ ಅವರು ಹೆಚ್ಚಿನ ಸಂಯಮ 
ತೋರಿಸುತ್ತಿದ್ದರು. ಅವರು ಆಟದಲ್ಲಿ ಯಾರನ್ನಾದರೂ ಸಹ 
ಸೇರಿಸಿಕೊಳ್ಳಲು ತಯಾರಾದರು ಮತ್ತು ಅವರು ಕಅಕೆ ಮತ್ತು 
ಬೋಧನೆಗೆ ಸಂಬಂಧಿಸಿದಂತೆ ಮುಕ್ತ ಮನಸ್ಥಿತಿಯವರಾದರು. 
ಮದ್ಯ ವ್ಯಸನದ ಬಗ್ಗೆ ನಡೆಸಿದ ಸುದೀರ್ಥವಾದ ಮಾತುಕತೆಗಳು 
ಮತ್ತು ಚರ್ಚೆಗಳು ಅವರಲ್ಲ ಮದ್ಯ ಸೇವನೆ ಇಳಕೆಯಾಗಲು 
ಕಾರಣವಾಯಿತು. ಒಂದು ವರ್ಷದ ನಂತರ ಅವರು ದಣಿಯದೆಯೇ 
ಆಟ ಆಡುವಷ್ಟು ಸಮರ್ಥರಾದರು. ಅವರನ್ನು ಈ ಆಟದಲ್ಲಿ 
ತೊಡಗಿಸಿಕೊಂಡು ಹೆಚ್ಚು ಕಡಿಮೆ ಎರಡು ವರ್ಷಗಳಾಗಿವೆ, ಅವರು 
ಈಗಲೂ ತಂಡದ ಉತ್ಸಾಹದಲ್ಲ ಆಡುತ್ತಿದ್ದಾರೆ ಎಂದು 
ಉಲ್ಲೇಖಸುವುದಕ್ಕೆ ನನಗೆ ಸಂತೋಷ ಎನಿಸುತ್ತಿದೆ. ಅವರು ಈಗ 
ಮದ್ಯ ಸೇವನೆಯಿಂದ ದೂರವಿದ್ದಾರೆ ಮತ್ತು ಅವರು ಒಳ್ಳೆಯ 
ಪ್ರದರ್ಶನ ತೋರುತ್ತಿದ್ದಾರೆ ಮತ್ತು ತಮ್ಮ ವೃತ್ತಿಯಲ್ಲೂ ಕಠಿಣ 
ಪರಿಶ್ರಮ ತೋರುತ್ತಿದ್ದಾರೆ. ಅವರು ತಮ್ಮ ಗೆಳೆಯರಿಗೂ ಇದೇ 
ಆಟವನ್ನು ಪರಿಚಯಿಸಿದ್ದಾರೆ. ಅವರಲ್ಲ ಕೆಲವರು ಜಗತ್ತಿನಾದ್ಯಂತ 
ನಡೆದ ಪಂದ್ಯಾವಳಗಳಲ್ಲ ನಮ್ಮ ದೇಶವನ್ನು ಪ್ರತಿನಿಧಿಸಿದವರೂ 
ಇದ್ದಾರೆ. ಕಾಲಾನ೦ತರದಲ್ಲ ಘಟಸಿದ ಈ ಎಲ್ಲ ಬದಲಾವಣೆಗಳಗೆ 
ಹೆಚ್ಚನ ಪ್ರಮಾಣದ ನಿಷ್ಠೆಯನ್ನು ಬೇಡುತ್ತಿದ್ದ ಆಟದ ಕಾಠಿಣ್ಯವೇ 
ಕಾರಣವಾಗಿತ್ತು. 


ಅ೦ತಿಮ ಮಾತು 


ಹಿರಿಯ ಮಕ್ಕಳಂತೆ ಚಿಕ್ಕ ಮಕ್ಕಳ ಬೆಳವಣಿಗೆ ಹಾಗೂ ಕಲಕಾ 
ಅಗತ್ಯಗಳನ್ನು ಪೂರೈಸುವುದಕ್ಕೆ ಕೂಡ ಆಟವು ಬಹಳ ಮುಖ್ಯವಾದ 
ಕಾರ್ಯತಂತ್ರವಾಗಿದೆ. ಮೇಲೆ ಹೇಳದ ಅನುಭವವು ಹದಿಹರೆಯದ 
ಮಕ್ಕಳ ಜತೆಗಿನದ್ದಾಗಿದೆ. ನಂತರ ನಾನು ಇದೇ ಅಲ್ಟಿಮೇಟ್‌ 
ಫ್ರಿಸ್‌ಬೀಯನ್ನು ಶಾಲೆಗಳಲ್ಲಿ ಸ್ವಲ್ಪ ಕಿರಿಯ ಮಕ್ಕಳಗೆ ಪರಿಚಯಿಸಿ 
ನೋಡಿದೆ. ಅವರಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂದಿತು. ಈ ಮಕ್ಕಳ 
ವರ್ತನೆಗಕಲ್ಲಯೂ ಸಕಾರಾತ್ಮಕ ಬದಲಾವಣೆಗಳಾಗಿವೆ. ಇತರೆ 
ವಿಷಯಗಳ ಜೊತೆಗೆ ಸಹಯೋಗದ ಕೌಶಲ್ಯ, ಹತ್ತಿರವಾಗಿರುವಿಕೆ. 
ತಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಸಂವೇದನಾಶೀಲರಾಗಿರುವುದು. 
ಪ್ರಾಮಾಣಿಕತೆ, ಇತರರ ಅಭಿಪ್ರಾಯ ಮತ್ತು ಆಲೋಚನೆಗಳನ್ನು 
ಆಲಸುವಿಕೆ, ತಂಡವನ್ನು ಮುನ್ನಡೆಸುವಿಕೆ. ಆಟಕ್ಕೆ ಮೊದಲು 
ಕಾರ್ಯತಂತ್ರದ ತಯಾರಿ ಮತ್ತು ಸಂಘರ್ಷದ ನಿರ್ವಹಣಿ ಈ ಎಲ್ಲ 
ಸಾಮರ್ಥ್ಯಗಳ ಬೆಳವಣಿಗೆ ಆದದ್ದು ಗಮನಾರ್ಹ ಸಂಗತಿ. 

ಆಟದ ಹೊತ್ತಿನಲ್ಲ ಆಟಗಾರರು ಅನೇಕ ಮಂದಿಯನ್ನು 


ಮೂಲಕ ಸಂಪರ್ಕಿಸಬಹುದು. 


ಭೇಟಯಾಗುವರಲ್ಲದೆ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಾರೆ. 
ಇದು ಅವರಿಗೆ ತಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ 
ಮತ್ತು ಸಾಂಪ್ರದಾಯಿಕ ಮನಸ್ಥಿತಿಯ೦ದ ಹೊರಬರುವುದಕ್ಕೆ, 
ಪೂರ್ವಾಗ್ರಹ, ರೂಢಿಗತ ಆಲೋಚನೆ ಮತ್ತು ಅಡೆತಡೆಗಳನ್ನು 
ಮರುಪರಿಶೀಅಸುವುದಕ್ಕೆ ಸಹಾಯ ಮಾಡುತ್ತದೆ. ನಾನು 
ಕಾರ್ಯನಿರ್ವಹಿಸಿದ ಈ ಹುಡುಗರ ತಂಡ ಆರಂಭಕ ಹ೦ತದಲ್ಲ 
ಅ೦ಗ ತಾರತಮ್ಯದ ಪೂರ್ವಾಗ್ರಹದ ಕಾರಣದಿ೦ದ ಹೆಣ್ಣುಮಕ್ಕಳನ್ನು 
ಹೇಗೆ ನಿರ್ಲಕ್ಷಿಸಿತು ಎನ್ನುವುದನ್ನು ನಾವು ನೋಡಿದೆವು. 


ಆಟ ಎನ್ನುವುದು ಅನುಭವದ ಕಲಕೆಗೆ ಅನುವು ಮಾಡಿಕೊಡುತ್ತದೆ 
ಮತ್ತು ಮಕ್ಕಳಗೆ ತಮ್ಮ ಸಾಮರ್ಥ್ಯ ಮತ್ತು ಪರಿಮಿತಿಗಳನ್ನು 
ತಿಳದುಕೊಳ್ಳುವುದಕ್ಕೆ ನೆರವಾಗುತ್ತದೆ. ಸಾಮರ್ಥ್ಯದ ಸಂಪೂರ್ಣ 
ಸಾಧ್ಯತೆಗಳನ್ನು ಸಾಕಾರಗೊಳಸಿಕೊಳ್ಳಬಹುದಾದರೂ 
ಪರಿಮಿತಿಗಳು ಒಬ್ಬ ಆಟಗಾರನ ದೌರ್ಬಲ್ಯ ಅಲ್ಲ ಎನ್ನುವುದನ್ನು 
ಅರ್ಥೈಸುವುದಕ್ಕೆ ಇದು ಸಹಾಯಕ. ತಂಡದ ಎಲ್ಲ ಆಟಗಾರರಲ್ಲ 
ಆಟವು ಅತ್ಯ೦ತ ಸ ೈಢವಾದ ಆತ್ಮೀಯತೆಯನ್ನು ಬೆಳೆಸುತ್ತದೆ 
ಮತ್ತು ನಿರ್ಧಾರ ಕೈಗೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ನಿರ್ಧಾರ 
ಕೈಗೊಳ್ಳುವಿಕೆ ಎನ್ನುವುದು ಆಯ್ಕೆಯ ಕ್ರಿಯೆಯಾಗಿದೆ. ನಮಗೆ 
ಆಯ್ಕೆಗಳದ್ದಾಗ ಮಾತ್ರ ನಾವು ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ. 
ಒಬ್ಬ ವ್ಯಕ್ತಿ ಎದುರಿಸುತ್ತಿರುವ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ 
ಇದು ಪ್ರಜ್ಞಾಪೂರ್ವಕವಾದ ಮಾರ್ಗವಾಗಿದೆ. 


ಆಟದಿಂದ ಒತ್ತಡ, ಉದ್ದೇಗಗಳನ್ನು ಮೀರಬಹುದು. ಮುಖ್ಯವಾಗಿ 
ಹದಿಹರೆಯದವರು ಹತಾಶರಾಗಿದ್ದಾಗ, ಕೋಪ, ಬೇಸರ ಮತ್ತು 
ಮಾನಸಿಕ ಒತ್ತಡದಲ್ಲದ್ದಾಗ ಭಾವನಾತ್ಮಕ ಮತ್ತು ದೈಹಿಕ 
ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಆಟ ಸಕಾರಾತ್ಮಕ 
ಧೋರಣಿಗಳನ್ನು ಹೆಚ್ಚಿಸುತ್ತದೆ. ಸದಾ ಸಂತೋಷದಿಂದ ಇರುವ 
ವ್ಯಕ್ತಿ ಎಲ್ಲ ಆಯಾಮಗಳಲ್ಲ ಸುಧಾರಿಸಿಕೊಳ್ಳುತ್ತಾನೆ. ಮತ್ತು 
ಬೆಳೆಯುತ್ತಾನೆ ಹಾಗೂ ಇತರರಿಗೂ ಪ್ರೋತ್ಸಾಹವನ್ನು ನೀಡುತ್ತಾನೆ. 
ಮೇಅನ ನಿದರ್ಶನದ ಮೂಲಕ ಆಟವು ಮಕ್ಕಳಗೆ ತಮ್ಮ 
ಸಾಮರ್ಥ್ಯವನ್ನು ಒರೆಗೆ ಹಚ್ಚಕೊಳ್ಳುವುದಕ್ಕೆ ಅವಕಾಶ ಕೊಟ್ಟತು 
ಮತ್ತು ದೈಹಿಕ ಚಟುವಟಕೆಯು ಅವರಿಗೆ ಸಂತೋಷವನ್ನೂ ಮತ್ತು 
ಏನನ್ನೋ ಸಾಧಿಸಿದ ಭಾವನೆಯನ್ನೂ ನೀಡಿತು ಎನ್ನುವುದು 
ಸ್ಪಷ್ಟವಾಗಿದೆ. 


ನರಸಿಂಹ ಎಂ.ಎಸ್‌. ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಬೆಂಗಳೂರು ಜಲ್ಲಾ ಸಂಸ್ಥೆಯಲ್ಲ ದೈಹಿಕ 
ಶಿಕ್ಷಣದ ಸ೦ಪನ್ಮ್ಯೂಲ ವ್ಯಕ್ತಿ ಆಗಿದ್ದಾರೆ. ಸರ್ಕಾರಿ ಶಾಲೆಗಳೊಂದಿಗೆ ಕಾರ್ಯನಿರ್ವಹಿಸುವುದರ ಜೊತೆಗೆ. ಇವರು ಮಕ್ಷಳಲ್ಲ 
ಸಕಾರಾತ್ಯುಕ ವರ್ತನೆಯನ್ನು ತರಲು ದೈಹಿಕ ಶಿಕ್ಷಣವನ್ನು ಸಾಧನವಾಗಿ ಬಳಸುವ ನಿಟ್ಟನಲ್ಲಿ ಅಜೀಂ ಪ್ರೇಮ್‌ಜ ಶಾಲೆಗಳ 
ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೆರವಾಗುತ್ತಿದ್ದಾರೆ. ಅಜೀಂ ಪ್ರೇಮ್‌ಜ ಫೌಂಡೇಷನ್‌ಗೆ ಸೇರುವುದಕ್ಕೂ ಮೊದಲು ಇವರು 
ಮ್ಯಾಜಿಕ್‌ ಬಸ್‌ ಇಂಡಿಯಾ ಫೌಂಡೇಷನ್‌ನಲ್ಲ ಅಭವೃದ್ಧಿ ಪಠ್ಯಕ್ರಮಕ್ಕಾಗಿ ಕ್ರೀಡೆ ಎಂಬ ಕಾರ್ಯಕ್ರಮದಲ್ಲ 
ತರಬೇತುದಾರರಾಗಿದ್ದರು. ಕಾರ್ಪೊರೇಟ್‌ ಕಂಪನಿಗಳ ಹೊರಾಂಗಣ ಸಾಹಸ ಕ್ರೀಡೆಗಳ ತರಬೇತುದಾರರಾಗಿ ಮತ್ತು 
ವಿವಿಧ್‌ ವಯೋಮಾನದ ಮತ್ತು ಮಕ್ಚಳ ಗುಂಪುಗಳೊಂದಿಗೆ ಕಅಕಾ ಸಾಮರ್ಥ್ಯವನ್ನು ಹೊಂದಿದ 


ತರಬೇತುದಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವರನ್ನು ಗ೩rasimha.ms@azimpremjifoundation.org 


ಅನುವಾದ: ಬಾಲಕೃಷ್ಣ ಹೊಸಂಗಡಿ । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಆಟದ ಮೂಲಕ ವಿಸ್ತೀರ್ಣ ಮತ್ತು ಪರಿಧಿ/ಸುತ್ತಳತೆಯ ಕಲಿಕೆ 


ನರಸಿಂಹ ಎಂ. ಎಸ್‌. 


ಮಕ್ಕಳು ಕಅಯುವ ಹಾಗೂ ಬೆಳೆಯುವ ಪ್ರಮುಖ ರೀತಿಗಳಲ್ಲ 
ಆಟವೂ ಒಂದು. ನಾವು ಚರಿತ್ರೆಯಲ್ಲನ ಒಂದು ಘಟನೆ, ಒಂದು 
ಕವನ ಇಲ್ಲವೇ ಗಣಿತಶಾಸ್ತ್ರದ ಒಂದು ಪರಿಕಲ್ಪನೆ ಹೀಗೆ 
ವಿಷಯವೊಂದರ ಪರಿಕಲ್ಪನೆಯನ್ನು ವಿವರಿಸುವಾಗ, ಆಟದ 
ಮೂಲಕ ಇದನ್ನು ಇನ್ನಷ್ಟು ಆಸಕ್ತಿದಾಂಶುಕ ಹಾಗೂ 
ಅರ್ಥ ಪೂರ್ಣವಾಗಿಸ-ಬಹುದು. ಮಕ್ಕಳು ತಮ್ಮಷ್ಟಕ್ಕೆ ತಾವೇ 
ಕಅಯುವ ವಾತಾವರಣ ಇದ್ದಾಗ. ಅವರು ಸುಲಭವಾಗಿ ಮತ್ತು 
ಶೀಘ್ರವಾಗಿ ಕಅಯುತ್ತಾರೆ. ಅಂಥ ಒಂದು ಅನುಭವವನ್ನು 
ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. 


ವಿಸ್ತೀರ್ಣ ಹಾಗೂ ಪರಿಧಿ ಸುತ್ತಳತೆಯನ್ನು ಕುರಿತು ಐದನೇ 
ತರಗತಿಗೆ ಕಅಸಲು ಸಿದ್ಧವಾಗುತ್ತಿದ್ದೆ ಮತ್ತು ಇವೆರಡು 
ಪರಿಕಲ್ಪನೆಗಳನ್ನು ಆಟಗಳು ಮತ್ತು ಚಟುವಟಕೆಗಳ ಮೂಲಕ 
ವಿವರಿಸಲು ನಿರ್ಧರಿಸಿದೆ. ಮಕ್ಕಳನ್ನು ಮೈದಾನಕ್ಕೆ ಕರೆದೊಯ್ದು, 
“ನಿಮಗಿಷ್ಟವಾದ ಆಟ ಯಾವುದು? ಅದನ್ನು ಆಡೋಣ” ಎಂದು 
ಹೇಳದೆ. ಎಲ್ಲ ಮಕ್ಕಳೂ ಕಬಡ್ಡಿ ಆಡಬೇಕೆ೦ದರು. ಮಕ್ಕಳನ್ನು ಎ 
ಮತ್ತು ಬ ಎರಡು ತಂಡಗಳಾಗಿ ವಿಭಾಗಿಸಿದೆ. ಕಬಡ್ಡಿ ಪಂದ್ಯ 
ಆರಂಭವಾಲಯುತು. ಎ ತಂಡದವರು ಹೆಚ್ಚು ಅಂಕ ಗಳಸಿದರು. ಎ 
ತಂಡದ ಅಂಕಣ ದೊಡ್ಡದಿದ್ದು. ಇದರಿಂದಾಗಿ ಅವರು ಹೆಚ್ಚು ಅಂಕ 
ಗಳಸುತ್ತಿದ್ದಾರೆ ಎಂದು ಬ ತಂಡದವರು ದೂರಿದರು. ಇದು ಸರಿಯಲ್ಲ 
ಎಂದು ಎ ತಂಡದವರು ಹೇಳದರು. ಎರಡೂ ತಂಡಗಳ ನಡುವೆ 
ವಾಗ್ದಾದ ಆರ೦ಭವಾಯಖತು. 


ಮೈದಾನವನ್ನು ಅಳೆಯಬೇಕೆ೦ದು ನಾನು ಹೇಳದೆ. ನಾಲ್ಕನೇ 
ತರಗತಿಯಲ್ಲ ಗಳಸಿದ್ದ ಜ್ಞಾನವನ್ನು ಆಧರಿಸಿ, ಮೈದಾನವನ್ನು 
ಅಳೆದರೆ ಸತ್ಯ ಹೊರಬರುತ್ತದೆ ಎಂದು ಮಕ್ಕಳು ಹೇಳದರು. ಇದಕ್ಕೆ 
ಎಲ್ಲರೂ ಸಮ್ಮತಿಸಿದರು. 


ಆದರೆ, ಸಮಸ್ಯೆ ಇದ್ದುದು ಅಳೆಯುವುದು ಹೇಗೆ ಎಂಬುದರಲ್ಲಿ. ಸಣ್ಣ 
ಭಾಗವೊಂದನ್ನು ಅಳೆದು, ಆನಂತರ ಅದನ್ನು ಆಧರಿಸಿ ಉಳದ 
ಭಾಗವನ್ನು ಲೆಕ್ಕ ಹಾಕಬಹುದು ಎಂದು ಒಂದು ಮಗು ಹೇತು. 
ಇದಕ್ಕೆ ಎಲ್ಲರೂ ಒಪ್ಪಿದರು. ನಾನು ಮಕ್ಕಳನ್ನು ಎ. ಬ. ಸಿ ಎಂದು 
ಮೂರು ಗುಂಪುಗಳಾಗಿ ವಿಂಗಡಿಸಿ, ಪ್ರತಿಗುಂಪಿಗೂ ಮೈದಾನದ 
ಒಂದು ಭಾಗದ ವಿಸ್ತೀರ್ಣ ಹಾಗೂ ಸುತ್ತಳತೆಂಶುನ್ನು 
ಅಳೆಯಬೇಕೆ೦ದು ಸೂಚಿಸಿದೆ. ಮೈದಾನದಲ್ಲ ಲಭ್ಯವಿರುವ 
ವಸ್ತುವನ್ನು ಬಳಸಿಕೊ೦ಡು ಅಳತೆ ಮಾಡಲು ಸೂಚಿಸಿದೆ. ಎಲ್ಲರೂ 
ತಾವು ಬಳಸಬಹುದಾದ ವಸ್ತುವನ್ನು ಹುಡುಕಾಡಲು ಆರಂಭಸಿದರು. 
ಕೆಲ ಮಕ್ಕಳು ಮರದ ಕಡ್ಡಿ, ಕೆಲವರು ಹಂಚನ ತುಂಡು, ಮತ್ತೆ 
ಕೆಲವರು ತಮ್ಮ ಬೆರಳನ್ನು ಬಳಸಿದರು. 


ಕೆಲವು ಮಕ್ಕಳೊಡನೆ ನಡೆಸಿದ ಸಂಭಾಷಣೆಯನ್ನು ಕೆಳಗೆ 
ನೀಡಲಾಗಿದೆ. ಶಿಕ್ಷಕನಾಗಿ ನಾನು ಸ೦ವಾದಕ್ಕೆ ಅನುವು ಮಾಡಿಕೊಟ್ಟು 
ಅವರ ಅಲೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯುವಂತೆ 
ಮಾಡಿದೆ. 


ಜು 
5 
ಡಾ 


ಗುಂಪು ಎ: 
ರವೀಂದ್ರ: ನಾವು ಮೈದಾನದ ನಮ್ಮ ಭಾಗದ ಸುತ್ತಗೆರೆ ಎಳೆದಿದ್ದೇವೆ. 
ಆನಂತರ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. 


ಶಿಕ್ಷಕ: ನೀವು ಆಟವಾಡುತ್ತಿದ್ದ ಅಂಕಣದ ವಿಸ್ತೀರ್ಣವನ್ನು 
ಅಳೆಯಬೇಕು. 


ರವೀಂದ್ರ: ಆದರೆ, ನಾವು ಗೆರೆ ಎಳೆದಿರುವ ಭಾಗದ ವಿಸ್ತೀರ್ಣವನ್ನು 
ಕಂಡುಹಿಡಿಯಬೇಕಲ್ಲವೇ? 


ಶಿಕ್ಷಕ: ಹೌದು. 


ರವೀಂದ್ರ: ನೀವು ನಮಗೆ ಕೊಟ್ಟ ಮೈದಾನದ ಭಾಗದ 
ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ? 


ಶಿಕ್ಷಕ: ನಾಲ್ಕನೇ ತರಗತಿಯಲ್ಲ ಎಲೆಗಳ ವಿಸ್ತೀರ್ಣ ಎಷ್ಟು ಎಂದು 
ಹೇಗೆ ಕ೦ಡುಹಿಡಿದಿದ್ದಿರಿ? 


ಮಕ್ಕಳು: ಗ್ರಾಫ್‌ ಹಾಳೆ ಮೇಳೆಲೆ ಎಲೆಯನ್ನು ಇರಿಸಿ, ಚೌಕಗಳನ್ನು 
ಎಣಿಸಿದ್ದೆವು. ಎಷ್ಟು ಚೌಕಗಳದ್ದವೋ ಅಷ್ಟು ಚದರ ಘಟಕ ವಿಸ್ತೀರ್ಣ 
ಇರುತ್ತದೆ. 

ಶಿಕ್ಷಕ: ಈ ಪ್ರಸಂಗದಲ್ಲೂ ಅದನ್ನೇ ಮಾಡಬಹುದಲ್ಲವೇ? 

ಗೈರಿ: ಅದಕ್ಕೆ ಗ್ರಾಫ್‌ ಹಾಳೆ ಬೇಕು. 

ಶಿಕ್ಷಕ: ಇಡೀ ಕಬಡ್ಡಿ ಅ೦ಕಣದಲ್ಲ ಗ್ರಾಫ್‌ ಹಾಳೆ ಇರಿಸಿ, 
ಅಳೆಯುತ್ತೀರಾ? ಹಾಗಾದಲ್ಲ. ಮೈದಾನದ ಒಟ್ಟು ವಿಸ್ತೀರ್ಣವನ್ನು 
ಅಳೆಯಖೇಕೆ೦ದರೆ. ಇಡೀ ಮೈದಾನದಲ್ಲ ಗ್ರಾಫ್‌ ಹಾಳೆ 
ಅಂಟಸಬೇಕು ಹಾಗೂ ಆನಂತರ ಚೌಕಗಳನ್ನು ಎಣಿಸಬೇಕು. 


ಗೈರಿ: ನಾವು ಹಾಗೆ ಮಾಡಿದರೆ, ಕಾಗದ ಹಾರಿಹೋಗುತ್ತದೆ. ಆಗ 
ಅಳತೆ ಮಾಡುವುದು ಹೇಗೆ? ಅಷ್ಟೊ೦ದು ಕಾಗದ ಎಲ್ಲ ಸಿಗುತ್ತದೆ? 


ಶಿಕ್ಷಕ: ಅದನ್ನು ಅಳೆಯಲು ನೀವು ಯಾವುದಾದರೂ ವಸ್ತುವನ್ನು 
ಬಳಸಬಹುದು. 


ಗೈಕಿ: ಪರಿ. ನನ್ನ ಬಳ ಒಂದು ತುಂಡು ಪ್ಲಾಸ್ಟಿಕ್‌ ಇದ್ದು. ಅದನ್ನು 
ಚೌಕಾಕಾರ ಮಾಡಿದ್ದೇನೆ. ಇದರಿಂದ ಅಳೆಯುತ್ತೇವೆ. 


ಶಿಕ್ಷಕ: ಸರಿ. 


ರಾಜು: ಆದರೆ. ಅದರಿ೦ದ ಅಳೆಯುವುದು ಹೇಗೆ? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


65 


66 


ಪ್ರವೀಣ್‌: ನಾನದನ್ನು ತೋರಿಸುತ್ತೇನೆ. ಪ್ಲಾಸ್ಟಿಕ್‌ ತು೦ಡನ್ನು ಇರಿಸಿ, 
ಅದರ ಸುತ್ತ ಗುರುತು ಮಾಡುತ್ತೇನೆ. ಈ ರೀತಿ ಆಯ್ದ ಜಾಗದಲ್ಲ 
ಎಷ್ಟು ತುಂಡುಗಳನ್ನು ಬಳಸುತ್ತೇವೋ ಅದು ನಮ್ಮ ಭಾಗದ 
ವಿಸ್ತೀರ್ಣ. 


ಮೋನಿಕಾ: (ಮೈದಾನವನ್ನು ತೋರಿಸುತ್ತ) ಇಲ್ಲ ಸ್ವಲ್ಪ ಜಾಗ 
ಉಳದಿದೆ. ಅದನ್ನು ಅಳೆಯುವುದು ಹೇಗೆ? 


ಪ್ರವೀಣ್‌: ಗ್ರಾಫ್‌ ಹಾಳೆಯಿಂದ ಎಲೆಗಳ ವಿಸ್ತೀರ್ಣವನ್ನು 
ಅಳೆಯುವಾಗ ಅರ್ಥಕ್ಕಿ೦ತ ಹೆಚ್ಚು ತುಂಬದ ಚೌಕಗಳನ್ನು ಪೂರ್ಣ 
ಚೌಕವೆಂದು ಲೆಕ್ಟ ಹಾಕಿದ್ದೆವು ಹಾಗೂ ಅರ್ಥಕ್ಕಿಂತ ಕಡಿಮೆ 
ತುಂಜಧ್ದನ್ನು ಪರಿಗಣಿಸಿರಲಲ್ಲ. ಅದನ್ನೇ ಇಲ್ಲಿಯೂ ಮಾಡೋಣ. 


ರಾಖು: ಸರಿ 


ಪ್ರವೀಣ್‌: ಇಲ್ಲ ನೋಡಿ. ನಮಗೆ ಒಟ್ಟು 2೦ ಚೌಕಗಳು ಬಂದಿದ್ದು. 
ನಮ್ಮ ಭಾಗದ ವಿಸ್ತೀರ್ಣ 2೦ ಚದರ ಘಟಕಗಳು. 


ಗುಂಪು ಬ 
ಮಯಾಂಕ್‌: ನಾವು ಕೂಡ ಇದೇ ರೀತಿ ಅಳೆದಿದ್ದೇವೆ. 


ಶಿಕ್ಷಕ: ನೀವು ಹೇಗೆ ಅಳೆದಿರಿ ಎಂದು ಹೇಳ. ಆಗ ಎ ಗುಂಪಿನ 
ಮಕ್ಕಳಗೂ ಗೊತ್ತಾಗಅದೆ ಮತ್ತು ನಾವು ಆಟದ ಮೈದಾನದ 
ವಿಸ್ತೀರ್ಣವನ್ನು ಅಳೆಯಬಹುದು. 


ಮಯಾಂಕ್‌: ನಾವು ಎರೇಸರ್‌ ಬಳಸಿ, ಅಳೆದಿದ್ದೇವೆ. ನಮ್ಮ 
ಜಾಗದ 3೦೦ ಬಾರಿ ಎರೇಸರ್‌ ಇರಿಸಿದೆವು. ಆದ್ದರಿಂದ. ನಮ್ಮ 
ಜಾಗದ ವಿಸ್ತೀರ್ಣ 3೦೦ ಎರೇಸರ್‌. 


ರಾಜು: ಆದರೆ, ನಮ್ಮ ಅಂಕಣದ ವಿಸ್ತೀರ್ಣ ಅವರ ಅಂಕಣದ್ದಷ್ಟೇ 
ಇದೆ. ಆದರೆ, ನಮಗೆ ಬಂದಿದ್ದು ೨೦ ಚದರ ಘಟಕ ಹಾಗೂ ಅವರು 
3೦೦ ಎರೇಸರ್‌ನಷ್ಟು ಜಾಗ ಹೊಂದಿದ್ದಾರೆ. ಅ೦ದರೆ, ಅವರ ಅಂಕಣ 
ದೊಡ್ಡದಿದೆ. 


ಗುಂಪು ಸಿ: 


ಸುನಿಲ್‌: ನಮ್ಮ ಗುಂಪು ಮರದ ಕಡ್ಡಿಯ೦ದ ವಿಸ್ತೀರ್ಣವನ್ನು 
ಅಳೆಯುತು. ನಮ್ಮ ಜಾಗ ಸುಮಾರು ಅವರದರಷ್ಟೇ ಇದೆ. ಆದರೆ, 
ನಾವು ನೂರು ಬಾರಿ ಕಡ್ಡಿ ಇರಿಸಿ ಅಳೆದೆವು. ಆದ್ದರಿ೦ದ ನಮ್ಮ ಜಾಗದ 
ವಿಸ್ತೀರ್ಣ 1೦೦ ಘಟಕಗಳು. ಜಾಗದ ವಿಸ್ತೀರ್ಣ ಒ೦ದೇ ಆಗಿದ್ದರೂ, 
ಮೂರೂ ತಂಡಗಳು ಬೇರೆ ಬೇರೆ ವಿಸ್ತೀರ್ಣವನ್ನು ತೋರಿಸುತ್ತಿವೆ. 
ಇದು ಹೇಗೆ ಸರಿ? 


ದಿವಾ: ನಾವು ಮೂರೂ ತ೦ಡಗಳ ಜಾಗದ ವಿಸ್ತೀರ್ಣವನ್ನು ಒ೦ದೇ 
ವಸ್ತುವಿನಿಂದ ಅಳೆದರೆ, ಉತ್ತರ ಸರಿಯಾಗಿ ಬರಬಹುದು. 


ಶಿಕ್ಷಕ: ಹೌದು. ಒಂದೇ ರೀತಿಯ ಸಾಧನದಿಂದ ಅಳೆದರೆ, ಉತ್ತರ 
ಸರಿಯುರಲದೆ. ಏಕೆಂದರೆ, ನಾವು ನಮ್ಮ ಜಮೀನು, ಮನೆಗಳು, 
ನಿವೇಶನಗಳ ವಿಸ್ತೀರ್ಣವನ್ನು ಅಳೆದಾಗ, ಅದು ಸಮವಾಗಿ ಇರಲದೆ 
ಮತ್ತು ಎಲ್ಲೆಡೆ ಅದರ ಮೌಲ್ಯ ಒ೦ದೇ ರೀತಿ ಇರಲದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ದಿವಾ: ಆದರೆ ನಾವು ಇಷ್ಟು ಸಣ್ಣ ಭಾಗವನ್ನು ಮಾತ್ರ ಅಳೆದಿದ್ದೇವೆ. 
ಇಷ್ಟೊಂದು ದೊಡ್ಡ ಮೈದಾನವನ್ನು ಅಳೆಯವುದು ಹೇಗೆ? 


ಶಿಕ್ಷಕ: ನಿಮ್ಮ ಭಾಗವನ್ನು ನೋಡಿ ಮತ್ತು ಅದರ ವಿಸ್ತೀರ್ಣವನ್ನು 
ಅಳೆಯಲು ಬಳಸಬಹುದಾದ ಸಾಧನದ ಬಗ್ಗೆ ಆಲೋಚನೆ ಮಾಡಿ. 


ಮಯಾಂಕ್‌: ನಮ್ಮ ಚಿಕ್ಕಪ್ಪ ಅಕತೆಪಟ್ಟಯಿಂದ ಅಳತೆಮಾಡಿ, 
ವಿಸ್ತೀರ್ಣವನ್ನು ಲೆಕ್ಕ ಹಾಕುತ್ತಾರೆ. 


ದಿವಾ: ಅದರಿ೦ದ ಉದ್ದವನ್ನು ಮಾತ್ರ ಅಳೆಯಬಹುದು. 
ವಿಸ್ತೀರ್ಣವನ್ನು ಕ೦ಡುಹಿಡಿಯುವುದು ಹೇಗೆ? 


ಶಿಕ್ಷಕ: ನೀವೆಲ್ಲರೂ ನಿಮ್ಮ ನಿಮ್ಮ ಭಾಗವನ್ನು ನೋಡಿ. ಶೀಘ್ರವಾಗಿ 
ವಿಸ್ತೀರ್ಣವನ್ನು ಕಂಡುಹಿಡಿಂಶಯಬವ ವಿದಾನಮೊಂದು 
ಕಾಣುತ್ತದೆಯೇ ಎಂಬುದನ್ನು ಗಮನಿಸಿ. 


ಮಕ್ಕಳು: ಆಗಲ. ನಾವು ಈ ಕೆಲಸ ಮಾಡುತ್ತೇವೆ. 


ಗೌರವ್‌: ಎಲ್ಲರಿಗೂ ಕೊಟ್ಟರುವ ಭಾಗವನ್ನು ನಾನು ನೋಡಿದ್ದೇನೆ. 
ನನಗೆ ಅನ್ನಿಸುವುದೇನೆಂದರೆ, ಒಂದು ಬದಿಯನ್ನು ಇನ್ನೊಂದರಿಂದ 
ಗುಣಿಸಿದರೆ, ನಾವು ಎಷ್ಟು ಸಲ ಮೈದಾನವನ್ನು ಕ್ರಮಿಸಿದ್ದೇವೆ 
ಎನ್ನುವುದು ನಮಗೆ ಗೊತ್ತಾಗದೆ. 


ಗೈರ್ಕಿ: ಅಂದರೆ, ನಾವು ಸುತ್ತಅನ ಗಡಿಗಳನ್ನು ಕೂಡ 
ಅಳೆಯಬಹುದು ಎಂದರ್ಥವೇ? 


ಶಿಕ್ಷಕ: ಹೌದು. ಯಾಕಾಗಬಾರದು? ಅದನ್ನು ಸುತ್ತಳತೆ ಎನ್ನುತ್ತಾರೆ. 
ರಾಜು: ಅಂದರೆ, ನಾವು ದೊಡ್ಡ ಕಡ್ಡಿಯೊಂದರ ನೆರವಿನಿಂದ 


ಮೈದಾನವನ್ನು ಅಳೆಯಬಹುದು ಮತ್ತು ವಿಸ್ತೀರ್ಣವನ್ನು 
ಕಂಡುಕೊಳ್ಳಬಹುದು. 


ಶಿಕ್ಷಕ: ಹೌದು. ಕಂಡುಹಿಡಿಯಬಹುದು. 


ಈ ರೀತಿ ಎಲ್ಲ ಮಕ್ನಳೂ ಕಬಡ್ಡಿ ಅ೦ಗಳವನ್ನು ಸಮವಾಗಿ 
ಹಂಚಿಕೊಂಡರು ಹಾಗೂ ಕಡ್ಡಿ(ಒ೦ದೇ ಸಾಧನ)ಯೊಂದರಿಂದ 
ಅಳೆದರು. ಶಾಲೆಯ ಇನ್ನಿತರ ಮಕ್ಕಳೂ ಅದನ್ನು ಬಳಸಿಕೊಂಡರು. 
ಇದರಿಂದ ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು 
ಸಾಧ್ಯವಾಯಿತು. ನಾವು ಇದೇ ವಿಧಾನವನ್ನು ತರಗತಿಯಲ್ಲೂ 
ಬಳಸಿಕೊಂಡೆವು ಹಾಗೂ ಆಯತಾಕಾರ ಮತ್ತು ಚದರಗಳ 
ವಿಸ್ತೀರ್ಣದ ಪರಿಕಲ್ಪನೆಯನ್ನು ರೂಪಿಸಲಾಯಿತು. 


ಮಕ್ಕಳು ನಾನಾ ವಿಧದ ವಸ್ತುಗಳೊಂದಿಗೆ ಆಟವಾಡಲು 
ಇಷ್ಟಪಡುತ್ತಾರೆ. ಅವರು ವಸ್ತುಗಳನ್ನು ಸುಲಭವಾಗಿ 
ಮಾರ್ಪಡಿಸಬಲ್ಲರು. ಅವರಿಗೆ ಯೋಗ್ಯವಾದ ಕಾರ್ಯವನ್ನು ಸೂಕ್ತ 
ಮತ್ತು ಸಾಕಷ್ಟು ಪರಿಕರಗಳೊಂದಿಗೆ ನೀಡಿದಾಗ, ಅವರು 
ಸ್ವಾಭಾವಿಕವಾಗಿಯೇ ಅವುಗಳೆಡೆಗೆ ಆಕರ್ಷಿತರಾಗುವರಲ್ಲದೆ” 
ಮತ್ತು ಅವುಗಳನ್ನು ಬಳಸಿಕೊಂಡು ಕಾರ್ಯವನ್ನು 


* ಮಕ್ಕಳ ಗುರುತನ್ನು ರಕ್ಷಿಸಲು ಅವರ ಹೆಸರುಗಳನ್ನು ಬದಅಸಲಾಗಿದೆ. 


ಮೂಲಕ ಸಂಪರ್ಕಿಸಬಹುದು. 


ಗ್ಗ 


ಪೂರ್ಣಗೊಳಸುತ್ತಾರೆ. ಕಾರ್ಯವೊಂದನ್ನು ಯಾವುದೇ ಆಟದ 
ಚಟುವಟಕೆ ಮತ್ತು ಸೂಕ್ತವಾದ ವಸ್ತುಗಳಲ್ಲದೆ ನಿರ್ವಹಿಸಲು 
ಹೇಳದರೆ, ಅದು ಅವರಿಗೆ ಹೊರೆ ಎನಿಸಿ ನಿರಾಸಕ್ತಿ ತೋರಿಸುತ್ತಾರೆ. 
ಸಾಮಾನ್ಯವಾಗಿ, ಎಳೆಯ ಮಕ್ಕಳು ವಿವಿಧ ಬಣ್ಣಗಳು ಹಾಗೂ 
ಗಾತ್ರದ ವಸ್ತುಗಳೆಡೆಗೆ ಆಕರ್ಷಿತರಾಗುತ್ತಾರೆ. ತಮ್ಮ ಕೈಗಳನ್ನು 
ನಾನಾ ರೀತಿ ಬಳಸಿ, ಕಾಂತು ನಿರ್ವಹಿಸಲು 
ಕುತೂಹಅಗಳಾಗಿರುತ್ತಾರೆ. ಇದು ಬೇರೆ ಬೇರೆ ವಸ್ತುಗಳೊಡನೆ 
ಆಟವಾಡುವ ಹವ್ಯಾಸವನ್ನು ಬೆಳೆಸಲು ನೆರವಾಗುವುದಲ್ಲದೆ. ಇದು 
ಅವರ ಕ್ರಿಯಾಶೀಲತೆಯನ್ನು ಕೂಡ ಹೆಚ್ಚಿಸುತ್ತದೆ. ಪಠ್ಯಪುಸ್ತಕಗಳು 
ಮಾತ್ರವಲ್ಲದೆ. ಕಅಕೆಯು ಸಂಭವಿಸುವ ನಾನಾ ಮಾರ್ಗಗಳವೆ. 
ಶಿಕ್ಷಕರ ಸೂಕ್ತ ಮಾರ್ಗದರ್ಶನದಿಂದ ಈ ವಿಧಾನಗಳು ಮಕ್ಕಳ 
ಕಅಕೆಯನ್ನು ವೃದ್ಧಿಸುತ್ತವೆ. 


ರಾಹುಲ್‌ ಸಿಂಗ್‌ ರಾಥೋಡ್‌ ರಾಜಸ್ಥಾನದ ಸಿರೋಹಿಯ ಅಜೀಂ ಪ್ರೇಮ್‌ಜ ಸ್ಕೂಲ್‌ನ ಗಣಿತ ಶಿಕ್ಷಕ. ಇದಕ್ಕೆ ಮೊದಲು 
ಅವರು ರಾಜಸ್ಥಾನದ ಹಲವು ಸಂಸ್ಥೆಗಳಲ್ಲ ಸೇವೆ ಸಲ್ಲಸಿರುತ್ತಾರೆ. ಗಣಿತದಲ್ಲ ಸ್ನಾತಕೋತ್ತರ ಪದವಿ, ಜ.ಎಡ್‌., ಹಾಗೂ 


ಕಂಪ್ಯೂಟರ್‌ ಅಫ್ಲಿಕೇಷನ್‌ನಲ್ಲ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದಿದ್ದಾರೆ. rahul.rathore @azimpremjifoundation.org 


ಅನುವಾದ: ಮಾಧವ ಐತಾಳ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


67 


68 


ಆಟವಾಡುತ್ತಾ ಇಂಗ್ಲಿಷ್‌ ಕಲಿಯುವುದು 


ರಾಮಚಂದ್ರ ಗಿರಿ 


ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಕ್ಷೇತ್ರ ಸಂಸ್ಥೆಯ ಸದಸ್ಯನಾಗಿ 
ನಾನು ನಮ್ಮ ಜಲ್ಲೆಯ ಶಾಲೆಗಳಗೆ ಭೇಟ ನೀಡುತ್ತಿರುತ್ತೇನೆ ಮತ್ತು 
ಶಿಕ್ಷಕರೊಂದಿಗೆ ನಿರಂತರವಾಗಿ ಸಂವಾದ ನಡೆಸುತ್ತಿರುತ್ತೇನೆ. 
ನಾನೀಗ ಹಿ೦ದೆ ಅನೇಕ ಬಾರಿ ಭೇಟ ನೀಡಿದ್ದ ಬೆಂಗಳೂರಿನ ಸರ್ಕಾರಿ 
ಹಿರಿಯ ಪ್ರಾಥಮಿಕ ಶಾಲೆಯಲ್ಲನ ಇತ್ತೀಚಿನ ಅನುಭವಪೊಂದನ್ನು 
ಹಂಚಿಕೊಳ್ಳುತ್ತಿದ್ದೇನೆ. ಕೋವಿಡ್‌ ಸಾಂಕ್ರಾಮಿಕ ಪಿಡುಗಿನ 
ಕಾರಣದಿಂದ ಈ ಶಾಲೆಯನ್ನು ಅನೇಕ ತಿಂಗಳುಗಳ ಕಾಲ 
ಮುಚ್ಚಲಾಗಿತ್ತು. ದೀರ್ಥಕಾಲದ ಬಡುವಿನ ನಂತರ ಮಕ್ಕಳು ಆಗಷ್ಟೇ 
ಶಾಲೆಗೆ ಮರಳದ್ದರು ಹಾಗೂ ಅವರನ್ನು ಕಅಕೆಯತ್ತ ಮರಳ ತರಲು 
ಶಿಕ್ಷಕರು ತಮ್ಮೆಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದರು. ಕಡಿತಗೊಳಸಿದ 
ಪಠ್ಯಸೂಚಿ, ನಿರಂತರ ಪರೀಕ್ಷೆಗಳ ಜೊತೆಗೆ ತೀವ್ರ ತರದ ಕಅಕೆ - 
ಇವೆಲ್ಲವೂ ಭಾವರಹಿತವಾಗಿ ಕಾಣುತ್ತಿತ್ತು. ಆದರೆ ಈ ಎಲ್ಲಾ 
ಪ್ರಯತ್ನಗಳಲ್ಲ ಒಂದು ಅಂಶವು ಕಾಣೆಯಾಗಿತ್ತು. ಅದೆಂದರೆ ಈ 
ಹದಿಹರೆಯದ ಹುಡುಗ ಹುಡುಗಿಯರ ಪಾಲಗೆ ಉಂಟಾಗಿದ್ದ 
ಕಅಕೆಯ ನಷ್ಟವನ್ನು ಕುಟು೦ಬದ ಸಂಕೀರ್ಣ ಪರಿಸ್ಥಿತಿ, ಈ ಒಂದು 
ಸಂಕಷ್ಟದ ಸಮಯ ಮತ್ತು ದುರ್ಬಲ ಭಾವನಾತ್ಕಕ ಆರೋಗ್ಯದ 
ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ. ಒಟ್ಟಾರೆಯಾಗಿ 
ಹೇಳಬೇಕೆಂದರೆ ವಾತಾವರಣವು ಆಶಾದಾಯಕವಾಗಿ ಇರಲಲ್ಲ. 
ಹೀಗಾಗಿ ನಮ್ಮೆಲ್ಲರನ್ನು ಹುರಿದುಂಬಸುವ ಏನಾದರೂ ಒಂದು 
ಹೊಸ ಅಂಶವು ಬೇಕಿತ್ತು. 


ನಾನು ಆ ಶಿಕ್ಷಕರೊಂದಿಗೆ ಕೆಲಸ ಮಾಡಿರುವ ಕಾರಣ ಅವರೊಂದಿಗೆ 
ಪರಿಚಯ ನನಗಿತ್ತು. ಹೀಗಾಗಿ ಮಕ್ಷಳಗೆ ಒಂದು ಕಥೆಯನ್ನು 
ಹೇಳುವ ಮೂಲಕ ಅವರೊಂದಿಗೆ ಸಂವಾದ ನಡೆಸುವುದಾಗಿ ನಾನು 
ಪ್ರಸ್ತಾಪಿಸಿದಾಗ ಆ ಶಿಕ್ಷಕರು ತು೦ಬು ಮನಸಿನಿಂದ ಒಪ್ಪಿಕೊಂಡರು. 
ನೆಲದಲ್ಲ ಕುಳತು ಶಿಕ್ಷಕರಿಗಾಗಿ ಕಾಯುತ್ತಿರುವ ಸುಮಾರು 2೭೦ರಷ್ಟು 
ಹದಿಹರೆಯದ ಮಕ್ಕಳು ಇದ್ದ ತರಗತಿಗೆ ನಾನು ಹೋದೆ. ನನ್ನನ್ನು 
ನಾನು ಪರಿಚಯಸಿಕೊಂಡೆ ಹಾಗೂ 'ನಿಮಗೆ ಇಂದ್ದಿಷ್‌ ಎಷ್ಟು 
ಬರುತ್ತದೆ೦ದು' ಅವರನ್ನು ಕೇಳದೆ. ಅವರಿಂದ ಯಾವುದೇ ಪ್ರತಿಕ್ರಿಯೆ 
ದೊರೆಯಲಲ್ಲ. ಇದೇನೂ ಅಚ್ಚರಿಯ ವಿಷಯವಾಗಿರಲಲ್ಲ. 
ಏಕೆಂದರೆ ಹೆಚ್ಚನ ತರಗತಿಗಳಲ್ಲ ಇಂದ್ಲಿಷ್‌ಅನ್ನು ಯಾಂತ್ರಿಕವಾಗಿ 
ಕಅಸಲಾಗುತ್ತದೆ. ಮಕ್ಕಳು ಉತ್ತರಗಳನ್ನು ತಮ್ಮ ನೋಟ್‌- 
ಪುಸ್ತಕಗಳಲ್ಲಿ ಕಾಪಿ ಮಾಡಿಕೊಳ್ಳುತ್ತಾರೆ ಮತ್ತು ಪರೀಕ್ಷೆಗಳಲ್ಲ 
ಪ್ರಶ್ನೆಗಳಗೆ ಉತ್ತರಿಸಲು ಉರು ಹೊಡೆಯುತ್ತಾರೆ. ಇಂದ್ಲೀಷಿನಲ್ಲ 
ಮಾತನಾಡುವುದು ಮಕ್ಕಳಗೆ ಮಾತ್ರವಲ್ಲ, ಅನೇಕ ಶಿಕ್ಷಕರ ಪಾಅಗೂ 
ಒಂದು ಮಹತ್ವಾಕಾಂಕ್ಷೆಯ ಕೌಶಲವಾಗಿಯೇ ಉಳದಿದೆ. ನಾನು 
ತಕ್ಷಣವೇ ಕನ್ನಡಕ್ಕೆ ಮೊರೆಹೋದೆ. ಇದು ಅವರಲ್ಲ ಒ೦ದಷ್ಟು 
ನಿರಾಳತೆ ತ೦ದದ್ದನ್ನು ನಾನು ಗಮನಿಸಿದೆ. 


ಈಗ ನಾನು ಇಂಗ್ಲಿಷ್‌ನಲ್ಲಿ ಒಂದು ಕಥೆಯನ್ನು ಓದುವ, ಆದರೆ 
ಕನ್ನಡದಲ್ಲ ಅದನ್ನು ಚರ್ಚಿಸುವ ನನ್ನ ವಿಚಾರವನ್ನು ಅವರ 
ಮುಂದಿಟ್ಟೆ. ಮಕ್ಕಳು ಸಮ್ಮತಿ ಸೂಚಿಸಿ ತಲೆ ಅಲ್ಲಾಡಿಸಿದರು. ನಾನು 
ಸಿದ್ಧಾರ್ಥ ಮತ್ತು ದೇವದತ್ತನ ಕಥೆಯಿದ್ದ ಪುಸ್ತಕವನ್ನು 
ತೆಗೆದುಕೊಂಡು ಹೋಗಿದ್ದೆ. ಇಂಗ್ಲಿಷ್‌ ಭಾಷೆಯಲ್ಲ ಕಥೆಯನ್ನು &ದಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಇ 
ಜ್‌ 
ಡಾ 


ಚಿತ್ರಗಳನ್ನು ಮಕ್ಕಳಗೆ ತೋರಿಸುವಾಗ ನಾನು ಅವರಿಂದ 
ಪ್ರತಿಕ್ರಿಯೆಗಳನ್ನು ಪಡೆಯಲು ಯತ್ನಿಸುತ್ತಿದ್ದೆ ಹಾಗೂ ಆ 
ಪದಗಳನ್ನು ಕಪ್ಪುಹಲಗೆಯ ಮೇಲೆ ಬರೆಯುತ್ತಿದ್ದೆ. ಕಥೆಯನ್ನು 
ಓದುವುದು ಮತ್ತು ಚಿತ್ರಗಳನ್ನು ತೋರಿಸುವುದು ಮತ್ತು ಕನ್ನಡದಲ್ಲ 
ವಿವರಣೆಯನ್ನು ನೀಡಿದ್ದರಿಂದ ಮಕ್ಕಳು ಕಥೆಯನ್ನು ಅರ್ಥ 
ಮಾಡಿಕೊಳ್ಳಲು ಸಾಧ್ಯವಾಯಿತು. ಹೀಗಾಗಿ ಮಕ್ಕಳು ಸಾಕಷ್ಟು 
ಪ್ರಮಾಣದಲ್ಲ ಸಕ್ರಿಯವಾಗಿಯೇ ತೊಡಗಿಕೊಂಡರು. ಕೆಲವು 
ಮಕ್ಕಳು ನಾವು ಮುಂದೆ ಸಾಗಿದಂತೆ ಕೆಲವು ಪುಟಗಳನ್ನು ಓದಲು 
ತಾವಾಗಿಯೇ ಮುಂದೆ ಬಂದರು. ಈ ಓದುಪಿಕೆಯ ಕೊನೆಗೆ 


ಕಪ್ಪುಹಲಗೆಯ ಮೇಲೆ arden, swan, arrow, hit, save, king, 


servant, court, kindness, fight, fluttering ಇನ್ನೂ ಮುಂತಾದ 
ಪದಗಳ೦ದ ತು೦ಜ ಹೋಗಿತ್ತು ಈ ಎಲ್ಲ ಪದಗಳು ನಾವು ಈಗಷ್ಟೇ 
ಒಟ್ಟಗೆ ಓದಿದ್ದ ಕಥೆಯಲ್ಲದ್ದವು. 


ಅವರಿಗೆ ಈ ಕಥೆ ಹೇಗೆ ಅನಿಸಿತು? ಇದರಲ್ಲ ಅವರಿಗೆ ಯಾವುದು 
ಅತ್ಯ೦ತ ಹೆಚ್ಚು ಇಷ್ಟವಾಯಿತು ಹಾಗೂ ಯಾವುದು ಇಷ್ಟವಾಗಅಲ್ಲ? 
ಮುಂತಾದ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಕೇಳದೆ. ಮಕ್ಕಳು 
ಅಷ್ಟರಲ್ಲಿ ಮುಕ್ತವಾಗಿ ಪ್ರತಿಕ್ರಿಯಿಸಲು ಪ್ರಾರ೦ಘಿಸಿದ್ದರು ಹಾಗೂ 
ಇಂಗ್ಲಿಷ್‌ ಮತ್ತು ಕನ್ನಡವನ್ನು ಬೆರೆಸಿ ಮಾತನಾಡಲು 
ಪ್ರಾರಂಭಿಸಿದರು. ತಾವು ಕಥೆಯನ್ನು ಇಷ್ಟ ಪಟ್ಟದ್ದೇವೆ ಹಾಗೂ 
ಉತ್ತಮ ಕಾರ್ಯಗಳಗೆ ಯಾವಾಗಲೂ ಪ್ರತಿಫಲ ದೊರೆಯುತ್ತದೆ 
ಎಂದು ಅವರು ಹೇಳದರು. ನಾನು ಇನ್ನೂ ಸ್ವಲ್ಪ ಆಳಕ್ಕೆ ಹೋದೆ. 
ಯಾವಾಗಲೂ ಒಳ್ಳೆಯವರಾಗಿರುವುದು ಕಷ್ಟವಲ್ಲವೇ ಎಂದು 
ಕೇಳದೆ. ಇದಕ್ಕೆ ಒಬ್ಬ ಹುಡುಗಿಯು, ಹೌದು; ಆದರೆ 
ಪ್ರಯತ್ನಿಸಬಹುದು ಎಂದು ಹೇಳದಳು. 


ಅಷ್ಟರಲ್ಲಿ. ಶಿಕ್ಷಕರೊಬ್ಬರು ತರಗತಿಗೆ ಬಂದು, ಬೇಕಾದಲ್ಲ 
ತರಗತಿಯನ್ನು ಇನ್ನೂ ಅರ್ಧ ಗಂಟೆಯ ಕಾಲ ಮುಂದುವರಿಸ- 
ಬಹುದು ಎಂದು ನನಗೆ ತಿಳಸಿದರು. ಆಗ, ಮಕ್ಕಳಗೆ ಆಟ ಆಡಲು 
ಆಸಕ್ತಿ ಇದೆಯೇ ಎ೦ದು ನಾನು ಕೇಳದೆ. 'ಹೌದು' ಎ೦ದು ಜೋರಾಗಿ 
ಎಲ್ಲರೂ ಕಿರುಚಿದರು. ಅವರ ನೋಟ್‌ ಪುಸ್ತಕಗಳನ್ನು ತೆರೆದು 
ಅದರಿ೦ದ ಖಾಅ ಪುಟವೊಂದನ್ನು ತೆರೆಯಲು ತಿಳಸಿದೆ. ಒಂದಷ್ಟು 


ವ್ಯತ್ಯಯದೊಂದಿಗೆ ಅಂಗೊ ಆಟ ಆಡಲು ನಿರ್ಧರಿಸಿದೆ. ನಾನು 3x3 
ಮಾತೃಕೆಯಲ್ಲ ಬಾಕ್ಸ್‌ಗಳನ್ನು ರಚಿಸಲು ಹೇಳದೆ ಮತ್ತು 
ಕಪ್ಪುಹಲಗೆಯ ಮೇಅರುವ ಯಾವುದಾದರೂ ಒಂಬತ್ತು 
ಪದಗಳನ್ನು ಬಾಕ್ಸ್‌ಗಳ ಒಳಗೆ ಬರೆದುಕೊಳ್ಳಲು ತಿಳಸಿದೆ. 
ಇತರರಿಂದ ನಕಲು ಮಾಡದಂತೆ ಅವರಿಗೆ ಎಚ್ಚರಿಸಿದೆ. ಪದಗಳನ್ನು 
ಎಚ್ಚರಿಕೆಯಿಂದ ಆರಿಸಿ ಬರೆಯಲು ಅವರಿಗೆ ಹತ್ತು ನಿಮಿಷ 
ಬೇಕಾಯಿತು. ಅವರು ಸಿದ್ಧಗೊ೦ಡ ನ೦ತರ ನಾನು ಆಟವನ್ನು 
ವಿವರಿಸಿದೆ. 


ಹಂತ 1. ನಾನು ಕಪ್ಪುಹಲಗೆಯ ಮೇಅರುವ ಯಾವುದಾರೊಂದು 
ಪದವನ್ನು ಓದುತ್ತೇನೆ. ಆ ಪದವನ್ನು ಅವರು ಅವರ ಪುಸ್ತಕದಲ್ಲ 


ಬರೆದುಕೊ೦ಡಿದ್ದಾರೆಯೇ ಎಂಬುದನ್ನು ನೋಡಿಕೊಳ್ಳಬೇಕು. 
ಅವರ ಆ ಪದವು ಇದ್ದರೆ ಅದರ ಮೇಲೆ ಗೆರೆಹಾಕಿ 
ಹೊಡೆದುಹಾಕಬೇಕು. 


ಹಂತ 2. ಮೂರು ಪದಗಳ ಅಡ್ಡಸಾಲು ಅಥವಾ ಕ೦ಬಸಾಅನ 
ಮೂರು ಪದಗಳೆ ಗೆರೆ ಹಾಕಿದಾಗ, ಅವರು ತಮ್ಮ ಕೈಯನ್ನು 
ಎತ್ತಬೇಕು ಮತ್ತು ಪದಗಳನ್ನು ಓದಿ ಹೇಳಬೇಕು. 


ಹಂತ ಇ. ತಮ್ಮ ನೋಟ್‌ ಪುಸ್ತಕದಲ್ಲರುವ ಎಲ್ಲ ಒಂಬತ್ತು 
ಪದಗಳಗೂಗೆರೆ ಹಾಕಿದಾಗ ಅವರು ಚ೦ಗೊ ಎಂದು ಕೂಗಬೇಕು. 


ಈ ಆಟವನ್ನು ಅತ್ಯ೦ತ ಸಕಾರಾತ್ಮಕ ಮನೋಭಾವದಿಂದ 
ಆಡಲಾಯಿತು. ಎಲ್ಲ ವಿದ್ಯಾರ್ಥಿಗಳು ಉಲ್ಲಾಸದಿಂದ ಪಾಲ್ಗೊಂಡರು 
ಹಾಗೂ ತಮ್ಮ ಆಟವನ್ನು ಪೂರ್ಣಗೊಳಸಿದ ತೃಪ್ತಿಯನ್ನೂ 
ಪಡೆದರು. ನಾನು ಪದವನ್ನು ಹೇಳದಂತೆ ಕಪ್ಪುಹಲಗೆಯ ಮೇಅಂದ 
ಅದನ್ನು ಅಳಸಿದೆ. ಅಂತಿಮವಾಗಿ ಕಪ್ಪುಹಲಗೆಯೂ ಸ್ವಚ್ಛವಾಯಿತು. 


ಇಂತಹ ಆಟವು ಭಾಷಾ ಕಅಕೆಯಲ್ಲ ಹೇಗೆ ಸಹಾಯ ಮಾಡುತ್ತದೆ? 
ಕೆಲವು ವಿಚಾರಗಳು ಇಲ್ಲವೆ: 


ಪದಸಂಪತ್ತನ್ನು ಹೆಚ್ಚಿಸುವುದು : ಕಥೆಯಲ್ಲ ಬ೦ದ ಅನೇಕ ಪದಗಳು 
ಮಕ್ಕಳಗೆ ಹೊಸದೆನಿಸಿದರೂ ಈಗ ಅವರ ಬಳ ಇವೆ ಎಂದು 
ಹೇಳಬಹುದು. ಈಗ ಅವರ ಬಳ ಅನೇಕ ಹೊಸ ಇಂದ್ದಿಷ್‌ ಪದಗಳ 
ಭಂಡಾರವಿದೆ. 


ಅರ್ಥ ಮಾಡಿಕೊಳ್ಳುವುದು: ಈ ಕಥೆಯು ಭಾಷೆಯನ್ನು ಕಅಯಲು 
ಸನ್ನಿವೇಶವನ್ನು ಒದಗಿಸಿತು. ಮಕ್ಕಳು ಹೊಸ ಪದಗಳನ್ನು 
ಕಅಯುವಾಗ ಅವುಗಳನ್ನು ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿ ಹೇಗೆ 
ಬಳಸಬಹುದು ಎ೦ಬುದನ್ನು ಕಅತರು. 


ಕಾಗುಣಿತಗಳನ್ನು ಕಅಯುವುದು: ಶಿಕ್ಷಕರು ಕೊಡುವ ನೀರಸ 
ಉಕ್ತಲೇಖನದ ಬದಲ ಗೆ, ವಿದ್ಯಾರ್ಥಿಗಳು ಪದಗಳನ್ನು ನಕಲು 
ಮಾಡುವಾಗ ಅವುಗಳ ಕಾಗುಣಿತಗಳನ್ನೂ ಕಅತರು. ಅವರು 
ಜ೦ಗೋ ಎಂದು ಹೇಳದಾಗ ನಾನು ಆಗಲೇ ಆ ಪದವನ್ನು 
ಕಪ್ಪುಹಲಗೆಂಉ೦ದ ಅಳಸಿ ಹಾಕಿದ್ದೆ. ಹೀಗಾಗಿ ಅವರು ಹೇಗೆ 
ಬರೆದಿದ್ದರೋ. ಅದೇ ರೀತಿ ಉಚ್ಚರಿಸಿ ಹೇಳಬೇಕಿತ್ತು. 


ಉಚ್ಚಾರ: ನಮಗೆಲ್ಲ ತಿಳದ೦ತೆ ಇಂಗ್ಲಿಷ್‌ ಭಾಷೆಯ ಉಚ್ಚಾರಣೆಯು 
ಸ್ಲಿಷ್ಟಕರವಾದುದು. ಈ ಮಕ್ಕಳಗೆ ಇಂಗ್ಲಿಷ್‌ ಮಾತನಾಡುವುದನ್ನು 
ಕೇಳಸಿಕೊಳ್ಳುವ ವಾತಾವರಣ ಸಾಮಾನ್ಯವಾಗಿ ಸಿಗುವುದಿಲ್ಲ. ನಾನು 
ಓದಿದ್ದನ್ನು ಕೇಳ, ಅವರು ಸಹ ಓದಲು ಮತ್ತು ತಾವಾಗಿಯೇ 
ಪದಗಳನ್ನು ಉಚ್ಛರಿಸಲು ಪ್ರಯತ್ನಿಸಿದರು. 


ಸೋಪಜ್ಞತೆ/ಸ್ವ೦ತ ಆಲೋಚನೆ: ಮಕ್ಚಳಗೆ ಕಥೆಯಿಂದಾಗಿ 
ಅವರದ್ದೇ ಸ್ವಂತ ಆಲೋಚನೆ ಮಾಡಲು ಸಾಧ್ಯವಾಯಿತು. "ಒಳ್ಳೆಯ 
ಕೆಲಸಗಳಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ' ಎಂದು ಒಬ್ಬ ವಿದ್ಯಾರ್ಥಿನಿ 
ಹೇಳದರೆ, ಇನ್ನೊಬ್ಬ ವಿದ್ಯಾರ್ಥಿಯು, "ಮನುಷ್ಯ ಆಗಿರಅಆ ಅಥವಾ 
ಪ್ರಾಣಿ ಆಗಿರಅ, ಕಾಳಜಿ ತೋರಿಸುವುದು ಅತ್ಯಗತ್ಯ' ಎಂದು 
ಹೇಳದನು. 


ಕೊನೆಗೆ ಒಂದು ಗಂಟಿ ಕಾಲವನ್ನು ಮಕ್ಕಳೊಂದಿಗೆ ಬಹಳ 
ಅರ್ಥಪೂರ್ಣವಾಗಿ ಕಳೆದ ತೃಪ್ತಿ ನನಗೆ ದೊರೆಯಿತು. ಮಕ್ಕಳು 
ಉತ್ಸಾಹ ತೋರಿದರು ಮತ್ತು ಕಅಕೆಯಲ್ಲ ಸಂಪೂರ್ಣವಾಗಿ 
ತೊಡಗಿಕೊಂಡಿದ್ದರು. ನಾನು ತರಗತಿಂಉ೦ದ ಹೊರ ಹೋಗುವ 
ವೇಳೆ. 'ನೀವು ನಾಳೆ ಮತ್ತೆ ಬರುತ್ತೀರಾ?' ಎಂಬುದಾಗಿ 
ಹುಡುಗಿಯೊಬ್ಬಳು ನನ್ನನ್ನು ಕೇಳದಳು. ನಿಮಗೆಲ್ಲ ಬೇಕು ಅನಿಸಿದರೆ 
ಬರುವುದಾಗಿ ತಿಳಸಿದೆ. ಕೂಡಲೇ ಎಲ್ಲ ಮಕ್ಕಳು ದಿನವೂ ನಾನು 
ತರಗತಿಗೆ ಬರಬೇಕು ಮತ್ತು ಈ ಆಟವನ್ನು ಆಡಿಸಬೇಕು ಎಂದು 
ಕೂಗಿಕೊಂಡರು. ಇದು ನನ್ನ ಪಾಅಗೆ ಆ ದಿನದ ಅತ್ಯುತ್ತಮ 
ಕ್ಷಣವಾಗಿತ್ತು. 


ಆಟವು ತರಗತಿಯೊಳಗೆ ಬೋಧನೆ- ಕಲಕೆಗೆ ಭಯವಿಲ್ಲದ 
ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಶಿಕ್ಷಕರಿಗೆ ಏನಾದರೂ 
ಹೊಸತನ್ನು ಕಲಸಲು ಮತ್ತು ವಿದ್ಯಾರ್ಥಿಗಳ ಜೊತೆ ಚೆನಾಗಿ 


ಒಡನಾಟವನ್ನು ಸಾಧಿಸಲು ಸಹಾಯ ಮಾಡುವುದಲ್ಲದೆ. ಜೂ | 
ವಿನ್ಯಾಸಗೊಳಸಿದ ಆಟವು, ಮಕ್ಕಳು ಎದುರಿಸುತ್ತಿರುವ ಕಅಕಾ 
ಸವಾಲುಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುವ 
ಸಾಧನವಾಗಿಯೂ ನಮಗೆ ಒದಗಿ ಬರುತ್ತದೆ. ಮಕ್ಕಳು ಸಕ್ರಿಯವಾಗಿ 
ಪಾಲ್ಗೊಂಡು ಪರಿಣಾಮಕಾರಿಯಾಗಿ ಕಅಯಲು ಮತ್ತು ಸೂಕ್ಷ್ಮ 
ರೀತಿಯಲ್ಲ ತಮ್ಮದೇ ಸಾಧನೆಯ ಕುರಿತು ಪರಿಣಾಮಕಾರಿಯಾಗಿ 
ಪರ್ಯಾಲೋಚನೆ ನಡೆಸುವಂತೆ ಆಟವು ಖಾತರಿಪಡಿಸುತ್ತದೆ. 
ಸ್ಪರ್ಧಾತ್ಯುಕತೆ ಮತ್ತು ಕ್ರೀಡಾ ಮನೋಭಾವ, ತ೦ಡಗಳಲ್ಲ ಕೆಲಸ 
ಮಾಡುವುದು ಮತ್ತು ಅತ್ಯ೦ತ ಪ್ರಮುಖವಾಗಿ ವೈಫಲ್ಯಗಳ೦ದ 
ಕಅಯುವುದು ಮುಂತಾದ ಶೈಕ್ಷಣಿಕ ವಿಷಯಗಳನ್ನು ಮೀರಿದ 
ಪಾಠಗಳನ್ನು ಆಟವು ಕಲಸುತ್ತದೆ. ಕಅಕೆಯನ್ನು ಬದುಕಿನ 
ಸನ್ನಿವೇಶಗಳ ಜೊತೆ ಸಂಯೋಜಸುವ ವಿಶಿಷ್ಟ ಸಾಮರ್ಥ್ಯವನ್ನು 
ಆಟವು ಹೊಂದಿದೆ. ಈ ಸಾಂಕ್ರಾಮಿಕ ಪಿಡುಗು ಕೊನೆಗೊಂಡು. 
ಶಾಲಾ ತರಗತಿಗಳೂ ಸೇರಿದಂತೆ ನಮ್ಮ ಬದುಕಿನ ಎಲ್ಲ 
ಮಹಜಲುಗಕಳಲ್ಲ ಸಹಜತೆ ಮರಳಲು ಕಾಯುತ್ತಿರುವ ಈ 
ಸಂದರ್ಭದಲ್ಲ. ಭಾಷಾ ಬೋಧನೆ - ಕಲಕೆಯಲ್ಲ ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಲು ಮತ್ತು ಅದು ಅರ್ಥಪೂರ್ಣ 
ಕ್ರಿಯೆಯಾಗುವಂತೆ ಮಾಡಲು ಮೇಲೆ ಉಲ್ಲೇಖಸಿದ೦ತಹ ಆಟಗಳು 
ಸಹಾಯ ಮಾಡುತ್ತವೆ. 


ರಾಮಚಂದ್ರ ಗಿರಿ ಅವರು ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನ ಬೆಂಗಳೂರು ಜಲ್ಲಾ ಸಂಸ್ಥೆಯಲ್ಲ ಕೆಲಸ ಮಾಡುತ್ತಿದ್ದು, 
ಆರಂಭಕ ಭಾಷೆ ಮತ್ತು ಇಂದ್ಲಿಷ್‌ ಕಲಕೆಗೆ ಒತ್ತು ನೀಡಿದ ಶಿಕ್ಷಕರ ತರಬೇತಿಯಲ್ಲ ತೊಡಗಿಸಿಕೊಂಡಿದ್ದಾರೆ. ಇದಕ್ಕೂ 
ಮೊದಲು ಅವರು 12 ವರ್ಷಗಳ ಕಾಲ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲ ಕೆಲಸ ಮಾಡಿದ್ದಾರೆ. ಅವರ ಆಸಕ್ತಿಯ ಕ್ಷೇತ್ರಗಳೆಂದರೆ 
ಮಕ್ಕಳ ಸಾಹಿತ್ಯ, ಕಥೆ ಹೇಳುವುದು. ಮಕ್ಕಳು ಮತ್ತು ಹಿರಿಯರ ಜೊತೆ ಸಂವಾದ ನಡೆಸುವುದು. ಅವರನ್ನು 


ramchender.giri@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೋನ್ಹಾ । ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


69 


70 


ಕಲಿಕೆಯಲ್ಲಿ ಜಾನಪದ ಆಟಗಳು 


ಸಾಲೈ ಸೆಲ್ವಂ 


ನಾನು ಮಗುವಾಗಿದ್ದಾಗ ಜಾನಪದ ಆಟಗಳನ್ನು ಖುಷಿಯಂ೦ದಲೇ 
ಆಡುತ್ತ ಬೆಳೆದೆ. ಈ ಆಟಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದವು 
ಮತ್ತು ನನ್ನ ಬದುಕಿಗೆ ಖುಷಿಯನ್ನು ತಂದುಕೊಟ್ಟವು ಎನ್ನುವುದು 
ನಿಜ. ನನ್ನ ಸುತ್ತಅನ ಮಕ್ಕಳೊಂದಿಗೆ ಈ ಜಾನಪದ ಆಟಗಳನ್ನು 
ನಾನು ಈಗಲೂ ಆಡುತ್ತಿರುತ್ತೇನೆ. ತಮಿಳು ಸಮುದಾಯದಲ್ಲ 
ಜಾನಪದ ಆಟಗಳನ್ನು ಆಡುವುದು ೫ನರ ನಿತ್ಯದ ಬದುಕಿನ ಒಂದು 
ಭಾಗವೇ ಆಗಿದೆ. ಸಂಗಂ ಸಾಹಿತ್ಯವು ಮಕ್ಕಳು ದಣಿವರಿಯದೆ 
ಗ೦ಟಿಗಟ್ಟಲೆ ಆಡುವಂತಹ ಅಸಂಖ್ಯಾತ ಆಟಗಳನ್ನು ಕುರಿತು 
ಹೇಳುತ್ತದೆ. ಚಿಕ್ಕ೦ದಿನಲ್ಲ ಆಡುವಂಥ ಹಾಡುಗಳು, ಓಡುವುದು. 
ಅಡಗಿಕೊಳ್ಳುವುದು, ನೆಗೆಯುವುದು. ಮರಗಳನ್ನು ಹತ್ತುವುದು. 
ಕಣ್ಣಾಮುಚ್ಚಾಲೆ ಆಡುವುದು, ನಿಯಮಗಳನ್ನು ಹಾಕಿಕೊಳ್ಳುವುದು 
ಮತ್ತು ಆಟಗಳನ್ನು ಯೋಜಸುವುದು. ತಮಿಳನ ಇಂತಹ ಕೆಲವು 
ಆಸಕ್ತಿಕರ ಆಟಗಳಲ್ಲ ಕುಲಕ್ಕುಳ್ಳೆಯಾ ಮುಂದಿರಿಕ್ಕ, ಸಂಗಿಆ 
ಪುಂಗಿಳ, ಟಕ್‌ಟಕ್‌, ಕಣ್ಣಾಮುಚ್ಚ ರೆ ರೆ. ಪಲ್ಲಾಂಗುಳ. ಟೈ ಟ್ರೈ 
ಬಂಧಂ, ಓಟ್ಟೈಯಾ ರೆಟ್ಟೈಯಾ, ಚುಂಗಿಕ್ಷ, ಕಬಡ್ಡಿ ಮತ್ತು 
ದಾಯಮ್‌ ಮುಂತಾದುವುಗಳನ್ನು ಹೆಸರಿಸಬಹುದು. 


ಪೆಬಲ್‌ ಲೈಬ್ರರಿ (ಕೂಲ೦ಗಳ್‌ ಚಿಲ್ವನ್ಸ್‌ ಲೈಬ್ರರಿ, ಮಧುರೈ) ಯವರು 
ನಗರದ ಮಕ್ಕಳು ಮತ್ತು ಪಾಲಕರಿಗಾಗಿ ಸಂಘಟಸಿದ ಇಂತಹ 
ಜಾನಪದ ಆಟಗಳ ಹಬ್ಬದಲ್ಲ ಪಾಲಕರು ಅತ್ಯಂತ ಆಸಕ್ತಿಯಿಂದ 
ಪಾಲ್ಗೊಂಡಿದ್ದನ್ನು ನಾನು ಕಂಡಿದ್ದೆ. ಇಂತಹ ಆಟಗಳನ್ನು ತಮ್ಮ 
ಮಕ್ಕಳಗೆ ಕಅಸುವುದಕ್ಕೆ ಪಾಲಕರು ಬಹಳ ಖುಷಿಗೊ೦ಡಿರುವುದು 
ಅಲ್ಲ ಕಂಡುಬಂದಿತ್ತು. ಒಬ್ಬ ಶಿಕ್ಷಕಿಯಾಗಿ ಪ್ರಾಥಮಿಕ ಶಾಲೆಯಲ್ಲ 
ನನ್ನ ಮಕ್ಕಳೊಂದಿಗೆ ನಾನು ಇವೇ ಆಟಗಳನ್ನು ವಿಭಿನ್ನ ರೂಪಗಳಲ್ಪ 
ಆಡಿಸಿದೆ. 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2೦೦5ರ ಮಾರ್ಗದರ್ಶಿ ತತ್ವಗಳಲ್ಲ 
ಹೇಳರುವಂತೆ, ಜ್ಞಾನವನ್ನು ಬದುಕಿಗೆ ಅನ್ವಯಿಸುವುದು. 
ಕಅಕೆಯನ್ನು ಉರು ಹೊಡೆಯುವಿಕೆಯಿಂದ ಹೊರತಾಗಿಸುವುದು. 


\ ೫ 
ಡಾ 


ಪಠ್ಯಕ್ರಮವನ್ನು ಶ್ರೀಮ೦ತಗೊಳಸಲು ಅದನ್ನು ಪಠ್ಯ- 
ಪುಸ್ತಕದಿಂದಾಚೆಗೆ ವಿಸ್ತರಿಸುವುದು, ಒಟ್ಟಾರೆಯಾಗಿ ಪ್ರಾಥಮಿಕ 
ಶಿಕ್ಷಣದ ಸಂದರ್ಭದಲ್ಲ ಮಕ್ಚಳಗಾಗಿ ಸಂತಸಕರ ಕಅಕಾ 
ವಾತಾವರಣದ ಸೃಷ್ಟಿ ಮುಂತಾದುವುಗಳನ್ನೆಲ್ಲ ಮುಖ್ಯವಾಗಿ 
ಜಾನಪದ ಆಟಗಳನ್ನು ಕಅಕೆಯೊಂದಿಗೆ ಸಮನ್ಮ್ಹಯಗೊಳಸುವುದರ 
ಮೂಲಕ ಸಾಧಿಸಬಹುದಾಗಿದೆ. ತಮಿಳು ಭಾಷಾ ಕಲಕೆಯ 
ಪ್ರಕ್ರಿಯೆಯಲ್ಲ ಕೆಲವು ಜಾನಪದ ಆಟಗಳನ್ನು ಬಳಸುವ ನನ್ನ 
ಅನುಭವಗಳನ್ನು ಇಲ್ಲ ಹಂಚಿಕೊಳ್ಳುತ್ತೇನೆ. 


ಶಿಕ್ಷಕರಿಗಾಗಿ ಜಾನಪದ ಆಟಗಳು 


ಪುದುಚೇರಿ' ಜಲ್ಲಾ ಸಂಸ್ಥೆಯು” ಸ್ವಯಂ ಪ್ರೇರಿತ ಶಿಕ್ಷಕರ 
ವೇದಿಕೆಗಾಗಿ ಜಾನಪದ ಆಟಗಳ ಹಣ್ಣವನ್ನು ಆಯೋಜಸಿತ್ತು. ಇದರ 
ಭಾಗವಾಗಿ, ಶಿಕ್ಷಕರು ತಮ್ಮ ಬಾಲ್ಯದಲ್ಲಿ ಆಡಿರುವ ಆಟಗಳನ್ನು 
ಆಡಲು ಅವಕಾಶ ಕಲ್ತ್ಪಸಲಾಗಿತ್ತು. ಅವುಗಳಲ್ಲ ಹೆಸರಿಸಬಹುದಾದ 
ಕೆಲವು ಆಟಗಳೆಂದರೆ ತಾಯಂ, ಗುಂಡು. ಕಿಟ್ಟ. ನೊ೦ಡಿ, 
ಪಲ್ಲಾ೦ಗುಳ, ಕುಲಕ್ಕುಳ್ಳೆಯಾ ಮುಂದಿರಿಕ್ಕ, ಸಂಗ್‌ತಿಆ ಪುಂಗಿಳ 
ಕತವಾ ತೋರಾ, ಕಲರ್‌-ಕಲರ್‌ ಮುಂತಾದುವುಗಳು. ಈ 
ಆಟಗಳನ್ನು ಆಡಲು ಬೇಕಾದ ಸಾಮಗ್ರಿಗಳಾದ ಗೋ ಗುಂಡು. 
ದಾಯಕಟ್ಟೈ, ಕಟ್ಟೆಗಳು ಮತ್ತು ಆಡಲು ಕಲ್ಲುಗಳನ್ನು (ಕಲ್ಲ೦ಗಳ್‌) 
ಬಳಸಲಾಗಿತ್ತು. ಇವೆಲ್ಲ ಆಟಗಳು ಸಾಕಷ್ಟು ಸ೦ಭಾಷಣೆಗಳು ಮತ್ತು 
ಹಾಡುಗಳನ್ನು ಒಳಗೊ೦ಡವುಗಳಾಗಿದ್ದವು. ಮೇಳವು ಬೆಳಗ್ಗೆಯೇ 
ಶುರುವಾಗಿತ್ತು ಮತ್ತು ಪ್ರತಿ ಆಟವೂ 3೦ರಿಂದ 6೦ ನಿಮಿಷ 
ಅವಧಿಯದ್ದಾಗಿದ್ದವು. ಇದಾದ ನ೦ತರ, ಶಿಕ್ಷಕರು ತಮಗಿಷ್ಟವಿರುವ 
ಆಟಗಳನ್ನು ಆಯ್ಕೆ ಮಾಡಿಕೊಂಡರು. ಕೆಲವರು ತಮಗೆ ಇಷ್ಟವಾದ 
ಆಟಗಳನ್ನು ಮತ್ತೆ ಮತ್ತೆ ಆಡಿದರೆ ಉಳದವರು ಬೇರೆ ಬೇರೆ 
ಆಟಗಳನ್ನು ಆಡಲು ಪ್ರಯತ್ನಿಸಿದರು. ಬೇಗನೇ ತಮ್ಮದೇ ಆದ 
ಗುಂಪುಗಳನ್ನು ರಚಿಸಿಕೊಂಡರು. ಮಧ್ಯಾಹ್ನ ಊಟದ ನಂತರ 
ಅನುಭವ ಹಂಚಿಕೆಯ ಅಧಿವೇಶನಗಳನ್ನು ನಡೆಸಲಾಯಿತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಶಿಕ್ಷಕರ ಪ್ರತಿಕ್ರಿಯೆ 

* ಶಿಕ್ಷಕರು ಬಾಲ್ಯದ ಗಾಢ ನೆನಪುಗಳಗೆ ಜಾರಿದರು. ಈ ಆಟಗಳು 
ಅವರನ್ನು ಅವರ ಬಾಲ್ಯ ದಿನಗಳಗೆ ಕರೆದೊಯ್ದವು. 

* ಅವರು ಎಷ್ಟೊಂದು ಖುಷಿಯಿಂದ ಆಟಗಳಲ್ಲ 
ತಲ್ಲೀನರಾಗಿದ್ದರೆ೦ದರೆ, ಆಟವಾಡುವುದನ್ನು ನಿಲ್ಲಸುವುದಕ್ಕೆ 
ಯಾರಿಗೂ ಮನಸ್ಸಿರಲಲ್ಲ. 

* ಯಾವ ಬಗೆಯಲ್ಲ ಈ ಆಟಗಳನ್ನು ಆಡಲಾಗುತ್ತಿತ್ತು ಮತ್ತು 
ಅವುಗಳ ನಿಯಮಗಳೇನು ಎನ್ನುವುದನ್ನು ಮತ್ತೆ ನೆನಪು 
ಮಾಡಿಕೊಂಡರು. 

*. ಈ ಆಟಗಳನ್ನು ಆಡುವ ಅವಕಾಶಗಳನ್ನು ಕಳೆದುಕೊಂಡಿರುವ 
ಹೊಸ ಪೀಳಗೆಯ ಕುರಿತು ಅವರು ಮರುಗಿದರು. 


ಶಿಕ್ಷಕರಿಂದ ಅನುಭವ ಹಂಚಿಕೆ 


ಸ್ವಯಂ ಪ್ರೇರಿತ ಶಿಕ್ಷಕರ ವೇದಿಕೆಯಲ್ಲ ಪರಸ್ಪರ ಕಲಅಕೆಗೆ 
ಪೂರಕವಾಗುವಂತೆ ತಮ್ಮ ಈ ಅನುಭವಗಳನ್ನು ಹಂಚಿಕೊಳ್ಳಲು 
ಅವರು ಉತ್ಸುಕರಾಗಿದ್ದರು. ತಮ್ಮ ಪಠ್ಯವಸ್ತುವನ್ನು 
ಸಂಪೂರ್ಣಗೊಳಸುವ ನಿಟ್ಟನಲ್ಲ ತಮ್ಮ ಬೋಧನಾ-ಕಅಕೆಯ 
ಮೌಲ್ಯವನ್ನು ಹೆಚ್ಚಿಸಲು ಈ ಆಟಗಳು ನೆರವಾಗುತ್ತವೆ ಎನ್ನುವುದನ್ನು 
ಅವರು ಅರಿತಿರಲಲ್ಲ. ತಮ್ಮ ಕಅಕಾ ಬೋಧನೆಯ ಜೊತೆಯಲ್ಲ ಈ 
ಆಟಗಳನ್ನು ಸಮನ್ವ್ಹಯಗೊಳಸಿಕೊಳ್ಳುವುದಕ್ಕೆ ಅವರ ಈ ಅನುಭವ 
ಹಂಚಿಕೆಯು ನೆರವಾಯಿತು. 


ಜೊತೆಗೆ, ಮಕ್ಕಳನ್ನು ಸಂತಸಪಡಿಸಲು ಮಾತ್ರವೇ ಅಲ್ಲದೆ ಅವರ 
ಸೂಕ್ಷ್ಮ ದೈಹಿಕ ಚಲನೆ ಮತ್ತು ಕೌಶಲಗಳಗಾಗಿ ಅವರನ್ನು ದಿನನಿತ್ಯ 
ಆಟ ಆಡಲು ಬಡುವಂತೆ ಪ್ರಾಥಮಿಕ ಶಿಕ್ಷಕರಲ್ಲ ದೈಹಿಕ ಶಿಕ್ಷಣ 
ಶಿಕ್ಷಕರು ಕೇಳಕೊ೦ಡರು. ೮ನೇ ತರಗತಿಗಿಂತ ಮೇಅನ 
ತರಗತಿಗಳಲ್ಲ ಮಕ್ಕಳಗೆ ಇದಕ್ಕಾಗಿಯೇ ಮೀಸಲಾದ ತರಗತಿಗಳು 
ಮತ್ತು ಜಲ್ಲಾ ಮಟ್ಟದ ಸ್ಪರ್ಧೆ ಇತ್ಯಾದಿ ವ್ಯವಸ್ಥಿತವಾದ ಆಟೋಟಗಳ 
ಅವಕಾಶ ಇದೆ. ಆದರೆ, ಪ್ರಾಥಮಿಕ ಹ೦ತದ ತರಗತಿಗಳಲ್ಲ ಇಂಥ 
ಅವಕಾಶಗಳಲ್ಲ. ಗು೦ಪುಗಳಲ್ಲ ಕೆಲಸ ಮಾಡುವುದು, ತಂಡವನ್ನು 
ಮುನ್ನಡೆಸುವುದು. ನಿರ್ಧಾರಗಳನ್ನು ಕೈಗೊಳ್ಳುವುದು ಇವೇ 
ಮುಂತಾದ ಜೀವನ ಕೌಶಲಗಳಗೆ ಸಂಬಂಧಿಸಿದಂತೆ ಪ್ರತಿಭೆ ಮತ್ತು 
ಮಕ್ಕಳ ಸಹಜವಾದ ಬುದ್ಧಿವ೦ತಿಕೆಯ ಅರಳುವಿಕೆಗೆ ಮಕ್ಕಳು 
ಗುಂಪುಗಳಲ್ಲ ತಾವಾಗಿಯೇ ಆಡುವ ಜಾನಪದ ಆಟಗಳು 
ನೆರವಾಗುತ್ತವೆ ಎನ್ನುತ್ತಾರೆ ಅವರು. 


ಶಿಕ್ಷಕರು ಅತ್ಯುತ್ಸಾಹದಿ೦ದ ತಮ್ಮ ಅನುಭವಗಳನ್ನು 
ಹಂಚಿಕೊಂಡಿದ್ದಲ್ಲದೆ, ಜಾನಪದ ಆಟಗಳ ಕುರಿತ ಪುಸ್ತಕಗಳನ್ನು 


ಹಾಗೂ ಪಲ್ಲಾಂಗುಳ, ಧಾಯಕ್ಕಡ್ಡಾಯು. ಮತ್ತು ಕಿಟ್ಟಿ ಆಡಲು 

ಕಡ್ಡಿಗಳು, ಮು೦ತಾದ ಸಾಮದ್ರಿಗಳನ್ನು ಶಿಕ್ಷಕ ಸಂಪನ್ಮೂಲ 

ಕೇಂದ್ರದಿಂದ ತೆಗೆದುಕೊ೦ಡು ಹೋದರು. ಈ ಕಾರ್ಯಾಗಾರದ 
ನಂತರ ಶಿಕ್ಷಕರು ತಮಗೆ ಅನಿಸಿದ್ದನ್ನು ಹೀಗೆ ಹಂಚಿಕೊಂಡರು - 

* ನಿಯಮಗಳನ್ನು ಗಮನಿಸಲು ನಾನು ಕಲ್ಲಂಗಲ್‌ ಆಟವನ್ನು 
ಬಳಸಿಕೊಂಡೆ. 

- ಜಾನಪದ ಆಟಗಳ ಉತ್ಸವವನ್ನು ನಾನು ನನ್ನ ಶಾಲೆಯಲ್ಲಿ 
ಸಂಘಟಸಿದೆ. 

*° ಜಾನಪದ ಆಟವನ್ನು ಆಡಲು ನಾವು ವಾರದಲ್ಲ ಒಂದು 
ಅವಧಿಯನ್ನು ನಮ್ಮ ತರಗತಿಯಲ್ಲ ಮೀಸಲಡಲಾಗಿದೆ. 
ಮಕ್ಕಳು ಆ ಆಟಗಳಲ್ಲ ಮಗ್ನರಾಗಿರುತ್ತಾರೆ. 

« ಜಾನಪದ ಆಟಗಳ ಕುರಿತ ಹಾಡುಗಳನ್ನು ಸಂಗ್ರಹಿಸಲು ನಾವು 
ಒಂದು ಯೋಜನೆಯನ್ನು ಕೈಗೊಂಡೆವು. 

ಜಾನಪದ ಆಟಗಳ ಮೂಲಕ ಭಾಷಾ ಗಳಕೆ 


ಶಿಕ್ಷಕರಿಗಾಗಿ ಜಾನಪದ ಆಟಗಳ ಮೂಲಕ ಭಾಷಾ ಕಅಕೆಯ 
ಅಧಿವೇಶನವನ್ನು ಕೂಡ ನಾವು ಸ೦ಘಟಸಿದೆವು. ಈ 
ಅಧಿವೇಶನದಲ್ಲ ತಮಿಳುನಾಡಿನ ಸಾ೦ಪ್ರದಾಂಕ ಕ್ರೀಡೆಯಾದ 
ಕಬಡ್ಗಿಯನ್ನು ಭಾಷಾ ಕಲಕೆಗೆ ನೆರವಾಗುವ ಒಂದು ಆಟವನ್ನಾಗಿ 
ಪ್ರದರ್ಶಿಸಲು ನಾವು ಆಯ್ದುಕೊಂಡೆವು. ಶಿಕ್ಷಕರು ಕಬಡ್ಡಿ ಆಟದ 
ಕುರಿತ ತಮ್ಮ ಅನುಭವವನ್ನು ಸಂತೋಷದಿಂದ ಹಂಚಿಕೊಂಡರು 
ಮತ್ತು ಅದನ್ನು ಭಾಷಾ ಕಲಕೆಯೊಂದಿಗೆ ಸಂಬಂಧೀಕರಿಸಲು 
ಪ್ರಯತ್ನಿಸಿದರು. ಅವರು ತಮ್ಮ ತರಗತಿಗಳಗಾಗಿ ಮಾದರಿ 


ಯೋಜನೆಗಳನ್ನು ತಯಾರಿಸಿದರು. ಅವುಗಳೆಂದರೆ-: 


* ಸ್ಥಳೀಯವಾಗಿ ಲಭ್ಯವಿರುವ ಕಬಡ್ಡಿ ಆಟದ ಹಾಡುಗಳನ್ನು 
ಸಂಗ್ರಹಿಸುವುದು 

» ಈ ಹಾಡುಗಳನ್ನು ವಿದ್ಯಾರ್ಥಿಗಳಗೆ ನೀಡಿ ಓದಿಸುವುದು ಮತ್ತು 
ಹಾಡಿಸುವುದು 

* ಶಾಲೆಗಳಲ್ಲ ಕಬಡ್ಡಿ ಆಡಿಸುವುದು (ಅನುಭವ ಹಂಚಿಕೆ ಮತ್ತು 
ಸಂವಾದಕ್ಕೆ ಒತ್ತು ನೀಡುವುದು) 

° ಆಟಗಳ ನಿಯಮಗಳನ್ನು ಕ್ರೋಡೀಕರಿಸುವುದು 

ಡೆ ಆಟಗಳನ್ನು ಆಡಿದ ಅನುಭವಗಳನ್ನು ಪಾಲಕರಿಂದ ಮತ್ತು 
ನೆರೆಹೊರೆಯವರಿ೦ದ ಸ೦ಗ್ರಹಿಸಿ ಕ್ರೋಡೀಕರಿಸುವುದು 

*. ಆಟಗಳ ದೃಶ್ಯಗಳ ಚಿತ್ರ ರಚನೆ ಮಾಡುವುದು 

* ಈಗಾಗಲೇ ಇರುವ ಹಾಡುಗಳಗೆ ಹೊಸ ಸಾಲುಗಳನ್ನು 
ಸೇರಿಸುವುದು 

* ಈ ಎಲ್ಲ ಚಟುವಟಕೆಗಳನ್ನು ತರಗತಿ ಕೋಣೆಗಳಲ್ಲ, ಶಾಲೆ 
ಮತ್ತು ಪಾಲಕರು ಮತ್ತು ಸಮುದಾಯದ ಮುಂದೆ 
ಪ್ರದರ್ಶಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


7% 


ಮಕ್ಕಳ ದೈನಂದಿನ ಬದುಕಿನ ಅನುಭವಗಳನ್ನು ತರಗತಿ ಕೋಣೆಗೆ 
ತರುವುದು ಬೋಧನಾ - ಕಲಕೆ ಪ್ರಕ್ರಿಯೆಯಲ್ಲ ಬಹು ಮುಖ್ಯವಾದ 
ಒಂದು ನಡೆಯಾಗಿರುತ್ತದೆ. ಹೀಗೆ ಸಮುದಾಯವನ್ನು 
ತರಗತಿಯೊಳಗೆ ಭಾಷಾ ಕಅಕೆಯನ್ನು ಅನುಕೂಅಸುವುದರ 
ಜೊತೆಗೆ ನಮಗೆ ಸಾಧ್ಯವಾಯಿತು. ಈ ಆಟಕ್ಕೆ ಹೆಚ್ಚಿನ ಒತ್ತು 
ಕೊಟ್ಟದ್ದರಿ೦ದಾಗಿ ಮಕ್ಕಳ ಚಟುವಟಕೆಗಳನ್ನು ಭಾಷಾ ಕಅಕೆಯ 
ತರಗತಿಗೆ ಹೊಂದಿಸಿಕೊಳ್ಳಲು ಸಮರ್ಥರಾಗಿರುವ ಶಿಕ್ಷಕರಿಗೆ 
ಅದನ್ನು ತರಗತಿಗೆ ಒಯ್ಯುವುದಕ್ಕೆ ಮತ್ತು ಸಮುದಾಯವನ್ನು 
ಒಳಗೊಳ್ಳುವುದು ಮಕ್ಕಳು ಆಡುವ ಪ್ರತಿಯೊಂದು ಆಟವನ್ನು ಅಲ್ಪ 
ಬದಲಾವಣೆಯೊಂದಿಗೆ ತರಗತಿಯಲ್ಲಿ ಸೂಕ್ತವಾಗಿ ಬಳಸಿ- 


ಕೊಳ್ಳುವುದಕ್ಕೆ ಪ್ರೇರಣೆ ನೀಡಿತು. 
ತರಗತಿಯಲ್ಲ ಜಾನಪದ ಆಟಗಳ ಬಳಕೆ 
ಜಾನಪದ ಆಟಗಳನ್ನು ಬಳಸಬಹುದಾದ ಅವಕಾಶಗಳು: 


* ಭಾಷಾ ಅಭಿವೃದ್ಧಿ (ಸಂಭಾಷಣೆಗಳ ಮೂಲಕ, ನಿಯಮಗಳನ್ನು 
ರೂಪಿಸುವಾಗ) 


*° ಗಣಿತದ ಕೌಶಲ ಅಭಿವೃದ್ಧಿಯಲ್ಲಿ (ತಾಯಮ್‌, ಪಲ್ಲಾ೦ಕುಳ 
ಯಂತಹ ಆಟಗಳು) 


° ತರಗತಿ ನಿರ್ವಹಣೆ: ಉದಾಹರಣೆಗೆ, ಕುಲಕ್ಕುಳ್ಳೆಯಾ 
ಮುಂದಿರಿಕ್ಕ ದಂತಹ 4ರಿಂದ 1೦ ವರ್ಷ ವಯಸ್ಸಿನ ಮಕ್ಕಳು 
ರಾಜ್ಯದಾದ್ಯಂತ ಆಡುವ೦ತಹ ಆಟಗಳು. ಇದರಲ್ಲ ಮಕ್ಕಳು 
ವೃತ್ತಾಕಾರವಾಗಿ ಕುಳತುಕೊ೦ಡು, ಒಟ್ಟಾಗಿ ಹಾಡುವರು 
ಗುರುತಿಸಿ ಹಿಡಿಯಬೇಕಾದ ಮಗು ಯಾರು ಎನ್ನುವುದನ್ನು 
ಗಮನಿಸುತ್ತಿರುವರು, ಅನಂತರ ಓಡುವರು. 2೦ ಮಕ್ಕಳು 
ಒಮ್ಮೆಗೇ ಕುಳತು ಆಡಬಹುದಾದ ಆಟ ಇದು. ತರಗತಿ 
ನಿರ್ವಹಣಿಗೆ ಸಂಬಂಧಿಸಿದಂತೆ, ಅಂದರೆ, ಭಯ ರಹಿತ ಕಲಕಾ 
ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಸಹಕಾರಿಯಾಗಿ ಈ 


QA 
ಆಟವನ್ನು ಹಲವು ವಿಧಗಳಲ್ಲ ಆಡಬಹುದಾಗಿದೆ. 


*  ಮಕ್ನಳಗೆ ತಮ್ಮ ಸಮುದಾಯಗಳಲ್ಲ ಹಾಗೂ ಶಾಲೆಯಲ್ಲಿ 
ಆಡುವ ಜಾನಪದ ಆಟಗಳನ್ನು ಆಡಲು ಅವಕಾಶ ಕೊಡುವುದರ 
ಮೂಲಕ ಶಾಲೆಂಯಲ್ಲ ಸ್ನೇಹಮಂರು ವಾತಾವರಣ 
ಉಂಟುಮಾಡುವುದು. 


* ಮಕ್ಕಳು ಪಟ್ಟಗಳನ್ನು ತಯಾರಿಸಿ ಯೋಜನೆಗಳನ್ನು ರೂಪಿಸಲು 
ಕಅಯುವುದಕ್ಕೆ ನೆರವಾಗುವುದು. 

» ಈ ಆಟಗಳನ್ನು ಆಡಲು ನಿಗದಿತ ಅವಧಿಂ೦ಶುನ್ನ್ನಿ 

ಮೀಸಅರಿಸುವುದರ ಮೂಲಕ ಶಾಲೆಯಲ್ಲಿ ಭಯರಹಿತ 

ವಾತಾವರಣ ಉ೦ಟುಮಾಡುವುದು. 


ಸಾರಾಂಶ 


ಮಕ್ಕಳು ಯಾವ ಆಟಗಳನ್ನು ಆಡುತ್ತಾರೆ ಮತ್ತು ಯಾವ ಆಟಗಳನ್ನು 
ಆಡಲು ಹೆಚ್ಚು ಇಷ್ಟಪಡುತ್ತಾರೆ ಎಂದು ನಾನು ಮಕ್ಷಳ ಜೊತೆಯಲ್ಲ 
ಸಂವಾದಿಸುತ್ತೇನೆ. ಯಾವಾಗ, ಎಲ್ಲಿ ಮತ್ತು ಯಾವ ಆಟಗಳನ್ನು 
ಯಾರ್ಯಾರು ಆಡಿ ಗೆದ್ದರು. ಆಟದಲ್ಲ ಆತ ಅಥವಾ ಆಕೆ ಹೇಗೆ ಮೋಸ 
ಮಾಡಿದರು. ಆಟದ ನಿಂಯಿಮಗಳು ಏನಿದ್ದವು. ಅವರ 
'ಅಪ್ರಯೋಜಕ' ನಾಯಕರು ಆಟದಲ್ಲಿ ಏನು ಮಾಡಿದರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಇತ್ಯಾದಿಯಾಗಿ ಹಂಚಿಕೊಳ್ಳಲು ಮಕ್ಷಳು ಸದಾ ಉತ್ಸುಕ- 
ರಾಗಿರುವರು. ಇಂತಹ ಅನೌಪಚಾರಿಕ ಚರ್ಚೆಗಳು ಅವರ ವ್ಯಕ್ತಿತ್ವದ 
ಬೆಳವಣಿಗೆಗೆ, ವಿಶೇಷವಾಗಿ, ತ೦ಡದಲ್ಲ ಒಂದಾಗಿ ಒಡನಾಡಲು 
ಹಾಗೂ ನಿರ್ದಿಷ್ಟ ಕೌಶಲಗಳನ್ನು ಹೊಂದಲು ಸಹಕಾರಿಯಾಗುತ್ತದೆ. 
ಮಕ್ಷಳಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಗೆ ಆಡಲು ಅವರಿಗೆ ನಾನು 
ಹೇಳುತ್ತೇನೆ. ಕೆಲವು ಆಟಗಳು ತಮಗೆ ಇಷ್ಟವಿಲ್ಲದಿದ್ದರೂ ಅವನ್ನು 
ಯಾಕೆ ಆಡಬೇಕು ಮತ್ತು ತಮಗೆ ಇಷ್ಟವಿಲ್ಲದವರೊಂದಿಗೆ ಕೂಡ 
ಯಾಕೆ ಆಡಬೇಕು ಎನ್ನುವುದನ್ನೂ ಅವರಿಗೆ ವಿವರಿಸುತ್ತೇನೆ. 
ಸಮಯ ಹೊಂದಿಸಿಕೊಂಡು ಕತೆಗಳನ್ನು ಓದಬೇಕು ಏಕೆಂದರೆ 
ಆಟಗಳಂತೆಯೇ ನಾವು ಕಲಯುವಂತಹ ಹಲವು ಕುತೂಹಲಕರ 
ಅಂಶಗಳನ್ನು ಅವು ಹೊಂದಿರುತ್ತವೆ ಅಲ್ಲದೆ ನಮ್ಮನ್ನು ಶೋಧನೆಗೆ 
ಹಚ್ಚುತ್ತವೆ. ಹೊವಾರ್ಡ್‌ ಗಾರ್ಡನರ್‌ ಹೇಳುವಂತೆ, ಆಟಗಳು 
ಮಗುವಿನ ಬಹುಮುಖ ಪ್ರತಿಭೆ ಅನಾವರಣಗೊಳ್ಳಲು 
ನೆರವಾಗುವುದರಿಂದ ನಾನು ಕಅಕೆಯನ್ನು ಆಟಗಳ ಮೂಲಕ 
ಹಾಗೂ ಆಟಗಳ ಕುರಿತ ಸ೦ವಾದಗಳ ಮೂಲಕ ವಿಸ್ತರಿಸುತ್ತೇನೆ. 


ಒಬ್ಬ ಶಿಕ್ಷಕ ಶಿಕ್ಷಕಿಯಾಗಿ ನಾನು ಹೇಳಲು ಬಯಸುವುದೇನೆಂದರೆ. 
ಶಿಕ್ಷಕರು ಮಕ್ಷಳಗೆ ಅವರು ಇಷ್ಟಪಡುವಂತಹ ಮತ್ತು ತಮ್ಮ ಸ್ಥಳೀಯ 
ಸಂದರ್ಭಕ್ಕೆ ಅನುಗುಣವಾಗಿರುವ ಆಟಗಳನ್ನು ಆಯ್ಕೆಮಾಡಿ- 
ಕೊಳ್ಳಲು ನೆರವಾಗಬೇಕು. ಶಿಕ್ಷಕರು ಮಕ್ಕಳಗೆ ಪಾಠಕ್ಕೆ ಮುನ್ನ ಮತ್ತು 
ಅನ೦ತರ ಅಥವಾ ಮಕ್ಚಳು ಕಠಿಣವಾದ ಅಭ್ಯಾಸಗಳನ್ನು 
ತರಗತಿಯಲ್ಲ ಮಾಡಿ ಮುಗಿಸಿದ ಅನಂತರ ಅಥವಾ ಹಾಗೆಯೇ 
ಸುಮ್ಮನೆ ಕೆಲವೊಮ್ಮೆ ಮಕ್ಕಳಗೆ ಅವರ ಖುಷಿಗಾಗಿ ಆಡಿಕೊಳ್ಳಲು 


ಚಡಬೇಕು. 


ಮಕ್ಕಳ ನಡುವೆ ಆಟಗಳ ಮೂಲಕ ಸಂತಸದಾಯಕವಾದ ಸಹಜ 
ಕಅಕೆ ಉ೦ಟು ಮಾಡಲು ನಾವು ಜಾನಪದ ಆಟಗಳನ್ನು ಪ್ರಾಥಮಿಕ 
ತರಗತಿಗಳ ಆಡಿಸಬೇಕು. ಅದು ಮಕ್ಕಳಗೆ ತಮ್ಮದೇ ಆದ 
ಸಾಮಾಜಕ ಅನುಭವಗಳನ್ನು ಗೌರವಿಸುವುದಕ್ಕೆ ಕೂಡ 
ಅನುವುಮಾಡಿಕೊಡುತ್ತದೆ. ಮಕ್ಕಳು ಆಟಗಳಲ್ಲ ತೊಡಗಿಕೊಂಡಾಗ 
ಅವರಿಗೆ ಸಿಗುವ ಅನುಭವಗಳು ಅಂತರ್ಗತ ಗಣಿತೀಯ ಕಾರ್ಯ, 
ಭಾಷಾ ಕೌಶಲಗಳು ಮತ್ತು ಮಕ್ಕಳ ವ್ಯಕ್ತಿತ್ವದ ಅಂಶಗಳನ್ನು 
ಒಳಗೊಂಡಿರುತ್ತವೆ ಎಂಬುದನ್ನು ಶಿಕ್ಷಕರು ಗುರುತಿಸಿ 
ಕಂಡುಕೊಳ್ಳುವ ಅಗತ್ಯವಿದೆ. ಆರಂಭಕ ಗಣಿತ ಮತ್ತು ಆರಂಭಕ 
ಸಾಕ್ಷರತೆಯನ್ನು ಸಾಧಿಸುವಲ್ಲಿ ನಾವು ತರಗತಿ ಕೊಠಡಿಗಳಲ್ಲ 
ಜಾನಪದ ಆಟಗಳ ಬಳಕೆಯ ಮಹತ್ವದ ಕುರಿತು ಸಾಕಷ್ಟು 
ನಿರೀಕ್ಷೆಗಳನ್ನು ಇರಿಸಿಕೊಳ್ಳಬಹುದು. 


ಕೊನೆಯ ಟಪ್ಪಣಿ 


1 ಅಲ್ಲಾ ಸಂಸ್ಥೆ: ಶಿಕ್ಷಕರು. ಮುಖ್ಯ ಶಿಕ್ಷಕರು ಮತ್ತು ಶೈಕ್ಷಣಿಕ 
ಅಧಿಕಾರಿಗಳ ವೃತ್ತಿಪರ ಅಭಿವೃದ್ಧಿಯ ಮುಖಾಂತರ ಮಕ್ಕಳ ಕಅಕಾ 
ಮಟ್ಟವನ್ನು ಹೆಚ್ಚಿಸುವುದು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ 
ಸಂಸ್ಥೆಗಳ ಗುರಿಯಾಗಿದೆ. ಇದನ್ನು ಬಹುವಿಧಾನಗಳ ಮೂಲಕ, 
ಅ೦ದರೆ, ಅನೌಪಚಾರಿಕ ಕಅಕಾ ಗುಂಪುಗಳ ಮೂಲಕ, ಸಣ್ಣ 
ಚರ್ಚೆಗಳ ಮೂಲಕ, ಶಿಕ್ಷಕ ಕಅಕಾ ಕೇಂದ್ರಗಳ ಮೂಲಕ. 
ಕಾರ್ಯಾಗಾರಗಳ ಮೂಲಕ, ಶಾಲಾ ಭೇಟ ಹಾಗೂ ಶೈಕ್ಷಣಿಕ 
ಭೇಟಗಳ ಮೂಲಕ ನಡೆಸಿಕೊಡಲಾಗುತ್ತದೆ. ಶಿಕ್ಷಕರಿಗೆ 
ನೆರವಾಗುವಂತಹ ಸಾಮಗ್ರಿಗಳಾದ ಪುಸ್ತಕಗಳು ಮತ್ತು ಕಅಕಾ 
ಖೋಧನಾ ಸಾಮಗ್ರಿಗಳು, ಕಂಪ್ಯೂಟರ್‌ ಮತ್ತು ಇಂಟರ್ನೆಟ್‌, 
ಪ್ರಯೋಗಾಲಯದ ಸಲಕರಣಿಗಳು ಮತ್ತು ಶಿಕ್ಷಕ ಕಅಕಾ ಕೇ೦ದ್ರದ 


| 


ವ್ಯಾಪಕ ಕಾರ್ಯಜಾಲದ ಮೂಲಕ ಈ ಸ೦ಪನ್ಯೂಲಗಳು ಶಿಕ್ಷಕರ ಫೌಂಡೇಷನ್‌ನ ಈ ಎಲ್ಲ ಪ್ರಯತ್ನಗಳ ಕೇ೦ದ್ರ ವಿಷಯವಾಗಿದೆ. 
ಕೈಗೆಟುಕುವಂತೆ ವ್ಯವಸ್ಥೆ ಮಾಡಲಾಗಿದೆ. ಸ್ವಯಂ ಪ್ರೇರಿತ ಶಿಕ್ಷಕರ ವೇದಿಕೆಯು ನಿರಂತರ ಶಿಕ್ಷಕರ ವೃತ್ತಿಪರ 
ಅಭಿವೃದ್ಧಿಯ (ಸಮಗ್ರ ಬಹುವಿಧಾನಗಳ) ಒ೦ದು ಭಾಗವಾಗಿದೆ. 


i ಸ್ವಯಂ ಪ್ರೇರಿತ ಶಿಕ್ಷಕರ ವೇದಿಕೆ: ನಿರಂತರ ವೃತ್ತಿಪರ ಅಭಿವೃದ್ಧಿಯ 
ಮೂಲಕ ಶಿಕ್ಷಕರ ಸಾಮರ್ಥ್ಯ ಹೆಚ್ಚಿಸುವುದು ಅಜೀಂ ಪ್ರೇಮ್‌ 


ಸಾಲ್ಯೆ ಸೆಲ್ವಂ ರವರು ಅಜೀಮ್‌ ಪ್ರೇಮ್‌ಜ ಫೌಂಡೇಷನ್‌ನ ಪುದುಚೆರಿ ಜಲ್ಲಾ ಘಟಕದಲ್ಲ ಸ೦ಪನ್ಮೂಲ ವ್ಯಕ್ತಿಯಾಗಿ ಕೆಲಸ 
ಮಾಡುತ್ತಿದ್ದಾರೆ. ಅವರು ಮುಖ್ಯವಾಗಿ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದಂತೆ ಶಿಕ್ಷಕರ ಸಾಮರ್ಥ್ಯ ವೃದ್ಧಿ ಕಾರ್ಯದಲ್ಲ 
ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಸ್ವತ: ಬರಹಗಾರರು ಮತ್ತು ಭಾಷಾ೦ತರಕಾರರು ಮತ್ತು ಮಕ್ಕಳ 
ಪತ್ರಿಕೆಯೊಂದರ ಸಂಪಾದಕರೂ ಆಗಿದ್ದಾರೆ. ಒಬ್ಬ ಶೈಕ್ಷಣಿಕ ಕಾರ್ಯಕರ್ತರಾಗಿ, ಅವರು ಸರ್ವ ಶಿಕ್ಷಣ ಅಭಿಯಾನದ 
ತರಗತಿ ಕೋಣೆ ಗ್ರಂಥಾಲಯದ ಪುಸ್ತಕ ಓದು ಪ್ರಾಯೋಗಿಕ ಯೋಜನೆಯಲ್ಲ ಮತ್ತು ತಮಿಳುನಾಡು ಪಠ್ಯಪುಸ್ತಕ 
ಸಮಿತಿಯ ಸದಸ್ಯರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರು ಮಹಿಳಾ ಸಬಲೀಕರಣದ ಕೆಲವು ಪ್ರಯತ್ನಗಳಾದ 
ತಮಿಳುನಾಡು ವಿಮೆನ್ಸ್‌ ಕೋಆರ್ಡಿನೇಶನ್‌ ಫೋರಂನ ಸದಸ್ಯರಾಗಿದ್ದಾರೆ ಮತ್ತು ಮಧುರೈನ ವಿಮೆನ್ಸ್‌ ರೀಡರ್ಸ್‌ 
ಘೋರಮ್‌ (2೦೦6)ನ ಸ್ಥಾಪಕರಾಗಿದ್ದಾರೆ. ಇವರನ್ನು alai.selvam @azimpremjifoundation.org 
ಸಂಪರ್ಕಿಸಬಹುದು. 


ಅನುವಾದ: ಉಷಾ ಅ೦ಬ್ರೋಸ್‌ । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 73 


ಆಟವಾಡುತ್ತಾ ಕಲಿಯುವುದು ತರಗತಿಗಳಲ್ಲಿ ಆಡಿಸಬಹುದಾದ ಆಟಗಳು 


- ಶೆಹನಾಜ್‌ ಡಿ.ಕೆ. 


ಮಕ್ಕಳು ಆಡುವುದು ಮತ್ತು ಕಅಯುವುದು ಜೊತೆ ಜೊತೆಗೇ 
ಸಾಗುತ್ತಿರುತ್ತವೆ. ಆಡುತ್ತಲೇ ಕಅಯುವುದು ಶಾಲೆಗೆ ಹೋಗುವುದಕ್ಕೆ 
ಮೊದಲು ಮತ್ತು ಶಾಲೆಗೆ ಹೋಗುವುದು ಆರಂಭವಾದ ಮೇಲೂ 
ಮಕ್ಕಳು ಹೆಚ್ಚು ಹೆಚ್ಚು ಕಲಯುವುದು ಆಟದ ಸಮಯದಲ್ಲೇ. ಆದರೆ, 
ಒಂದು ನಿರ್ದಿಷ್ಟ ವಯಸ್ಸಾದ ಮೇಲೆ ಕಅಕೆ ಮುಂದುವರಿದರೂ 
ಆಟವಾಡುವುದು ಕ್ರಮೇಣ ಕಡಿಮೆಯಾಗುತ್ತ ಹೋಗುತ್ತದೆ. 
ಶಾಲೆಯಲ್ಲಯೂ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ 
ತರಗತಿಗಳ ತನಕ ಚಟುವಟಕೆ ಆಧಾರಿತ ಕಲಕೆ ಹೆಚ್ಚು 
ಪ್ರಚಅತದಲ್ಲರುತ್ತದೆ. ಆದರೆ ಅದಕ್ಕೂ ಮೇಅನ ತರಗತಿಗಳಲ್ಲಿ ಇವು 
ಇರುವುದೇ ಇಲ್ಲ. 


ನಮಗೆಲ್ಲ ತಿಳದಿರುವಂತೆ ವಾತಾವರಣ ಒತ್ತಡ ರಹಿತವಾಗಿದ್ದಾಗ 
ಮತ್ತು ಶೈಕ್ಷಣಿಕವಾದ ಒತ್ತಡ ಇಲ್ಲದಿರುವಾಗ ಕಲಕೆ 
ಸುಲಭವಾಗುತ್ತದೆ. ಬೋಧನೆಯಲ್ಲ ನಾವು ಆಟದ ವಿಧಾನವನ್ನು 
ಬಳಸಿದರೆ ಮಕ್ಕಳು ಗಣಿತ ಮತ್ತು ಭಾಷಾ ಕೌಶಲಗಳನ್ನು ಹೆಚ್ಚು 
ಷಿಣಾಮಕಾರಿಯಾಗಿ ಕಅತು ಕೊಳ್ಳುತ್ತಾರೆ. 


ಗಣಿತದ ಕೆಲವು ಆಟಗಳು 


ನನ್ನ ತರಗತಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ತರಗತಿಯ 
ಮಕ್ಕಳು ಆಡುವ ಕೆಲವು ಸಾಮಾನ್ಯ ಗಣಿತದ ಆಟಗಳನ್ನು ನಾನು 
ಇಲ್ಲ ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರಾಥಮಿಕ ತರಗತಿಗಳಲ್ಲ 
ಮಕ್ಕಳು ಈ ಆಟಗಳನ್ನು ಮೊದಲು ಬಾಯಿ ಮಾತಿನ ಮೂಲಕ 
ಆಡುತ್ತಾರೆ ನಂತರದ ತರಗತಿಗಳಲ್ಲ ಬರವಣಿಗೆ ಮೂಲಕ 
ಕೂಡುವುದು, ಕಳೆಯುವುದು ಮತ್ತು ಗುಣಾಕಾರ ಹಾಗೂ 
ಭಾಗಾಕಾರವನ್ನು ಇನ್ನೂ ಚೆನ್ನಾಗಿ ಮಾಡುವುದರಲ್ಲ ತೊಡಗುತ್ತಾರೆ. 


ಲೆಕದ ಆಟ 
ಕ 


ಈ ಆಟದಲ್ಲಿ ಮೂರರಿಂದ ನಾಲ್ಕು ಮಕ್ಕಳು ಒಂದು ಗುಂಪಾಗಿ 
ಆಟವಾಡುತ್ತಾರೆ. ಅವರ ಬಳ ಮೂರು ದಾಳ (ಡೈಸ್‌)ಗಳರುತ್ತವೆ- 
ಎರಡು ದಾಳಗಳಲ್ಲ ಸಂಖ್ಯೆಗಳದ್ದು ಒಂದು ದಾಳದಲ್ಲ ಲೆಕ್ಕದ 
ಸಂಕೇತಗಳರುತ್ತವೆ (*, - x, *).. ಪ್ರತಿಯೊಂದು ಮಗುವೂ 
ತನ್ನಸರದಿ ಬಂದಾಗ ಮೂರೂ ದಾಳಗಳನ್ನು ಒಟ್ಟಗೆ ಉರುಳಸಿ 
ಪುಸ್ತಕದಲ್ಲಿ ಯಾವ ಸಂಕೇತ ಬಂದಿರುತ್ತದೋ ಅದರಂತೆ ಲೆಕ್ಟ 
ಮಾಡಿ ಅದನ್ನು ಗುಂಪಿಗೆ ಹೇಳುತ್ತದೆ ಹಾಗೂ ತನ್ನ ನೋಟ್‌ 
ಪುಸ್ತಕದಲ್ಲಿ ಉತ್ತರಗಳನ್ನು ಬರೆದುಕೊಳ್ಳುತ್ತದೆ. ಮಾಡಿದ ಲೆಕ್ಕ 
ಸರಿಯಾಗಿದ್ದರೆ (೪) ಸರಿಚಿಹ್ನೆಯನ್ನು ಬರೆಯುತ್ತಾರೆ. ಆದರೆ 
ಅದೇನಾದರೂ ತಪ್ಪಾಗಿದ್ದರೆ(*) ತಪ್ಪು ಚಿಹ್ನೆಯನ್ನು ಬರೆದು ಗುಂಪಿನ 
ಸಹಾಯದೊಂದಿಗೆ ಸರಿಪಡಿಸಿ ನೋಟ್‌ ಪುಸ್ತಕದಲ್ಲ ಬರೆಯುತ್ತಾರೆ. 
ಇಲ್ಲ ಮಕ್ಕಳು ಒಂದು ನಿಯಮವನ್ನು ನೆನಪಿಟ್ಟುಕೊಳ್ಳಬೇಕು. 
ಸಂಕಲನ ಮತ್ತು ಗುಣಾಕಾರ ಮಾಡುವಾಗ ಅವರು ಯಾವುದೇ 
ಸಂಖ್ಯೆಯನ್ನು ಮೊದಲು ಬರೆಯಬಹುದು, ಆದರೆ ವ್ಯವಕಲನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಜು 
ಜ್‌ 
ಡಾ 


ಮತ್ತು ಭಾಗಾಕಾರದ ಚಿಹ್ನೆಗಳು (೨. +), ಬಂದರೆ ಅವರು ದೊಡ್ಡ 
ಸಂಖ್ಯೆಗಳನ್ನು ಮೊದಲು ಬರೆಯಬೇಕಾಗುತ್ತದೆ. ಕೆಲವೊಮ್ಮೆ 
ಮಕ್ಷಳಗೆ ಭಾಗಾಕಾರವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆಗ 
ಅದನ್ನು ಶಿಕ್ಷಕರೊಂದಿಗೆ ಚರ್ಚೆಗೆ ಜಟ್ಟುಬಡಬಹುದು. ಆಟದ 
ಕೊನೆಯಲ್ಲ. ಒಂದು ದಿನದಲ್ಲ ಅವರು ಎಷ್ಟು ಬಾರಿ ದಾಳವನ್ನು 
ಉರುಳಸಿ ಬಟ್ಟದ್ದಾರೆ ಮತ್ತು ಯಾವ ಕ್ರಿಯೆಗಳನ್ನು ಅವರು 
ಮಾಡಿದರು, ಎಷ್ಟು ಬಾರಿ ಲೆಕ್ಕಾಚಾರವನ್ನು ಅವುಗಳನ್ನು ಅವರು 
ಪೂರ್ಣವಾಗಿ ಸರಿಯಾಗಿ ಮಾಡಿದ್ದಾರೆ ಎಂಬುದನ್ನು ಸ್ವಯಂ 
ಅವರೇ ಕಾಣುತ್ತಾರೆ. ಈ ಚಟುವಟಕೆಯಲ್ಲ ಮಕ್ಕಳು ಪರಸ್ಪರ 
ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮೂಲಕ ಕಅಯುತ್ತಾರೆ. 


ಅಂಗಡಿ ವ್ಯಾಪಾರದ ಆಟ 


ಈ ಅಂಗಡಿ ವ್ಯಾಪಾರದ ಆಟದಲ್ಲಿ ಮಕ್ಕಳು ಕೇವಲ ಖರೀದಿ ಮತ್ತು 
ಮಾರಾಟ ಮಾಡುವುದು ಮಾತ್ರವಲ್ಲದೆ ಅವರು ಜಲ್‌ಗಳನ್ನೂ 
ತಯಾರಿಸುತ್ತಾರೆ. ತಮ್ಮ ಆಸಕ್ತಿಗಳು ಏನೇ ಇರಲ ಎಲ್ಲ ಮಕ್ಕಳೂ 
ಅಂಗಡಿ ಮಾಲೀಕನ ಆಟವನ್ನು ಖುಷಿಯಿ೦ದ ಆಡುತ್ತಾರೆ. ಈ 
ಆಟದಲ್ಲ ಅವರಿಗೆ ಸಾಕಷ್ಟು ಕಅಕೆಯ ಅವಕಾಶಗಳರುತ್ತವೆ. ಕೆಲವು 
ಮಕ್ಕಳ ತಂದೆತಾಯಿಗಳು ವ್ಯಾಪಾರಿಗಳಾಗಿರುತ್ತಾರೆ (ಕಿರಾಣಿ 
ಅಂಗಡಿ, ತರಕಾರಿ ಅಂಗಡಿ ಇತ್ಯಾದಿ): ತಂದೆತಾಲುಗಳ ಕೆಲಸದಲ್ಲ 
ಅವರು ಸಹಾಯ ಮಾಡಿದ ಅಭ್ಯಾಸ ಅವರಿಗಿರುತ್ತದೆ ಮತ್ತು 
ಸಾಮಗ್ರಿಗಳನ್ನು ಪಟ್ಟ ಮಾಡುವುದು ಮತ್ತು ಲೆಕ್ಕ ಹಾಕುವುದು ಹೇಗೆ 
ಎ೦ಚತ್ಯಾದಿ ಸ೦ಗತಿಗಳನ್ನು ಅವರು ಇತರರಿಗೆ ಕಲಸುತ್ತಾರೆ. 


ಮಕ್ಕಳು ಈ ಆಟಕ್ಕೆ ತಾವೇ ತಯಾರಿ ಮಾಡಿಕೊಳ್ಳುತ್ತಾರೆ. ಅವರು 
ಆಟಕೆಗಳು ಮತ್ತು ಇತರ ಸಾಮಗ್ರಿಗಳನ್ನು ಮನೆಯಿಂದ ತಂದು 
ಮಾರಾಟ ಮಾಡುತ್ತಾರೆ. ಅವರು ಈ ಸರಕುಗಳಗೆ ಬೆಲೆಗಳನ್ನು 
ನಿರ್ಧಾರ ಮಾಡುತ್ತಾರೆ ಮತ್ತು ಮಾರಾಟ ಮಾಡಿದ ಸರಕುಗಳಗೆ 
ಜಲ್ಲುಗಳನ್ನು ಬರೆದು ನೀಡುತ್ತಾರೆ. ಹರಿಯ ವಿದ್ಯಾರ್ಥಿಗಳು ತಮ್ಮ 
ವಹಿವಾಟನಲ್ಲ ಉಂಟಾದ ಲಾಭ ಮತ್ತು ನಷ್ಟವನ್ನು ಕೂಡ ಲೆಕ್ಕ 
ಹಾಕುತ್ತಾರೆ. ಇದರಿಂದ ಮಕ್ಷಳು ಅರ್ಧ. ಮುಕ್ಕಾಲು, ಕಾಲು ಭಾಗ 
ಇತ್ಯಾದಿ ಲೆಕ್ಕಾಚಾರವನ್ನು ಕೂಡ ಕಅಯುತ್ತಾರೆ. 


ಈ ಆಟವನ್ನು ಒಂದರಿಂದ ಎಂಟನೇ ತರಗತಿಗಳವರೆಗೆ ಎಲ್ಲ 
ಹ೦ತಗಳಲ್ಲ ವಿವಿಧ ರೀತಿಯಲ್ಲ ಆಡಲಾಗುತ್ತದೆ. ಒಮ್ಮೆ ಎಂಟನೇ 
ತರಗತಿಯಲ್ಲ. ಮಕ್ಕಳು "ಬಟ್ಟೆ ಮಾರಾಟ' ಅಥವಾ ಬಟ್ಟೆಯ ಮೇಲೆ 
ರಿಯಾಯತಿ ವ್ಯಾಪಾರವನ್ನು ಏರ್ಪಡಿಸಿ ಆನ೦ದಿಸಿದರು. ಅವರು 
ಬಟ್ಟೆಗಳ ಛಾಯಾಚಿತ್ರಗಳನ್ನು ಹೊಂದಿದ್ದರು ಮತ್ತು ಅವುಗಳ ಮೇಲೆ 
ಮೂಲಬೆಲೆ ಮತ್ತು ಶೇಕಡಾ 1೦ ಮತ್ತು 15 ರಷ್ಟು ರಿಯಾಯಿತಿ ದರ 
ಪ್ರದರ್ಶಿಸುವ ಸ್ವಿಕ್ಟರ್‌ಗಳನ್ನು ಹಾಕಿದ್ದರು. ಈ ಚಟುವಟಕೆಯು ಲಾಭ 
ಮತ್ತು ನಷ್ಟ, ರಿಯಾಯಿತಿ ಹಾಗು ಶೇಕಡಾವಾರು ಲೆಕ್ಕಗಳನ್ನು 
ಪರಿಹರಿಸುವಲ್ಲಿ ತಾವು ಮಾಡುತ್ತಿದ್ದ ಬಹಳಷ್ಟು ತಪ್ಪುಗಳನ್ನು 
ಸರಿಪಡಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿತು. 


ಅಳತೆಯ ಆಟ 


ಹಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಮಕ್ಕಳು ಅಳತೆಗಳನ್ನು 
ಕಅಯಲು ಕೆಲವು ವಿಶೇಷ ಆಟಗಳನ್ನು ಆಡುತ್ತಾರೆ. ನೆಲದ ಮೇಲೆ 
ಉದ್ದನೆಯ ಗೆರೆಗಳನ್ನು ಎಳೆದು ಅವುಗಳನ್ನು ಅಳತೆಗೋಲನಿಂದ 
ಅಳೆದು ತಾವು ಕ೦ಡ ಅಳತೆಯನ್ನು ಖರೆದಿಟ್ಟುಕೊಳ್ಳುತ್ತಾರೆ. ಅವರು 


ಒಬ್ಬರ ನ೦ತರ ಒಬ್ಬರು ಸರದಿ ಮೇಲೆ ಉದ್ದ ಜಗಿತವನ್ನು (lon 


jump) ನೆಗೆದು ಎಷ್ಟು ಉದ್ದಕ್ಕೆ ಜಗಿದಿದ್ದೇನೆ ಎಂಬುದನ್ನು ಮೀಟರ್‌ 
ಮತ್ತು ಸೆಂಟಮೀಟರ್‌ಗಳಲ್ಲ ಅಳೆಯುತ್ತಾರೆ. ಅವರು ಕ್ರಮೇಣ ತಮ್ಮ 
ಜಗಿತದ ಉದ್ದವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ. 


ಚಿಕ್ಕ ಮಕ್ಷಳಗೆ ಉದ್ದ ಜಗಿತದಾಟ ಬಹಳ ಇಷ್ಟ. ಸಾಮಾನ್ಯವಾಗಿ 
ಅವರು ತಮ್ಮ ಜಗಿತದ ಅಂತರವನ್ನು ಗುರುತು ಹಾಕಿಕೊಂಡು 
ಯಾರು ಅತಿದೂರಕ್ಕೆ ಜಗಿದಿದ್ದಾರೆ ಎ೦ಬುದನ್ನು ಕಂಡುಕೊಳ್ಳುತ್ತಾರೆ. 
ಆದರೆ ಅವರು ಅಳೆಯುವುದನ್ನು ಕಅಯುವಾಗ, ನೆಲದ ಮೇಲೆ 
ಸಂಖ್ಯಾರೇಖೆಯನ್ನು ಬರೆದು ಅಲ್ಲ ೦, 10, 2೦, 3೦ ಎಂದು 
ಸೆ೦ಟಮೀಟರ್‌ಗಳಲ್ಲ ಅಳತೆಗಳನ್ನು ಗುರುತು ಹಾಕಿಕೊಳ್ಳುತ್ತಾರೆ. 
ಎಲ್ಲ೦ದ ಜಗಿತವನ್ನು ಆರಂಭಸಿದ್ದಾರೋ ಅಲ್ಲ೦ದ (ಸೊನ್ನೆ '೦' 
ಸೆ.ಮೀ.ನಿ೦ದ) ಅವರ ಗುರುತು ಆರ೦ಭವಾಗುತ್ತದೆ ಮತ್ತು ಜಗಿತದ 
ಒಟ್ಟು ಅಂತರವನ್ನು ಸೆಂಟಮೀಟರ್‌ಗಳಲ್ಲ ಬರೆಯುತ್ತಾರೆ. ಅವರು 
1೦೦ ಸೆ.ಮೀ.ಗೆ ಒ೦ದು ಮೀಟರ್‌ ಎ೦ದು ಬರೆಯುತ್ತಾರೆ ಮತ್ತು 
ಯಾರಾದರೂ 115 ಸೆ.ಮೀ. ದೂರ ಜಗಿದರೆ ಅವರು ಒಂದು 


ಮೀಟರ್‌ ಮೇಲೆ 15 ಸೆ.ಮೀ. ದೂರಕ್ಕೆ ಜಗಿದಿದ್ದಾರೆ ಎಂಬುದನ್ನು 
ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. 


ಆಕಾರಗಳು ಮತ್ತು ಪರಿಧಿ (ಸುತ್ತಳತೆ) 


ಈ ಆಟದಲ್ಲಿ ಮಕ್ಚಳು ಸುತ್ತಳತೆ ಎ೦ದರೆ ಏನು ಎ೦ಬುದನ್ನು ಅರ್ಥ 
ಮಾಡಿಕೊಳ್ಳಲು ಮನೆಯಿಂದಲೇ ಮೂರು ಅಥವಾ ನಾಲ್ಕು ಸಮಾನ 
ಉದ್ದದ (12 ಅಥವಾ 18 ಸೆ.ಮೀ.) ದಾರಗಳನ್ನು ತರುತ್ತಾರೆ. 
ತರಗತಿಯಲ್ಲ ಗುಂಪಿನಲ್ಲಿ ಕುಳತುಕೊಂಡು ತಮ್ಮ ನೋಟ್‌- 
ಪುಸ್ತಕಗಳಲ್ಲಿ ನಾನಾ ರೀತಿಯ ಆಕಾರಗಳನ್ನು (ಚೌಕ, ತ್ರಿಕೋನ 
ಮತ್ತು ಆಯತಾಕಾರ) ರಚಿಸುತ್ತಾರೆ. ಆ ಬಳಕ ಅವರು ಯಾವುದು 
ದೊಡ್ಡದಾಗಿ ಕಾಣುತ್ತದೆ ಎ೦ಬ ಬಗ್ಗೆ ಚರ್ಚೆ ಮಾಡುತ್ತಾರೆ. ಆದರೆ 
ಎಲ್ಲ ಚಿತ್ರಗಳ ಹೊರಮೈಯ ಅಳತೆಯು ಒಂದೇ ಆಗಿರುತ್ತದೆ 
ಎ೦ಬುದನ್ನು ಕಂಡುಕೊಳ್ಳುತ್ತಾರೆ. ಏಕೆಂದರೆ ಸಮಾನ (ಉದ್ದದ) 
ಅಳತೆಯ ದಾರಗಳ೦ದಲೇ ಅವರು ನಾನಾ ಆಕಾರಗಳನ್ನು 
ರಚಿಸಿರುತ್ತಾರೆ. ಅದೇ ರೀತಿ ಆಕಾರಗಳನ್ನು ಕಡ್ಡಿಗಳನ್ನು ಬಳಸಿ 
ರಚಿಸುತ್ತಾರೆ. ಪ್ರತಿಯೊಂದು ಬದಿಯಲ್ಲ ಮೂರು ಕಡ್ಡಿಗಳೊಂದಿಗೆ 
ಚೌಕ, ನಾಲ್ಕು ಕಣ್ಣಿ ಬಳಸಿ ತ್ರಿಕೋನ ಹಾಗು ನಾಲ್ಕು ಮತ್ತು ಪ್ರತಿ 
ಬದಿಯಲ್ಲ ಎರಡು ಕಡ್ಡಿಗಳನ್ನು ಬಳಸಿ ಆಯತಾಕಾರಗಳನ್ನು 
ರಚಿಸುತ್ತಾರೆ. ಪ್ರತಿಯೊಂದು ಚಿತ್ರವನ್ನೂ 12 ಕಡ್ಡಿಗಳೊಂದಿಗೆ 
ಮಾಡಿದಾಗ ಎಲ್ಲದರ ಹೊರಮೈಯ ಅಳತೆಯೂ ಒಂದೇ 
ಆಗಿರುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 75 


76 


ಮೌಖಕ ಲೆಕ್ಕ (ಮನಸಲ್ಲೇ ಲೆಕ್ಕ ಮಾಡಿ ಹೇಳುವುದು) 


ಮೌಖಕ ಅಭ್ಯಾಸಗಳನ್ನು ಮಾಡಲು ತರಗತಿಯನ್ನು ಎರಡು 
ಗುಂಪುಗಳಾಗಿ ಮಾಡಬೇಕು. ಮನಸ್ಸಿನಲ್ಲೇ ಲೆಕ್ಕಾಚಾರಗಳನ್ನು 
ಮಾಡುವ ಮೂಲಕ ಉತ್ತರಗಳನ್ನು ನೀಡುವಂತೆ 'ಎ' ಗು೦ಪು 'ಜ' 
ಗುಂಪನ್ನು ಕೇಳಬೇಕು. ಮಕ್ಕಳು (7 ಮತ್ತು 8ನೇ ತರಗತಿ) ತಾವೇ 
ಈ ರೀತಿಯ ಪ್ರಶ್ನೆಗಳನ್ನು ರೂಪಿಸಿಕೊಳ್ಳಬೇಕು; 


1 7೦೦ರ ಅರ್ಧ ಭಾಗ ಎಂದರೆ ಎಷ್ಟು? 

2. ಎರಡು 5೦೦ ರೂ ನೋಟುಗಳು ಮತ್ತು 1೦೦ ರೂ.ನ ನಾಲ್ಕು 
ನೋಟುಗಳು ಸೇರಿದರೆ ಒಟ್ಟು ಮೊತ್ತ ಎಷ್ಟು? 

3. 28೦ಕ್ಕೆ 7೦ನ್ನು ಸೇರಿಸಿದರೆ ಒಟ್ಟು ಎಷ್ಟು ಆಗುತ್ತದೆ? 


ಮಕ್ಷಳು ತಮ್ಮ ಅಣ್ಣ ಅಕ್ಕಂದಿರ ಸಹಾಯ ಪಡೆದುಕೊಂಡು 
ಪ್ರಶ್ನೆಗಳನ್ನು ಬರೆದುಕೊಂಡು ಬ೦ದು ತರಗತಿಯಲ್ಲ ಕೇಳುತ್ತಾರೆ. 
ಇಂತಹ ಅಭ್ಯಾಸವನ್ನು ಕಳೆದ ಎರಡು ಮೂರು ವರ್ಷಗಳ೦ದ 
ಮಾಡುತ್ತ ಬಂದಿರುವ ಕೆಲವು ಮಕ್ಕಳು ಈ ರೀತಿ ಪದಗಳ 
ಸಮಸ್ಯೆಗಳನ್ನು ರಚಿಸಿ ಕೇಳಲು ಆರಂಭಿಸುತ್ತಾರೆ: 


1 ಒಂದು ಪೆನ್ನಿನ ಬೆಲೆ 12 ರೂ. ಆಗಿದ್ದರೆ ಅಂತಹ 12 ಪೆನ್ನುಗಳ 
ಬೆಲೆ ಎಷ್ಟು? 

2. ನಾನು ನನ್ನ ತಾಂಯೊಂದಿಗೆ ಮಾರುಕಟ್ಟೆಗೆ ಹೋಗಿದ್ದೆ. ಅಲ್ಲ 
2೦ ರೂ.ಗೆ ಒಂದು ಕೆ.ಜಿ. ಆಲೂಗಡ್ಡೆ ದೊರೆಯುತ್ತಿತ್ತು. ನನ್ನ 
ತಾಯ ಒಂದೂವರೆ ಕೆಜ ಆಲೂಗಡ್ಡೆಯನ್ನು ಖರೀದಿ ಮಾಡಿದರೆ 
ಆಕೆ ಎಷ್ಟು ಹಣವನ್ನು ಪಾವತಿ ಮಾಡಿರುತ್ತಾಳೆ? 


ಇದೇ ರೀತಿಯಲ್ಲ ಮಕ್ಕಳು ಪ್ರಶ್ನೆಗಳನ್ನು ರೂಪಿಸಲು ಪ್ರಯತ್ನಿ 


ಅವುಗಳನ್ನು ಮೌಖಕವಾಗಿ ಪರಿಹರಿಸುತ್ತಾರೆ. ಇದು ಯೋಚಿಸಿ ಲೆಕ್ಕ 
ಮಾಡಲು ಅವರಿಗೆ ಸಹಾಯ ಮಾಡುತ್ತದೆ. ಆದರೆ ಈ 
ಚಟುವಟಕೆಯಲ್ಲ ಇಡೀ ಗುಂಪು ಸಕ್ರಿಯವಾಗಿರುವುದಿಲ್ಲ. ಬಹಳ 
ಮಾತನಾಡುವ, ಕ್ಷಿಪ್ರವಾಗಿ ಪ್ರಶ್ನೆಗಳನ್ನು ಕೇಳುವ ಮತ್ತು ಅದಕ್ಕೆ 
ಉತ್ತರಗಳನ್ನು ನೀಡುವ ಮಕ್ಕಳು ಮಾತ್ರ ಅವಕಾಶಗಳನ್ನು 
ಪಡೆಯುತ್ತಾರೆ. ಮೌನವಾಗಿರುವ ಮಕ್ಕಳಗೆ ಅವಕಾಶ ಸಿಗುವುದಿಲ್ಲ. 


2ಂ 


ಕೆಲವು ಭಾಷಾ ಕಅಕೆ ಆಟಗಳು: 


ಓದುವ ಖುಷಿ 

ಮಕ್ಕಳಗೆ ತಾವು ಓದಲು ಬಯಸುವ ಪುಸ್ತಕ ಸಿಗದೇ ಇದ್ದಾಗ 
ಅಥವಾ ಗ್ರಂಥಾಲಯದ ವೇಳೆಯಲ್ಲ ಆಟವಾಡಲು ಬಯಸಿದಾಗ 
ಅವರು ಹಿದಿಗೆ ಸ೦ಬ೦ಧಿಸಿದ ಆಟಗಳನ್ನು ಆಡುವ ಆಯ್ಕೆ ಇದೆ. 
ಒಬ್ಬಾತ ಪುಸ್ತಕವನ್ನು ಓದುತ್ತಾನೆ, ಓದುವಾಗ ಕೆಲವು ಪದಗಳನ್ನು 
ಐಟ್ಟು ಜಡುತ್ತಾನೆ. ಇತರರು ಈ ಪದಗಳು ಯಾವುವೆಂದು ಊಹಿಸಿ 
ಒದಗಿಸಬೇಕು. 


ಇನ್ನೊಂದು ಆಟದಲ್ಲ ಪ್ರತಿ ಗು೦ಪಿಗೂ ಒ೦ದು ಅಕ್ಷರವನ್ನು ಅಥವಾ 
ಒಂದು ಪದವನ್ನು ನೀಡಲಾಗುತ್ತದೆ. ಇದನ್ನು ಬಳಸಿಕೊಂಡು 
ಮಕ್ಕಳು ಹೊಸ ಪದಗಳನ್ನು ಕಟ್ಟಬೇಕು. ಅತಿ ಹೆಚ್ಚು ಪದಗಳನ್ನು 
ರಚಿಸುವ ಗುಂಪು ಗೆಲ್ಲುತ್ತದೆ. 


ಪತ್ರಗಳನ್ನು ಬರೆಯುವುದು 


ಮಕ್ಕಳು ತಮ್ಮ ಗೆಳೆಯರಿಗೆ ಪತ್ರಗಳನ್ನು ಬರೆಯುತ್ತಾರೆ. ಅವರು 
ಅನೇಕ ವಿಚಾರಗಳನ್ನು ನಾನಾ ರೀತಿಯಲ್ಲ ಬರೆಯುತ್ತಾರೆ. ಆ 
ಮೂಲಕ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಅವರು 
ತಾವು ಬಯಸುವ, ತಯಾರಿಸುವ ಅಥವಾ ತಿನ್ನಲು ಬಯಸುವ 
ಆಹಾರದ ಬಗ್ಗೆ ಬರೆಯುತ್ತಾರೆ. ಅದೇ ರೀತಿ ಅವರು ತಮ್ಮ 
ಮನೆಗಳಲ್ಲಿ ನಡೆಯುವ ಒಳ್ಳೆಯ ಹಾಗೂ ಕೆಟ್ಟ ಸಂಗತಿಗಳ 
ಬಗ್ಗೆಯೂ ಬರೆಯುತ್ತಾರೆ. ಅಥವಾ ಒಂದು ಹಣ್ಜವನ್ನು ಹೇಗೆ 
ಆಚರಿಸಲು ಯೋಜ ಸಿದ್ದೇವೆ ಎಂಬುದರ ಬಗ್ಗೆ ಬರೆಯುತ್ತಾರೆ. 


ಅದೇ ರೀತಿ ಅವರು ಮೌಹಖಕ ಅಭಿವ್ಯಕ್ತಿಗಾಗಿ ತಮ್ಮದೇ ಆದ 
ರೀತಿಯಲ್ಲ ಆಟಗಳನ್ನು ಸೃಷ್ಟಿಸಬಹುದು. ಅವರು ಪರಸ್ಪರ 
ಒಬ್ಬರಿಗೊಬ್ಬರು ವಿಷಯವೊಂದನ್ನು ನೀಡಿ ಆ ಬಗ್ಗೆ ಎರಡು ನಿಮಿಷ 
ಮಾತನಾಡುತ್ತಾರೆ. 


ಅಂತಿಮ ಮಾತು: 


ಶಾಲೆಯಿಂದ ಹೊರಗಡೆಯೂ ಹೆಣ್ಣಿರಅ, ಗಂಡಿರಅ ಮಕ್ಕಳು ಸೈಕಲ್‌ 
ಓಡಿಸುವುದನ್ನು ಎಷ್ಟು ಇಷ್ಟಪಡುತ್ತಾರೆ ಎಂಬುದನ್ನು ನಾವು 
ಕಾಣಬಹುದು. ಸೈಕಲ್‌ ಓಡಿಸುತ್ತಲೇ ಅನೇಕ ಸಂಗತಿಗಳನ್ನು 
ಅವರು ಕಅಯುತ್ತಾರೆ ಮತ್ತು ಅದರಿಂದ ಅವರಲ್ಲ ಆತ್ಮವಿಶ್ವಾಸ 
ಮೂಡುತ್ತದೆ. ಏಕಾಏಕಿ ಕಳಚಿ ಹೋದ ಸೈಕಲ್ಲನ ಚೈನ್‌ 
ಜೋಡಿಸುವುದು ಹೇಗೆ, ಬ್ರೇಕ್‌ ಸರಿಯಾಗಿದೆಯೇ ಇಲ್ಲವೇ 
ಪರೀಕ್ಷಿಸುವುದು, ಚಕ್ರದ ಗಾಳಯ ಒತ್ತಡ ಸಾಕೇ ಎಂದು 
ಪರಿಶೀಅಸುವುದು. ಸೈಕಲ್ಲು ನೀರು ಹಾಗೂ ಮರಳು ಇದ್ದ ಜಾಗದಲ್ಲ 
ಹೇಗೆ ಚಅಸುತ್ತದೆ ಎಂಜತ್ಕಾದಿ ಅಂಶಗಳನ್ನು ಮಕ್ಕಳು ಕಅಯುತ್ತ 
ಹೋಗುತ್ತಾರೆ. 


ಅವರು ಈಜುವುದನ್ನು ಕಅತಾಗ ಭಯವನ್ನು ಗೆಲ್ಲುತ್ತಾರೆ ಮತ್ತು 
ಈಜನಲ್ಲ ಸುಖವನ್ನು ಕಾಣುತ್ತಾರೆ. ಇದು ಅವರಿಗೆ ಈಜನ ವೇಗ. 
ದೇಹದ ಚಲನೆ ಮತ್ತು ಶ್ವಾಸಕೋಶದ ಶಕ್ತಿಯ ಬಗ್ಗೆ ಅರಿವನ್ನು 
ನೀಡುತ್ತದೆ. ನಾನು ಏಕೆ ಈ ಆಟಗಳ ಬಗ್ಗೆ ಪ್ರಸ್ತಾಪ 
ಮಾಡಿದ್ದೇನೆಂದರೆ, ತರಗತಿಯ ಹೊರಗೆ ಮತ್ತು ಒಳಗೆ ಆಡುವ 
ಆಟಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಿದರೆ ಮಗುವು 
ಯಾವುದೇ ಒತ್ತಡವಿಲ್ಲದೆ ಖುಷಿಯಿಂದ ಕಅಯುವುದನ್ನು 
ಕಾಣಬಹುದು. ಮಕ್ಚಳಗೆ ಒಪ್ಪಿಗೆಯಾದಂತೆ, ಅವರದೇ 
ನಿಯಮಗಳಗೆ ತಕ್ಕಂತೆ ಮತ್ತು ಅವರುಗಳ ನಡುವೆ ಮಾತ್ರ 
ಹೋಲಕೆ ಮಾಡುವಂತೆ ಆಟಗಳನ್ನು ರೂಪಿಸಿದರೆ ಅವರು 
ಕಅಕೆಯನ್ನು ನಿಜಕ್ಕೂ ಆನಂದಿಸುತ್ತಾರೆ. 


ಶೆಹನಾಜ್‌ ಡಿಕೆ ಅವರು ಕಳೆದ 28 ವರ್ಷಗಳ೦ದ ಹಿರಿಯ ಪ್ರಾಥಮಿಕ ತರಗತಿಗಳಲ್ಲ ಬೋಧನೆಯನ್ನು ಮಾಡುತ್ತಿದ್ದಾರೆ. 
ಬೋಧನಾ-ಕಲಕೆ ಪ್ರಕ್ರಿಯೆಯನ್ನು ಖುಷಿಯಿ೦ದ ಅನುಭವಿಸುವ ಹಾಗೆ ಮಾರ್ಪಡಿಸಲು ಕಅಕೆಯಲ್ಲರುವ ಸವಾಲುಗಳನ್ನು 
ನಿರಂತರವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದರ ಕಡೆಗೆ ಅವರು ಹೆಚ್ಚಿನ ಗಮನವನ್ನು ನೀಡುತ್ತಿದ್ದಾರೆ. ಅವರನ್ನು 


shehnazakir@gmail.com ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅನುವಾದ: ಮಂಜುನಾಥ್‌ ಚಾಂದ್‌ । ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಡಿಜಿಟಲ್‌ ಆಟಗಳು 


ಸಿಮ್ರಾನ್‌ಜೀತ್‌ ಕೌರ್‌ 


ಮಗು ಯಾವ ಬಗೆಯ ಆಟದಲ್ಲ ತೊಡಗಿಸಿಕೊಳ್ಳಬೇಕು 
ಎಂಬುದನ್ನು ಅದರ ವಯಸ್ಸು ನಿರ್ಧರಿಸುತ್ತದೆ. ಉದಾಹರಣಿಗೆ: 
ಏಕಾಂಗಿ ಆಟ, ರಚನಾತ್ಮಕ ಆಟ, ಸಮಾನಾ೦ತರ ಆಟ ಇತ್ಯಾದಿ. 
ಇಂತಹ ಪರಿಕಲ್ಪನೆಗಳು ಆಟವನ್ನು, ಮಗುವಿನ ಜೈವಿಕ ವಯಸ್ಸಿಗೆ 
ಅನುಗುಣವಾಗಿ ಜಾಗತಿಕ ರಚನಾತ್ಮಕ ಅ೦ಶವಾಗಿ ಪರಿಗಣಿಸ- 
ಬಹುದು ಎಂಬುದನ್ನು ಸೂಚಿಸುತ್ತದೆ. ಆದರೂ. ಇಂತಹ 
ಪರಿಕಲ್ಪನೆಗಳಗೆ ವಿರುದ್ಧವಾಗಿ, ಟ್ಯಾಬ್ಲೆಟ್‌, ಮೊಬೈಲ್‌ ಫೋನ್‌ 
ಮತ್ತು ಕಂಪ್ಯೂಟರ್‌ ನಂತಹ ತಂತ್ರಜ್ಞಾನ ಆಧರಿತ ನವ 
ಮಾಧ್ಯಮಗಳು ಮತ್ತು ಉಪಕರಣಗಳ ಲಭ್ಯತೆ ಹೆಚ್ಚುತ್ತಿರು- 
ವುದರಿಂದ ಮಕ್ಷಳಗೆ ಆಟವಾಡಲು ಪರ್ಯಾಯ ಅವಕಾಶಗಳನ್ನು 
ಸೃಷ್ಟಿಸಿವೆ. 


ಕಳೆದ ವರ್ಷ, ಕೊರೊನಾ ಸೃಷ್ಟಿಸಿದ ಆತಂಕ ತಂದೊಡ್ಡಿದ ಸಂಚಾರ 
ನಿರ್ಬಂಧದಿ೦ದಾಗಿ ಡಿಜಟಲ್‌ ಆಟವು ಸಾಂಪ್ರದಾಯಕ ಆಟಗಳಗೆ 
ಪರ್ಯಾಯ ಆಯ್ಕೆಯಾಗಿ ಗಟ್ಟಿಯಾಯಿತು. ಆದರೆ ಇದರಿಂದ 
ಮಕ್ಕಳು ಡಿಜಟಲ್‌ ಪರದೆಯಲ್ಲ ಹೆಚ್ಚಿನ ಸಮಯ ಕಳೆಯಬೇಕಾಗಿ 
ಬಂದಿದೆ ಎ೦ಬ ಆತಂಕ ಶಿಕ್ಷಕರು ಮತ್ತು ಪೋಷಕರನ್ನು ಕಾಡುತ್ತಿದೆ. 
ಇವು ಪ್ರಾಮಾಣಿಕವಾದ ಆತಂಕಗಳೇ ಆಗಿದ್ದರೂ ಡಿಜಟಲ್‌ 
ಆಟಗಳನ್ನು ಸಾರಾಸಗಟಾಗಿ ತಿರಸ್ಥರಿಸುವುದೂ ಜಾಣತನವಲ್ಲ. 
ಅದರ ಬದಲಾಗಿ, ಮಕ್ಕಳಗೆ ಆಟವಾಡಲು ಸಿಕ್ಕಿದ ಪರ್ಯಾಯ 
ಅವಕಾಶ ಇದಾಗಿದ್ದು. ಮಿತವಾಗಿ ಬಳಸುವಂತೆ ಎಚ್ಚರ ವಹಿಸಬೇಕು 
ಎಂದು ನಾವು ಯೋಚಿಸುವುದು ಒಳತು. 


ಡಿಜಟಲ್‌ ಆಟಗಳು ಮಕ್ಷಳಗೆ ಆರಂಭಿಕ ಬಾಲ್ಯದಲ್ಲ ಸಿಕ್ಕಿರುವ 
ವಿನೂತನ ಮತ್ತು ಉದಯೋನ್ಮುಖ ಆಟದ ಅವಕಾಶ ಎಂದು 
ಓದುಗರಿಗೆ ಪರಿಚಯಸುವುದು ನನ್ನ ಈ ಲೇಖನದ ಉದ್ದೇಶ. 
ಡಿಜಟಲ್‌ ಆಟವನ್ನು ಪರಿಚಯಿಸುವುದು ಮತ್ತು ಬಾಲ್ಯದ 
ಕಅಕೆಯಲ್ಲ ಅದರ ಪ್ರಯೋಜನಗಳ ಬಗ್ಗೆ ವಿವರ ಒದಗಿಸುವುದು 
ನನ್ನ ಉದ್ದೇಶ. ಅಲ್ಲದೆ, ತರಗತಿ ಮತ್ತು ಅದರಿಂದಾಚೆ ಡಿಜಟಲ್‌ 
ಆಟಗಳನ್ನು ಉತ್ತೇಜಸುವಲ್ಲ ಆರ೦ಭಕ ಬಾಲ್ಯದ ಶಿಕ್ಷಕರ ಪಾತ್ರ 
ಏನು ಎಂಬುದನ್ನು ಸವಿಸ್ತಾರವಾಗಿ ತಿಳಸಲು ಪ್ರಯತ್ನಿಸಿದ್ದೇನೆ. 
ಡಿಜಟಲ್‌ ಉಪಕರಣಗಳ ಅಲಭ್ಯತೆಯುಂದಾಗಿ ಮಕ್ಕಳಗೆ ಡಿಜಟಲ್‌ 
ಆಟಕ್ಟೆ ಎದುರಾಗಿರುವ ಡಿಜಟಲ್‌ ಅಸಮಾನತೆಂಯನ್ನು 
ಗಮನದಲ್ಗಟ್ಟುಕೊ೦ಡು, ಅತ್ಯಾಧುನಿಕ ತಂತ್ರಜ್ಞಾನದ ಅವಶ್ಯಕತೆ 
ಇಲ್ಲದ ಕೆಲವು ಡಿಜಟಲ್‌ ಆಟಗಳ ಬಗ್ಗೆ ನಾನು ಇಲ್ಲ ಕೆಲವು 
ಸಲಹೆಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ. 


ಡಿಜಟಲ್‌ ಆಟ ಮತ್ತು ಕಲಕೆ 


ಶಿಕ್ಷಕರಾದ ನಾವು. ಸೌರ ವ್ಯವಸ್ಥೆ, ಡೈನೊಸರ್‌ಗಳು ಅಥವಾ 
ವಿಮಾನ ಮುಂತಾದ ವಿಷಯಗಳ ಬಗ್ಗೆ ತಿಳದುಕೊಳ್ಳುವ ಕುತೂಹಲ 
ಹೊಂದಿರುವ ವಿದ್ಯಾರ್ಥಿಗಳನ್ನು ನೋಡುತ್ತೇವೆ. ತರಗತಿಯ 
ಸೀಮಿತ ಅವಧಿ ಮತ್ತು ಪೂರ್ತಿಗೊಳಸಬೇಕಾದ ಸಾಕಷ್ಟು ಪಠ್ಯಗಳ 
ಜೊತೆಗೆ ಇಂತಹ ಕುತೂಹಲದ ಸಂಗತಿಗಳ ಬಗ್ಗೆ ಗಮನ ಕೊಡಲು 


ಆರಂಭಿಕ ಶಿಕ್ಷಣದ ಶಿಕ್ಷಕರ ಪಾತ್ರ 


ಜು 
ಜ್‌ 
ಡಾ 


ಸಾಧ್ಯವಾಗುವುದಿಲ್ಲ. ಇಂತಹ ಸನ್ನಿವೇಶಗಳಲ್ಲ, ಮಕ್ಕಳು ಡಿಜಟಲ್‌ 
ತಂತ್ರಜ್ಞಾನದ ನೆರವಿನಿಂದ ತಮ್ಮ ಇಷ್ಟದ ಬೇರೆಯದೇ ಜಗತ್ತಿನ ಬಗ್ಗೆ 
ತಿಳದುಕೊಳ್ಳಲು ಸಾಧ್ಯ. 


ತಲ್ಲೀನಗೊಳಸುವ ಡಿಜಟಲ್‌ ಆಟವೋ ಅಥವಾ ಸರಳವಾದ 
ಆಟಪೋ, ಅದನ್ನು ಆಟವಾಡುತ್ತಾ ತಮ್ಮದೇ ಆದ ವಿಧಾನದಲ್ಲ 
ನಿರ್ದೇಶಿಸುತ್ತಾ, ಮಕ್ಕಳು ತಮ್ಮ ಜ್ಞಾನ ದಾಹವನ್ನು ತೀರಿಸಿ- 
ಕೊಳ್ಳುತ್ತಾರೆ ಎಂಬುದನ್ನು ನಾವು ಗಮನಿಸಬೇಕು. ಸಣ್ಣ ಮಕ್ಕಳು. 
ತಂತ್ರಜ್ಞಾನದ ಚುರುಕಿನ/ಕ್ರಿಯಾಶೀಲ ಬಳಕೆದಾರರು ಎಂಬುದನ್ನು 
ಗಮನದಲ್ಲಟ್ಟುಕೊ೦ಡು ಹೇಳುವುದಾದರೆ. ಡಿಜಟಲ್‌ ಆಟಗಳು 
ಅವರಿಗೆ ಅವರ ನೆಚ್ಚನ ಗೇಮ್ಸ್‌, ಒಗಟುಗಳು, ಬ್ಲಾಕ್‌ಗಳು, ಮರಳನ 
ದಿಬ್ಬ ಮತ್ತು ತೋರಿಕೆಯ ಆಟಗಳಲ್ಲಿ ಡಿಜಟಲ್‌ ರೂಪದಲ್ಲ 
ತೊಡಗಿಸಿಕೊಳ್ಳುವ ಅವಕಾಶ ಒದಗಿಸುತ್ತವೆ. ಇಂತಹ ಪ್ರಯತ್ನಗಳು 
ಮಕ್ಕಳಗೆ ತಮ್ಮ ಕಾಲ್ಪನಿಕ ಮತ್ತು ನಿಜಜೀವನದ ಆಸೆಗಳನ್ನು 
ಪೂರೈಸಿಕೊಳ್ಳುವ ಸಾಮರ್ಥ್ಯವನ್ನು ಕೊಡುತ್ತವೆ. ಹೀಗೆ ಡಿಜಟಲ್‌ 
ಆಟವು ಮಗುವಿನ ಸಾಮಾಜಕ ಮತ್ತು ಕಾಲ್ಪನಿಕ ಜಗತ್ತನ್ನು 
ಬೆಸೆಯುವ ಸಾಮರ್ಥ್ಯ ಮತ್ತು ಸತ್ವವನ್ನು ಹೊಂದಿದೆ. ಬಗೆ ಬಗೆಯ 
ಡಿಜಟಲ್‌ ಆಟವಾಡುವ ಸಾಧ್ಯತೆಯು ನಾವು ಬಳಸುವ ಅಪ್ಲಿಕೇಷನ್‌ 
ಅಥವಾ ಉಪಕರಣವನ್ನು ಅವಲಂಚನಿರುತ್ತದೆ. (ಮೊದಲನೇ 
ಟೇಬಲ್‌ ನೋಡಿ) 


ಸಾಂಪ್ರದಾಯಿಕ ಆಟದಂತೆ ಡಿಜಟಲ್‌ ಆಟವೂ ಮಕ್ಕಳಲ್ಲ 
ವಿಶಾಲವಾದ ಕೌಶಲಗಳನ್ನು ಬೆಳೆಸಿಕೊಳ್ಳಲು ಇಂಬು ಕೊಡುತ್ತದೆ. 
ಲೆಗೊ ಫೌಂಡೇಷನ್‌ ೭2೦೭೦ರಲ್ಲ ದಕ್ಷಿಣ ಆಫ್ರಿಕಾ ಮತ್ತು ಜ್ರಟನ್‌ನ 
ಸುಮಾರು 3.5೦೦ ಜನರೊಡನೆ ನಡೆಸಿದ ಅಧ್ಯಯನವೊಂದರಲ್ಲ. 
ಡಿಜಟಲ್‌ ಆಟ ಮತ್ತು ಕಅಕೆಯ ನಡುವೆ ಒ೦ದು ಆಂತರಿಕ ನಂಟು 
ಇರುವುದು ಕಂಡುಬಂದಿದೆ. ಡಿಜಟಲ್‌ ಆಟವನ್ನು ಉದ್ದೇಶಪೂರ್ವಕ 
ಅಥವಾ ಯಾವುದೇ ಉದ್ದೇಶವಿಲ್ಲದೇ ಆಡಿದರೂ ಮಕ್ಕಳ ಸಮಗ್ರ 
ಬೆಳವಣಿಗೆಗೆ ಅದು ಸಹಕಾರಿಯಾಗುತ್ತದೆ ಎಂದು ಸಂಶೋಧಕರು 
ಕಂಡುಕೊಂಡಿದ್ದಾರೆ. ಅವರು ಈ ಕೆಳಗಿನ ಅಂಶಗಳನ್ನು 
ಉಲ್ಲೇಖಸಿದ್ದಾರೆ: 


1. ಮಕ್ಕಳಗೆ ಗಣಿತ ಆಧಾರಿತ ಆಟಗಳನ್ನು ಆಡಲು 
ಅವಕಾಶವಿರುವುದರಿ೦ದ ಅವರು ಗಣಿತಕ್ಕೆ ಸಂಬಂಧಿಸಿದ 
ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು; ಧ್ವನಿಮಾದ (ದ್ವನಿ ರಚನೆ) 
ತಿಳವಳಕೆ ಹೊಂದಬಹುದು ಮತ್ತು ಪದಗಳ ರಚನೆಗೆ 
ಪ್ರಯತ್ನಿಸಬಹುದು. ಶಾಲಾ ಪಠ್ಯಕ್ಕೆ ಹತ್ತಿರವಾಗುವ ಆಟಗಳನ್ನು 
ಆಡುವುದರಿಂದ ಮಕ್ಕಳಲ್ಲ ಕಲಕೆಗೆ ಉತ್ತೇಜನ 
ನೀಡಿದಂತಾಗುತ್ತದೆ. 


2. ಕೆಲವು ಆಟಗಳನ್ನು ಗುಂಪುಗೂಡಿ ಆಡಬಹುದು. ಅದರಿಂದ 
ತಮ್ಮ ವಯಸ್ಸಿನ ಮಕ್ಷಳೊಂದಿಗೆ ಆನ್‌ಲೈನ್‌ ಮತ್ತು 
ಆಫ್‌ಲೈನ್‌ನಲ್ಲ ಆಡಲು ವೇದಿಕೆ ಒದಗಿಸುತ್ತದೆ. ಅ೦ದರೆ, 
ಒಂದೇ ಉದ್ದೇಶ/ ಗುರಿಯನ್ನಿಟ್ಟುಕೊ೦ಡು ಅಥವಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


77 


78 


ಯಾವುದಾದರೂ ಸಮಸ್ಯೆಯನ್ನು ಬಡಿಸಲು ಸಹಪಾಠಿ- 
ಗಳೊಂದಿಗೆ ಗುಂಪಾಗಿ ಕೆಲಸ ಮಾಡುವ ಗುಣವನ್ನು 
ಬೆಳೆಸಿಕೊಳ್ಳಲು ಇದು ಪ್ರೇರೇಪಿಸುತ್ತದೆ. 


3. ಆನ್‌ಲೈನ್‌ನಲ್ಲ ವೃತ್ತಿ ಆಧಾರಿತ ಆಟಗಳನ್ನು ಆಯ್ಕೆ ಮಾಡಲು 
ಅವಕಾಶವಿರುತ್ತದೆ. ಅಂದರೆ, ಅಂಗಡಿ ಮಾಲೀಕ, ರೈತ, ಶಿಕ್ಷಕ. 
ಬ್ಯೂಟಷಿಯನ್‌ ಮುಂತಾದ ಪಾತ್ರಗಳನ್ನು ಮಕ್ಕಳು ಡಿಜಟಲ್‌ 
ಆಟದಲ್ಲಿ ನಿರ್ವಹಿಸುವುದರಿಂದ ಅವರಿಗೆ ಆಯಾ ವೃತ್ತಿಕ್ಷೇತ್ರದ 
ಹಾಗೂ ವಿವಿಧ ಜನಜೀವನದ ಬಗ್ಗೆ ತಿಳದುಕೊಳ್ಳಲು 
ಅವಕಾಶವಾಗುತ್ತದೆ. 


4. ಡಿಜಟಲ್‌ ಆಟವು ಗಮನ ಕೇಂದ್ರೀಕರಿಸುವ ಅಭ್ಯಾಸವನ್ನು, 
ನೆನಪಿನ ಶಕ್ತಿಯನ್ನು ಮತ್ತು ಸಮಸ್ಯೆ ಬಡಿಸುವ 
ಸಾಮರ್ಥ್ಯವನ್ನು ಹೆಚ್ಚಿಸಿ ಮಕ್ಕಳಲ್ಲ ಕ್ರಿಯಾಶೀಲತೆಯನ್ನು 
ಬೆಳೆಸುತ್ತದೆ. ಡಿಜಟಲ್‌ ಆಟದಿಂದ ಮಕ್ಕಳಲ್ಲ ತಾಳ್ಮೆ ಮತ್ತು ತಮ್ಮ 
ಸರದಿಗಾಗಿ ಕಾಯುವ ಗುಣ ಬೆಳೆಯುತ್ತದೆ. 


ಎ. ತಂತ್ರಜ್ಞಾನ ಮಾಧ್ಯಮದ ಇಂದಿನ ಜಗತ್ತಿನಲ್ಲ. ಡಿಜಟಲ್‌ 
ಆಟಗಳ ಮೂಲಕ ಮಕ್ಕಳು ಡಿಜಟಲ್‌ ಸಾಕ್ಷರತೆಯ ಮೊದಲ 
ಪಾಠಗಳನ್ನು ಕಅಯುವುದು ಅವರ ಮುಂದಿನ ಭವಿಷ್ಯಕ್ಕೆ 
ಸಹಕಾರಿಯಾಗಬಹುದು. 


6. ಡಿಜಟಲ್‌ ಉಪಕರಣಗಳ ಜೊತೆ ಆಟವಾಡುವ ಮಕ್ಕಳು ಬೇರೆ 
ಬೇರೆ ಅಫ್ಲಿಕೇಷನ್‌ಗಳನ್ನು ತಿಳದುಕೊಳ್ಳುವುದರಿ೦ದ ಅವರಲ್ಲ 
ಸ್ವತಂತ್ರ ಮನೋಭಾವ ಹಾಗೂ ನಿರ್ಧಾರ ಕೈಗೊಳ್ಳುವ ಗುಣ 
ಬೆಳೆಯುತ್ತದೆ. 


ಅಪ್ಲಿಕೇಷನ್‌ ಆಯ್ಕೆ 


ಇಂದಿನ ಡಿಜಟಲ್‌ ಜಗತ್ತಿನಲ್ಲ, ಈಗ ಇಲ್ಲ ಒಂದು ಸಾಫ್ಟ್‌ವೇರ್‌ 
ಅಪ್‌ಡೇಟ್‌ ಆದರೆ ಅಲ್ಲ ಮತ್ತೊಂದು ಹೊಸ ಅಪ್ಲಿಕೇಷನ್‌ 
ಹುಟ್ಟಕೊಳ್ಳುತ್ತಲೇ ಇರುವ ಡಿಜಟಲ್‌ ಜಗತ್ತು ವಿಸ್ತಾರಗೊಳ್ಳುತ್ತಾ, 
ಸ್ಫೋಟಗೊಳ್ಳುತ್ತಾ ಹೋಗುತ್ತಲೇ ಇರುತ್ತದೆ. ಆರಿಸಿಕೊಳ್ಳಲು 
ಸಾಕಷ್ಟು ಆಯ್ಕೆಗಳು ಮುಂದಿರುವ ಕಾರಣ ಯಾವ ಅಪ್ಲಿಕೇಷನ್‌ 
ಸೂಕ್ತ ಎಂದು ನಿರ್ಧರಿಸಲು ಶಿಕ್ಷಕರಿಗೆ ಗೊಂದಲವಾಗುವುದು 
ಸಹಜ. ಹಾಗಾಗಿ ತಮ್ಮ ವಿದ್ಯಾರ್ಥಿಗಳಗೆ ಸೂಕ್ತವಾದ ಅಪ್ಲಿಕೇಷನ್‌ 
ಆರಿಸಿಕೊಳ್ಳುವುದು ಹೇಗೆ ಎ೦ಬ ಬಗ್ಗೆ ನಾನು ಇಲ್ಲ ಕೆಲವು 
ಸಲಹೆಗಳನ್ನು ನೀಡುತ್ತಿದ್ದೇನೆ: 


1 ಅಪ್ಲಿಕೇಷನ್‌ ಅತಿಯಾದ ರಚನೆಯನ್ನು ಒಳಗೊಂಡಿದ್ದರೆ. 
ಪುನರಾವರ್ತನೆಗಳದ್ದರೆ ಮತ್ತು ಊಹಿಸಲು ಸಾಧ್ಯವಾಗು- 
ವಂತಿದ್ದರೆ ಅದರಲ್ಲ ಕನಿಷ್ಠ ಆಯ್ಕೆಗಳರುತ್ತವೆ ಹಾಗೂ 
ಕಅಕಾರ್ಥಿಗಳ ಕಲ್ಪನೆಗೆ ಅಡ್ಡಿಪಡಿಸುವಂತಿರುತ್ತವೆ ಎಂದರ್ಥ. 


2. ಯಾವುದೇ ಅಪ್ಲಿಕೇಷನ್‌, ಕಲಕಾರ್ಥಿಗೆ ತನ್ನು ಕೌಶಲವನ್ನು 
ಪ್ರಯೋಗಿಸಲು. ಅನ್ವೇಷಣೆ ಮಾಡಲು ಹಾಗೂ ಅವನ/ಅವಳ 
ಸೃಜನಶೀಲತೆಗೆ ಸಾಣಿ ಹಿಡಿಯುವಂತಿರಬೇಕು. ಯಾವುದೇ 
ಅಪ್ಲಿಕೇಷನ್ನಿನ ಮುಖ್ಯ ನಿಯಮವು. ಮಕ್ಷಳಗೆ ಮಾಡಿನೋಡುವ 
ಅವಕಾಶ ಕೊಡುವಂತಿರಬೇಕೇ ವಿನಾ ಕೇವಲ 
ಬಳಸುವಂತಿರಬಾರದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


3. ಏಕಾಂಗಿಯಾಗಿ ಆಟವಾಡುವ ಬದಲು ಇತರರ ಜತೆ 
ಜ೦ಟಯಾಗಿ ಆಟವಾಡುವಂತಿರುವ ಅಪ್ಲಿಕೇಷನ್‌ನ ಬಳಕೆಯು 
ಮಕ್ಕಳನ್ನು ತಮ್ಮ ಸಹವರ್ತಿಗಳ, ಕುಟು೦ಬ ಸದಸ್ಯರ. 
ಸ್ನೇಹಿತರ ಮತ್ತು ಶಿಕ್ಷಕರ ಜೊತೆ ಆಟವಾಡುವ ಮೂಲಕ 
ಇತರರಿಗೂ ಸಮಾನ ಅವಕಾಶ ಕೊಡುವ ಅಭ್ಯಾಸವನ್ನು 
ಬೆಳೆಸುತ್ತದೆ. 


4. ಅಪ್ಲಿಕೇಷನ್‌ನ ವಿನ್ಯಾಸ, ರಚನೆ, ಪಾತ್ರಗಳು ಮತ್ತು 
ಭಾಷೆಯೊಳಗೆ ಪೂರ್ವಗ್ರಹಿಕೆಯಾಗಅ, ಸಿದ್ಧಮಾದರಿಗೆ 
ಉತ್ತೇಜನವಾಗಲ ಇರಬಾರದು. 


೮. ಈ ಡಿಜಟಲ್‌ ಆಟಗಳು ದೈಹಿಕ ಚಟುವಟಕೆಯನ್ನು 
ಒಳಗೊಂಡಿಲ್ಲವಾದ್ದರಿಂದ ಶಿಕ್ಷಕರು ದೈಹಿಕ ಚಟುವಟಕೆ 
ಒಳಗೊಳ್ಳುವ ಕೆಲವು ಆಟಗಳನ್ನು ಆಯ್ಕೆ ಮಾಡಿಕೊಳ್ಳ- 
ಬೇಕಾಗುತ್ತದೆ. 


ಶಿಕ್ಷಕರ ಪಾತ್ರ 
ಮಾ fe 


ಡಿಜಟಲ್‌ ಆಟದಲ್ಲಿ ತೊಡಗಿಸಿಕೊಳ್ಳುವುದೆಂದರೆ ಶಿಕ್ಷಕರು 
ಬಹುಮುಖ ಪಾತ್ರ ವಹಿಸಬೇಕಾದುದು ಅನಿವಾರ್ಯ. ಅದೆಂದರೆ, 
ತಂತ್ರಜ್ಞಾನದ ಮಾಹಿತಿ ಒದಗಿಸುವ ಸಂಪನ್ಯೂಲ ವ್ಯಕ್ತಿಯಾಗಿ, 
ಮಕ್ಕಳಗೆ ಡಿಜಟಲ್‌ ಆಟಗಳನ್ನು ಆಡಲು ಅವಕಾಶ ನೀಡುವವರಾಗಿ 
ಅವರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅಥವಾ ಮಕ್ಕಳು ನಿಗದಿತ 
ಕೆಲಸ ಮಾಡುವಾಗ ಅವರಿಗೆ ಅವಶ್ಯ ಮಾರ್ಗದರ್ಶನ ನೀಡುವ 
ಮಾರ್ಗದರ್ಶಕರೂ ಆಗಬೇಕಾಗುತ್ತದೆ. ಮಕ್ಕಳು ಆನ್‌ಲೈನ್‌ನಲ್ಲ 
ಆಡುವಾಗ ಅವರಿಗೆ ಬೇಕಾದ ಪ್ರೋತ್ಸಾಹ, ಬೆ೦ಬಲ ನೀಡುವ 
ಬೆ೦ಬಅಗರೂ ಆಗಬೇಕಾಗಬಹುದು. ಹೀಗೆ, ಶಿಕ್ಷಕರ ಪಾತ್ರ 
ಯಾವುದೇ ಇರಲಅ, ಅವರು ತಂತ್ರಜ್ಞಾನ ಸ್ನೇಹಿಯಾಗಿರಬೇಕು 
ಹಾಗೂ ಹೊಸತನ್ನು ಸ್ವತಃ ಕಅಯುವ ಉಮೇದು ಹೊಂದಿರಬೇಕು. 
ಮಕ್ಕಳಗೆ ಹೇಳಕೊಡುವ ಮುನ್ನ ತಾವು ಸ್ವತಃ ಆ ಅಪ್ಲಿಕೇಷನ್‌ / 
ಆಟವನ್ನು ಸ೦ಪೂರ್ಣವಾಗಿ ಅರಿತುಕೊ೦ಡಿರಬೇಕು. 


ಸಮಯ ಮತ್ತು ಸಂಪನ್ಮೂಲದ ಲಭ್ಯತೆಗೆ ಅನುಗುಣವಾಗಿ 
ಮಕ್ಕಳನ್ನು ಒಂಟಯಾಗಿಯೋ. ಜೋಡಿಯಾಗಿಯೋ ಅಥವಾ 
ಗುಂಪಿನಲ್ಲೋ ಆಟವಾಡುವಂತೆ ಉತ್ತೇಜಸಬೇಕು. ಇವೆಲ್ಲದರ 
ಜೊತೆಗೆ, ಆನ್‌ಲೈನ್‌ ಜಗತ್ತಿನಲ್ಲ ಸುರಕ್ಷಿತವಾಗಿ ಆಟವಾಡುವ 
ಬಗೆಯನ್ನು ಮಕ್ಚಳಗೆ ವಿವರಿಸಬೇಕು ಹಾಗೂ ಯಾವುದೇ 
ಅಪ್ಲಿಕೇಷನ್‌ ಅನ್ನು ಮಕ್ಕಳು ಡೌನ್‌ಲೋಡ್‌ ಮಾಡಿಕೊಳ್ಳುವ 
ಮೊದಲು ದೊಡ್ಡವರೊಂದಿಗೆ ಚರ್ಚಿಸಬೇಕು ಎ೦ಬುದನ್ನು ಮಕ್ಷಳಗೆ 
ತಿಳಸಬೇಕು. ಅಲ್ಲದೆ, ತಂತ್ರಜ್ಞಾನವನ್ನು ಅಭವೃದ್ಧಿ- 
ಪೂರ್ವಕವಾಗಿಯೂ, ಸಂದರ್ಭೋಜಿತವಾಗಿಯೂ ಬಳಸುವ 
ನಿಟ್ಟನಲ್ಲ ಪೋಷಕರಿಗೆ ಮಾಹಿತಿ ನೀಡಿ, ಉತ್ತೇಜಸಲು ತಮಗೆ ಸಿಕ್ಕಿದ 
ಉತ್ತಮ ಅವಕಾಶವಿದು ಎಂದು ಶಿಕ್ಷಕರು ಭಾವಿಸಬೇಕು. 
ತಂತ್ರಜ್ಞಾನ ನಮ್ಮೊಂದಿಗೆ ಇದ್ದೇ ಇರುತ್ತದೆ. ಹಾಗಾಗಿ, ಮಕ್ಕಳು 
ಅದನ್ನು ಅಪ್ಪಿಕೊಳ್ಳಲು ಡಿಜಟಲ್‌ ಆಟವು ಮೊದಲ ಹೆಜ್ಜೆಯಾಗಅ. 


ಡಿಜಟಲ್‌ ಆಟದ ವಿಧಗಳು 
ಟೇಖಲ್‌- ಒಂದು 


ವಿಧಗಳು 


ವಿವರಣೆ 


ಪರಿಶೋಧನಾತ್ಮಕ 


ಮಕ್ಕಳನ್ನು ಡಿಜಟಲ್‌ ಉಪಕರಣವನ್ನು ್ನ ಸ್ವತಃ ಬಳಸಲು, ಪ್ರಯೋಗ ಮಾಡಲು ಮತ್ತು ಸಮಸ್ಯೆ ಸ್ಕೈ ಬಗೆಹರಿಸುವ ನಿಟ್ಟನಲ್ಲಿ 
ತೊಡಗಿಸಿಕೊಳ್ಳುವಂತೆ ಮಾಡಿ ಆತ್ರ ವಿಶ್ವಾಸ ತುಂಬುವುದನ್ನು ಒಳಗೊಳ್ಳುತ್ತದೆ. ವಿದ್ಯಾರ್ಥಿಗಳಗೆ ಸ್ಮಾರ್ಟ್‌ಫೋನ್‌ 
ಅಥವಾ ಟ್ಯಾಬ್ಲೆಟ್‌ ಕೊಟ್ಟು ತಮ್ಮ ಸುತ್ತಮುತ್ತಅನ ಫೋಟೊ ತೆಗೆಯುವಂತೆ ಪ್ರೋತ್ಸಾಹಿಸಬಹುದು. 


ಈ ಹಿ೦ದೆ ಅನುಭವಿಸಿದ ವಸ್ತು/ವಿಷಯ ಆಧಾರಿತವಾಗಿ ಡಿಜಟಲ್‌ ಉಪ ಪಕರಣವನ್ನು ಬಳಸುವಂತೆ ಉತ್ತೇಜಸಬಹುದು. 
ಉದಾಹರಣೆಗೆ, ತ್ರಿ ಡಿ (ಗೂಗಲ್‌ನಲ್ಲಿ ಉಚಿತವಾಗಿ ಲಭ್ಯವಿದೆ) ಚಿತ್ರಗಳನ್ನು ನೋಡಿ ಅವರ ಕಲ್ಪನೆಗಳನ್ನು ಹಂಚಿಕೊಳ್ಳಲು 
ಅಥವಾ ಯಾವುದಾದರೂ ಅಸ್ಲಿಕೇಷನ್‌ ನೆರವಿನಿಂದ ಆಡ ಪೂರಕವಾಗಿ ಆಟವಾಡಲು ಅವಕಾಶ ನೀಡಬಹುದು. 


ವಿಜ್ಞಾನ, ಗಣಿತ, ಸಾಕ್ಷರತೆ ಮತ್ತು ಭಾಷೆ ಮುಂತಾದ ವಿಷಯಾಧಾರಿತವಾಗಿ ತಯಾರಾಗಿರುವ ಡಿಜಟಲ್‌ ಆಟಗಳು ಅಥವಾ 
ಅಫ್ಲಿತೇಷನ್‌ಗಳು ಮಕ್ಕಳಗೆ ವಿಷಯಾಧಾರಿತ ಕಲಕೆ, ತೀಕ್ಷ್ಣ ಚಿ೦ತನೆ ಮತ್ತು ಸ ಸಮಸ್ಯೆ ಬಡಿಸಲು ನೆರವಾಗುತ್ತವೆ. 


ಡಿಜಟಲ್‌ ಕಲಾಕ್ಯತಿ, ಚಿತ್ರ ಬಡಿಸುವುದು ಅಥವಾ ಸಿನಿಮಾಗಳನ್ನು ನಿರ್ಮಿಸಲು ಅವಕಾಶ ನೀಡುವ ಅಪ್ಲಿಕೇಷನ್‌ಗಳಲ್ಲ 
ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬಹುದು. ಈ ಚಟುವಟಕೆಗಳು ವಿದ್ಯಾರ್ಥಿಗಳ ವೈಯಕ್ತಿಕ ಸಾಧನೆಯ 
ದಾಖಲೆಯಾಗಬಹುದು ಮತ್ತು ಸಾಮಾಜಕ-ಭಾವನಾತ್ಮಕ ಬೆಳವಣಿಗೆಗೂ ವೇದಿಕೆಯಾಗಬಹುದು. 


ಕೆಲವು ಆಟ/ಅಪ್ಪಿಕೇಷನ್‌ ಬಗ್ಗೆ ಸಲಹೆಗಳು 


ಟೇಬಲ್‌- ಎರಡು 


ಪ್ರಮುಖ ಪ್ರಗತಿಯ ಕ್ಷೇತ್ರ ಸಲಹೆಗಳು 


ಆಟ ಆಧಾರಿತ ಕಲಕೆ 


ಆರ೦ಭಿಕ ಕಅಕೆಗಾಗಿನ ಭಾರತೀಯ ಅಪ್ಲಿಕೇಷನ್‌ "ಕುಟುಕಿ'ಯಲ್ಲ ಹಲವು ವಿಷಯಗಳನ್ನು ಪ್ರಾದೇಶಿಕ 
ಭಾಷೆಗಳಲ್ಲ ಒದಗಿಸಲಾಗಿದೆ. ಹೆಚ್ಚು ಜನಪ್ರಿಯ ಆಯ್ಕೆಗಳಾದ `ಮೈನ್‌ಕ್ರಾಫ್ಟ್‌' ಮತ್ತು 'ಸ್ಥಾಚ್‌'ನ್ನೇ 
ನೀವೂ ಆರಿಸಿಕೊಂಡು ಪ್ರೋಗ್ರಾಮಿಂಗ್‌, "ಗುಂಪು ಚಟುವಟಕೆ ಮತ್ತು ಸಮಸ್ಯೆ ಅಡಿಸುವೆ 
ಮೂಲಭೂತ ಕೌಶಲಗಳನ್ನು ಕಅತುಕೊಳ್ಳಬಹುದು. 


ಸೃಜನಾತ್ಮಕ ಡಿಜಿಟಲ್‌ ಆಟ 


ವೈವಿಧ್ಯತೆ 


“ಮೈಕ್ರೊಸಾಫ್ಟ್‌ ಫ್ರೆ ಫ್ರೆಷ್‌ ಪೈಂಟ್‌” ಮತ್ತು “ "ಸ್ಟೆಚಸ್‌” ಇವು ಮಕ್ಚಳಗೆ ಚಿತ್ರ ಬಡಿಸಲು, ಸ್ಟೆಚ್‌ ಹಾಕಲು 
ಅಥವಾ ಆನ್‌ಲೈನ್‌ನಲ್ಲಿ ಡೂಡಲ್‌ ಮಾಡಲು ಇರುವ ಉಚಿತ ಅಫ್ಲಿಕೇಷನ್‌ಗಳು. ಫೋಟೊಗಳನ್ನು 


ತಿದ್ದಲು. 80೬ ಫೋಟೊ ಎಡಿಟರ್‌ ಅಪ್ಲಿಕೇಷನ್‌ನಲ್ಲ ಮೊದಲೇ ಹಾಕಲಾಗಿರುವ ಫೋಟೊ 
ಉಪಕರಣಗಳದ್ದು, ಮಕ್ಷಳಗೆ ತಮ್ಮ ಫೋಟೊಗಳನ್ನು ಎಡಿಟ್‌ ಮಾಡಲು ಅವಕಾಶವಿದೆ. 


ಮಕ್ಷಳಗೆ ನಿರಾಶ್ರಿತರು ಮತ್ತು ವೈವಿಧ್ಯತೆಯನ್ನು ಪರಿಚಯುಸಲು "ಅವರ್‌ ಗ್ಲೋಬಲ್‌ ಕಿಡ್ಸ್‌", 'ಅಗೈನ್ಸ್‌ 
ಆಲ್‌ ಆಡ್ಹ್‌', "ಡಾರ್ಫರ್‌ ಈಸ್‌ ಡೈಯಂಗ್‌'ನ೦ತಹ ಅಪ್ಲಿಕೇಷನ್‌ಗಳು (ur Global Kids, 
Against all odds, Darfur is Dying) ಸಹಕಾರಿಯಾಗಿವೆ. 


ಡಿಜಟಲ್‌ ಕತೆಗಳು 


ಪರಾಮರ್ಶನ 


ಪ್ರಶಸ್ತಿ ಪುರಸ್ಕ್ಯ ತಪ ಪ್ರಾಧ್ಯಾಪಕ, ಮೊನಾಶ್‌ ಯುನಿವರ್ಸಿಟಯ ಮೆರಿಅನ್‌ ಫ್ಲೀರ್‌ ಅವರು ಅಭಿವೃದ್ಧಿಪಡಿಸಿದ 
'ಕಾನ್ಜೆಪ್ಟುವಲ್‌* ಪ್ಲೇ ವರ್ಲ್ಡ್‌' (Conceptual Play world). ಮಕ್ಕಳ ಪುಸ್ತಕಗಳ೦ದ ಅಥವಾ ಅಣ್ಜಕತೆಂಯಂ೦ದ 
ಉತ್ತೇಜನಗೊಂಡು ಕಾಲ್ಪನಿಕ ಸನ್ನಿವೇಶಗಳನ್ನು ಅಭವೃದ್ಧಿಗೊಳಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ. 
ಮಕ್ಕಳು ತಮ್ಮ ಕಾಲ್ಪನಿಕ ಲೋಕದಲ್ಲ ಪಯಣಿಸುವುದು ಮತ್ತು ಆಟವಾಡುವಾಗ ಸವಾಲುಗಳನ್ನು 
ಬಗೆಹರಿಸುವುದು ಹೇಗೆ ಎ೦ಬ ವಿವರಣೆ ಅದರಲ್ಲದೆ. 


Marsh et al. 2020. Children, Technology and Play. Billund, Denmark: The LEGO Foundation. https://www.legofoundation.com/media/2965/children- 
tech-and-play_full-report.pdf 


ಸಿಮ್ರಾನ್‌ಜೀತ್‌ ಕೌರ್‌ ಅವರು ಕೆನಡಾದ ಸೇಂಟ್‌ ಕ್ಯಾಥರೀನ್‌ನಲ್ಲರುವ ಬ್ರಾಕ್‌ ಯುನಿವರ್ಸಿಟಯ ಶಿಕ್ಷಣ ವಿಭಾಗದಲ್ಲಿ 
ಡಾಕ್ಟರೇಟ್‌ ವಿದ್ಯಾರ್ಥಿನಿ. ಆಕೆ ತಾಂತ್ರಿಕ ಶಿಕ್ಷಣ, ನವಮಾಧ್ಯಮ ತಂತ್ರಜ್ಞಾನಗಳು ಮತ್ತು ಬಹುವಿಧ ಸಾಕ್ಷರತೆಗಳಲ್ಲ ಆಸಕ್ತಿ 


ಹೊಂದಿದ್ದಾರೆ. ಅವರನ್ನು simranjeet.kaur@brocku.ca ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ । ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


79 


ಭಾಷಾ ತರಗತಿಯಲ್ಲಿ ಆಟ 


ಸ್ಮತಿ ರಾಥೋಡ್‌ 


ನಮ್ಮ ಭೌತಿಕ, ಮಾನಸಿಕ ಹಾಗೂ ಸಾಮಾಜಕ ವಿಕಾಸದಲ್ಲಿ ಆಟ 
ಒಂದು ಅವಿಭಾಜ್ಯ ಅಂಗವಾಗಿದೆ. ಬೋಧನೆಯಲ್ಲ ಆಟವನ್ನು 
ಅಳವಡಿಸಿಕೊಂಡ ನಾನು ಆಟವು ಆಅಸುವ ಸಾಮರ್ಥ್ಯವನ್ನು, 
ನಿರ್ಧಾರಿತ ನಿಯಮಗಳನ್ನು ಗೌರವಿಸುವ ಹಾಗೂ ನಮ್ಮ 
ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸುವ ಸಾಮರ್ಥ್ಯಗಳನ್ನು 
ವೃದ್ಧಿಸುತ್ತದೆ ಎಂದು ಕಂಡುಕೊಂಡಿದ್ದೇನೆ. ಇಂದ್ಲಿಷ್‌ ಭಾಷೆಯನ್ನು 
ತಮ್ಮದಾಗಿಸಿಕೊಳ್ಳುವಲ್ಲ ಕಅಕಾರ್ಥಿಗಳ ಆತ್ಮವಿಶ್ವಾಸ ಹಾಗೂ 
ನೆಮ್ಮದಿಯ ಭಾವನೆಗಳನ್ನು ಹೆಚ್ಚಿಸುವ, ಅವರಿಗೆ ತಪ್ಪುಮಾಡಲು, 
ಅನುಭವಿಸಲು, ಕಅಯಲು ಹಾಗೂ ಬೇಕಾದ ಸ್ಥಳದಲ್ಲ. ಬೇಕಾದ 
ಸಂದರ್ಭದಲ್ಲ ಪ್ರಯೋಗಿಸಲು ವಿಪುಲ ಅವಕಾಶವೀಯುವ ಭಾಷಾ 
ಆಟಗಳ ಬೆಂಬಲ ಪಡೆದು ನನ್ನ ಭಾಷಾ ತರಗತಿಗೆ ಜೀವಕಳೆ 
ತುಂಬಲು ಯತ್ನಿಸಿದೆ. ಎಲ್ಲರೂ ಕಲಕೆಯ ಸಮಾನ ಹಂತದಲ್ತ 
ಇರುವುದರಿಂದ ಆಟದಲ್ಲಿ ಸೋತವರು ನಿರಾಶರಾಗದಿರುವುದು 
ಭಾಷಾ ಆಟವನ್ನು ಆಡುವಲ್ಲ ಇರುವ ಒಂದು ಅನುಕೂಲ 
ಎನ್ನಬಹುದು. ಜೊತೆಗೆ, ಬಹಳಷ್ಟು ಮಕ್ಕಳು ಪರಸ್ಪರ ತಪ್ಪುಗಳನ್ನು 
ಸರಿಪಡಿಸಿಕೊಳ್ಳದೇ ಇರಲಾಗದ್ದರಿಂದ ಕಲಕಾರ್ಥಿಗಳಗೆ ತಮ್ಮ 
ಸಹಪಾಠಿಗಳ ಹಿಮ್ಮಾಹಿತಿ ಒಡನೆಯೇ ದೊರೆಯುವಂತಾಗುತ್ತದೆ. 
ಓರ್ವ ಶಿಕ್ಷಕಳಾಗಿ ನನ್ನ ವಿದ್ಯಾರ್ಥಿಗಳಗೆ ಅತ್ಯುತ್ತಮ 
ಸ೦ಪನ್ಮೂಲಗಳನ್ನು ಒದಗಿಸುವುದು ನನ್ನ ಹೊಣಿಗಾರಿಕೆಯಾಗಿದೆ. 
ನನ್ನ ತರಣಗತಿಯಲ್ಲ ಭಾಷಾ ಆಟದ ಚಟುವಟಕೆಗಳನ್ನು 
ಬಳಸಿಕೊಂ೦ಂಡಾಗಿನ ನನ್ನ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ 
ಇಲ್ಲ ಹಂಚಿಕೊಳ್ಳುತ್ತಿದ್ದೇನೆ. 


ಪ್ರಾಥಮಿಕ ತರಗತಿಯವರಿಗೆ ಆಟಗಳು 


ಒಂದನೇ ತರಗತಿಯಲ್ಲಿ ಅ೦ದು ನಾನು ಸಾಬೂನಿನ ಕಥೆಯನ್ನು 
ಗಟ್ಟಿಯಾಗಿ ಓದುವ ಚಟುವಟಕೆ ಹಾಕಿಕೊಂಡಿದ್ದೆ. ನನ್ನ ಪಾಠ 
ಯೋಜನೆಗೆ ಅನುಗುಣವಾಗಿ ನಾನು ಚಿತ್ರಗಳ ಮಿಂಚುಪಟ್ಟಗಳನ್ನು 
ಬಳಸಿ, ಧ್ವನಿಯ ಏರಿಅತ ಮಾಡುತ್ತಾ. ಒಂದಿಷ್ಟು 
ನಾಟಕೀಯತೆಯನ್ನು ಬೆರೆಸಿ ಕಥೆ ಓದಿದೆ. ಓದಿದ ಬಳಕ, ಕಥೆಯಲ್ಲ 
ಅವರಿಗೆ ನೆನಪಿರುವ ಪದಗಳನ್ನು ಹೇಳುವಂತೆ ನನ್ನ 
ವಿದ್ಯಾರ್ಥಿಗಳಗೆ ತಿಳಸಿದೆ. ಒಬ್ಬರ ಬಳಕ ಒಬ್ಬರಂತೆ ವಿದ್ಯಾರ್ಥಿಗಳು 
ಪದಗಳನ್ನು ಹೇಳಲು ಪ್ರಾರಂಭಿಸಿದರು. ಅವರು ಹೇಳದ ಪದಗಳನ್ನು 
ನಾನು ಕಪ್ಪುಹಲಗೆಯ ಮೇಲೆ ಕ್ರಮಸಂಖ್ಯಾನ್ಹಯ ಬರೆದು- 
ಕೊಳ್ಳುತ್ತಾ ಹೋದೆ. ಬಳಕ, ಪ್ರತಿ ವಿದ್ಯಾರ್ಥಿಯೂ ಕ್ರಮಾನುಸಾರ 
ಎದ್ದುನಿ೦ತು, ಒಂದರಿಂದ ಆರಂಭಿಸಿ, ಸಂಖ್ಯೆಗಳನ್ನು ಗಟ್ಟಿಯಾಗಿ 
ಹೇಳುತ್ತಾ ಹೋಗುವಂತೆ ತಿಆಸಿದೆ. ಪ್ರತಿಯೊಬ್ಬರೂ ಕೂಗಿ ಹೇಳದ 
ಸಂಖ್ಯೆಯೇ ಅವರಿಗೆ ನಿಗದಿಮಾಡಿದ ಸ೦ಖ್ಯೆಯಾಯಿತು. ಇದಾದ 
ಮೇಲೆ ನಾನು ಒಮ್ಮೆಗೆ ಒಂದು ಸಂಖ್ಯೆಯನ್ನು ಕೂಗಿದಾಗ ಆ 
ಸಂಖ್ಯೆ ನಿಗದಿಯಾಗಿದ್ದ ವಿದ್ಯಾರ್ಥಿ ೦ ಎದ್ದುನಿಂತು 
ಕಪ್ಪುಹಲಗೆಯ ಮೇಲೆ ಬರೆದಿದ್ದ ಅದೇ ಕ್ರಮಸಂಖ್ಯೆಯ ಪದವನ್ನು 
ಗಟ್ಟಿಯಾಗಿ ಓದಬೇಕಿತ್ತು. ಇಲ್ಲ ಇನ್ನೂ ಅಕ್ಷರಗಳನ್ನು ಕಅಯುವ 
ಹಂತದಲ್ಲಿದ್ದ ಕಅಕಾರ್ಥಿಗಳಗೆ ಪದದ ಅಕ್ಷರಗಳನ್ನು ಮಾತ್ರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಜು 
ಜ್‌ 
ಡಾ 


ಗುರುತಿಸುವಂತೆ ಅಥವಾ ತಮ್ಮ ಗೆಳೆಯರ ನೆರವು ಪಡೆಯುವಂತೆ 
ತಿಳಸಿದೆ. 


ಇದನ್ನ ಮುಂದುವರಿಸಿದ ನಮ್ಮ ಮುಂದಿನ ಭಾಷಾ ಆಟ “ನೆನಪಿನ 
ಆಟ”ವಾಗಿತ್ತು. ಮಕ್ಕಳು ನಿಜವಾಗಿಯೂ ಖುಷಿಪಡುವ ಸಾಮಾನ್ಯ 
ಭಾಷಾ ಆಟವಿದು. ಇದರಲ್ಲ ಮಕ್ಕಳು ತಮ್ಮ ಕಣ್ಣುಗಳನ್ನು 
ಮುಚ್ಚಿಕೊಂಡು ಕುಳತಿರಬೇಕಿದ್ದು, ಕಪ್ಪುಹಲಗೆಯ ಮೇಅನ 
ಪದಗಳಲ್ಲ ಶಿಕ್ಷಕರು ಅಳಸಿರುವ ಪದ ಯಾವುದು ಎಂದು ಕಣ್ಣು 
ತೆರೆದು ನೋಡಿದಾಗ ಅವರು ಊಹಿಸಬೇಕು. ಸಾಮಾನ್ಯವಾಗಿ 
ಸರಿಯಾದ ಪದವನ್ನು ಊಹಿಸಲು ವಿದ್ಯಾರ್ಥಿಗಳು ನಾಲ್ದಾರು ಬಾರಿ 
ಪ್ರಯತ್ನಿಸಬೇಕಾಗುತ್ತದೆ. ಏಕೆ೦ದರೆ, ಪದವನ್ನು ಊಹಿಸಲು 
ವಿದ್ಯಾರ್ಥಿಯು ಅಳಸಿದ ಪದವನ್ನು ನೆನಪಿನಲ್ಲ ಇಟ್ಟುಕೊ೦ಡಿರ- 
ಬೇಕಿದ್ದು. ತದನಂತರ ಅದನ್ನು ಹೇಳಲು ಅದರ (ಅಂದಾಜು) 
ಉಚ್ಚಾರಣೆಯನ್ನಾಗೀ, ಕಾಗುಣಿತವನ್ನಾಗಅಆ€ ತಿಆದಿರ- 
ಬೇಕಿರುತ್ತದೆ. ಆದರೆ, ಕಪ್ಪುಹಲಗೆಯ ಮೇಲೆ ಕೇವಲ ಕೆಲವೇ 
ಪದಗಳು ಉಳದಿರುವಾಗಲ೦ತೂ ಮಕ್ಕಳ ಸಂಭ್ರಮ ಅವರ 
ಮುಖಗಳ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಉತ್ತರಗಳು ಚುರುಕಾಗಿ 
ಬರತೊಡಗಿ, ಪ್ರಯತ್ನಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಕೆಲವು 
ವಿದ್ಯಾರ್ಥಿಗಳಗೆ ಚಿತ್ರರೂಪದ ಜ್ಞಾಪಕಶಕ್ತಿಯದ್ದು ಅವರು 
ಕಪ್ಪುಹಲಗೆಯ ಮೇಅನ ಪದಗಳ ಚಿತ್ರಗಳನ್ನು ತಮ್ಮ ಮನಸ್ಸಿನಲ್ಲ 
ಅಚ್ಚೊತ್ತಿಕೊ೦ಡಿರುತ್ತಾರೆ. ಆದರೆ, ಅವರಿಗೂ ಅದನ್ನು ಸರಿಯಾಗಿ 
ಮಾತಿನಲ್ಲ ಅಭಿವ್ಯಕ್ತಿಸುವುದು ತಿಳದಿರಬೇಕಾಗುತ್ತದೆ. 


“ಬಹುಪಾಲು ಮಕ್ಕಳಗೆ ಅವರು ಶಾಲೆಯ ಮೆಟ್ಟಲನ್ನು ತುಳಯುವ 
ಸಮಯಕ್ಕಾಗಲೇ ದಿನನಿತ್ಯದ ಜೀವನಕ್ಕೆ ಸಾಕಾಗುವಷ್ಟು ಸ೦ಕೀರ್ಣ 
ವ್ಯಾಕರಣದಿಂದ ಕೂಡಿದ ಶಬ್ದಭ೦ಡಾರವಿದ್ದು. ಅನುಭವಗಳ. 
ಕಥೆಗಳ ಆಳವಾದ ಗ್ರಹಿಕೆ ಇರುತ್ತದೆ. ಬಡವರ ಹಾಗೂ ಹಿ೦ದುಳದ 
ವರ್ಗದ ಮಕ್ಕಳು ಶಾಲೆಯ ಮೆಟ್ಟಲು ತುಳಯುವಾಗ ಅವರಿಗೆ 
“ಭಾಷೆಯ ಗಂಧವೇ ಇರುವುದಿಲ್ಲ” ಎಂದು ನಂಬುತ್ತಿದ್ದ ಕಾಲ 
ಹೋಗಿ ದಶಕಗಳೇ ಸಂದಿವೆ” (ಲ್ಯಾಖಾಫ್‌ 1572, ಜೀ 1೨೨6 ಜೀ 
2೦೦೦ದಲ್ಲಿ ಉಲ್ಲೇಖತ). ಹೀಗಾಗಿ, ಕಅಕಾರ್ಥಿಗಳು ಶಾಲೆಗೆ 
ಬರುವ ಸಮಯದಲ್ಲಿ ಅವರ ಶಬ್ದಭ೦ಡಾರವಾಗಲೇ ದೊಡ್ಡದಿದ್ದು, 
ಅವರ ಶಬ್ದಭ೦ಡಾರವನ್ನು ಅರ್ಥಪೂರ್ಣ ಸನ್ನಿವೇಶಗಳ೦ದ. ಗಹನ 
ರೀತಿಯ ಕಲಕೆಯಿಂದ ಸಮೃದ್ಧಗೊಳಸುವ ಮೂಲಕ ಅವರ 
ಮಾತು ಮತ್ತು ಖರವಣಿಗೆಗಳು ಸ್ಪಷ್ಟವೂ, ಅರ್ಥಗರ್ಭತವೂ 
ಆಗುವಂತೆ ನೋಡಿಕೊಳ್ಳುವುದು ಶಾಲೆಯ ಪಾತ್ರವಾಗಿದೆ. 
ಸಹಜವಾಗಿ. ಎಲ್ಲಾ ಪಠ್ಯಗಳ ಎಲ್ಲಾ ಪದಗಳನ್ನು ಬೋಧಿಸಲು 
ಎಂದೂ ಸಾಧ್ಯವಿಲ್ಲ. ಅದರ ಅಗತ್ಯವೂ ಇಲ್ಲ ಎಂಬುದು ನನ್ನು 
ಅಭಿಪ್ರಾಯ. ಪಠ್ಯಗಳ೦ದ ಪದಗಳನ್ನು ಆಯ್ಕೆಮಾಡುವಲ್ಲ ಜಾಣತನ 
ತೋರಿ, ವಿದ್ಯಾರ್ಥಿಗಳು ಅವುಗಳನ್ನು ಅರ್ಥಪೂರ್ಣ ರೀತಿಯಲ್ಲ 
ಬಳಸುವಂತೆ ನೋಡಿಕೊಳ್ಳುವುದು ಇನ್ನೂ ಮುಖ್ಯವಾಗುತ್ತದೆ. 
ನಾನು ಮೇಲೆ ಹೆಸರಿಸಿದ ಭಾಷಾ ಆಟಗಳು ಪ್ರಾಥಮಿಕ ತರಗತಿಗಳ 
ಹಂತದಲ್ಲ. ನಾವು ನಾಮಪದಗಳೊಡನೆ ವ್ಯವಹರಿಸುವಾಗ, ಹೆಚ್ಚು 


ಸೂಕ್ತವೆನಿಸುತ್ತವೆ. ಎರಡನೆಯ ಭಾಷೆಯಾಗಿ ಕಅಯುವ 
ಸಂದರ್ಭದಲ್ಲ ಎಲ್ಲಾ ಕಅಕಾರ್ಥಿಗಳಗೂ ನಾಮಪದಗಳು, ಉಳದ 
ಎಲ್ಲ ಪದಗಳ೦ತೆಯೇ, ಸಮಾನವಾಗಿ ಹೊಸತಾಗಿರುತ್ತವೆ. 


ಹೆಚ್ಚು ಸಂಕೀರ್ಣ ಆಟಗಳು 


ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಗೆ “ನಾಯ ಮತ್ತು ಮೂಳೆ” 
ಆಟದಿಂದ ಪ್ರೇರಣೆ ಪಡೆದ ಆಟವೊ೦ದನ್ನು ನಾನು ರಚಿಸಿಕೊಂಡೆ. 
ಮಕ್ಕಳನ್ನು ನಾನು ಎರಡು ತಂಡಗಳನ್ನಾಗಿಸಿದೆ. ತಂಡಗಳು ಪರಸ್ಪರ 
ಎದುರುಬದುರಾಗಿ ನಿಲ್ಲುವಂತೆ ಹೇಳ, ಪ್ರತಿ ಮಗುವಿಗೂ 
ಒಂದೊಂದು ಸಂಖ್ಯೆ ನೀಡಿದೆ. ಕಾಗದದ ಚೀಟಗಳಲ್ಲ ಅವರ 
ಪಠ್ಯದಿಂದ ಆಯ್ದ ಕೆಲವು ಪದಗಳನ್ನು ಬರೆದು ಪದಗಳು 
ಕಾಣುವಂತೆ ತಂಡಗಳ ಮಧ್ಯದ ವೃತ್ತವೊ೦ದರ ಒಳಗೆ ಅವುಗಳನ್ನು 
ಚದುರಿಸಿದೆ. ಒಂದು ಪದವನ್ನು ಎರಡು ಬಾರಿ ಗಟ್ಟಯಾಗಿ ಹೇಳ, 
ಬಳಕ, ಒಂದು ಸಂಖ್ಯೆಯನ್ನು ಗಟ್ಟಿಯಾಗಿ ಕೂಗುತ್ತಿದ್ದೆ. ಪ್ರತಿ 
ತಂಡದಿಂದಲೂ ಆ ಸಂಖ್ಯೆ ನಿಗದಿಯಾದ ಮಗುವು ಮುಂದೆ ಬಂದು 
ನಾನು ಹೇಳದ ಪದವಿರುವ ಚೀಟಯನ್ನು ಹುಡುಕಲು ತೊಡಗುತ್ತದೆ. 
ಇಬ್ಬರಲ್ಲ ಯಾರು ಮೊದಲು ಹುಡುಕುತ್ತಾರೋ ಅವರು ಅದನ್ನು 
ಎತ್ತಿಕೊಂಡು ಗಟ್ಟಯಾಗಿ ಓದಬೇಕು. ಬಳಕ ಮತ್ತೊಂದು ತಂಡದ 
ಮಗುವು ಈ ಪದವನ್ನು ಬಳಸಿ ವಾಕ್ಯವೊ೦ದನ್ನು ರಚಿಸಲು 
ಪ್ರಯತ್ನಿಸಬೇಕು. ಪ್ರತಿ ತಂಡದ ಇನ್ನಿಬ್ಬರು ಮಕ್ಕಳಗೆ ಆ ಪದವನ್ನು 
ಬಳಸಿ ವಾಕ್ಯ ರಚಿಸುವ ಅವಕಾಶವಿರುತ್ತದೆ. ವಿದ್ಯಾರ್ಥಿಗಳು ವಿಭಿನ್ನ 
ಸನ್ನಿವೇಶಗಳಲ್ಲ ವಿಭಿನ್ನ ವಾಕ್ಯಗಳನ್ನು ರಚಿಸುತ್ತಾರೆ. ಕೆಲವರು 
ಪದವನ್ನು ವಾಕ್ಯದಲ್ಲಿ ಸಕಾರಾತ್ಮಕವಾಗಿ ಬಳಸಿದರೆ, ಇನ್ನು 
ಕೆಲವರು ನಕಾರಾತ್ಮಕವಾಗಿ ಬಳಸುತ್ತಾರೆ. ಪದ ಬಳಸಿ 
ಪ್ರಶ್ನೆಯೊಂದನ್ನು ಹುಟ್ಟುಹಾಕಲೂ ಯತ್ನಿಸುತ್ತಾರೆ. ಉದಾಹರಣೆಗೆ, 
“ಶಬ್ದ” ಎಂಬ ಪದ ಬಳಸಿ ಮಕ್ಕಳು ಈ ಕೆಲವು ವಾಕ್ಯಗಳನ್ನು 
ರಚಿಸಿದರು: “ಕೋಗಿಲೆಯು ಮಧುರ ಶಬ್ದಮಾಡುತ್ತದೆ”, “ನಾನು 
ಹುಅಯಂತೆ ಶಬ್ದಮಾಡಬಲ್ಲೆ” ಹಾಗೂ “ಕಾರು ಮಾಡುವ ಶಬ್ದ 
ಹೇಗಿರುತ್ತದೆ?” “ಪದಗಳನ್ನು ಸೂಕ್ತವಾಗಿ ಬಳಸುವಂತಹ 
ಸನ್ನಿವೇಶಗಳ ವೈವಿಧ್ಯ ಅದೆಷ್ಟು ವ್ಯಾಪಕ ಹಾಗೂ ಸನ್ನಿವೇಶದಿಂದ 
ನಿರ್ಬಂಧಿಸಲ್ಪಟ್ಟ ಅರ್ಥದಲ್ಲನ ನಿರ್ಣಾಯಕ ಸೂಕ್ಷಾತಿಸೂಕ್ಷ್ಮ 
ಭೇದಗಳು ಅದೆಷ್ಟು ವ್ಯಾಪಕವೆಂದರೆ ಪದಗಳ ಅರ್ಥಗಳನ್ನು 
ಸನ್ನಿವೇಶದಿಂದ ಬೇರ್ಪಡಿಸಿ ಅಮೂರ್ತವಾದ ರೀತಿಯಲ್ಲ 
ಬೋಧಿಸುವುದು ಮೂಲಭೂತವಾಗಿ ವ್ಯರ್ಥವೂ. ತಪ್ಪು ತಿಳವಳಕೆಗೆ 
ಎಡೆಮಾಡುವ೦ತಹದೂ ಆಗಿದೆ...” (ಜೇಮ್ಸ್‌ ಪಾಲ್‌ ಜೀ ಅವರು 
ರಚಿಸಿರುವ Situated Language and Learning: A Critique of 


Traditional Schooling (ಸ್ಥಾಪಿತ ಭಾಷೆ ಮತ್ತು ಕಲಕೆ: 
ಸಾಂಪ್ರದಾಯಿಕ ಶಾಲಾಪದ್ಧತಿಯ ವಿಮರ್ಶೆ) ಎಂಬ ಆಂಧ್ಗ- 
ಭಾಷೆಯ ಪುಸ್ತಕ ನೋಡಿ. 


ಒಂದು ನಿರ್ದಿಷ್ಟ ಪದಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಬೇರೆ-ಬೇರೆ 
ಅರ್ಥಗಳರುವುದರಿ೦ದ. ಪದವನ್ನು ಶಬ್ದಕೋಶ ತಿಳಸುವ 
ಏಕಮಾತ್ರ ಅರ್ಥದೊಂದಿಗೆ ಕಅಯುವುದು ಮಗುವಿನ 
ಶಬ್ದಭ೦ಡಾರವನ್ನು ವಿಸ್ತರಿಸುವಲ್ಲಿ ಯಾವುದೇ ನಿಜವಾದ ನೆರವು 
ನೀಡದು. ಉದಾಹರಣೆಗೆ, “ಸ್ಟಾರ್‌” (ತಾರೆ) ಎ೦ಬ ಆ೦ಗ್ರೆ ಪದವು 


ವಿನ್ನು ಸನ್ನಿವೇಶಗಳಲ್ಲ ಬಳಕೆಯಾದಾಗ ಅನೇಕ 


ಅರ್ಥಗಳರುವುದು ಸಾಧ್ಯ: ಸ್ಟಾರ್ಸ್‌ ಆರ್‌ ನಾಟ್‌ ಇನ್‌ ಮೈ 
ಫೇವರ್‌” (ನಕ್ಷತ್ರಬಲ ನನಗೆ ಅನುಕೂಲವಾಗಿಲ್ಲ). “ಲುಕ್‌ ಎಟ್‌ 
ದ ಸ್ಟಾರ್ಸ್‌ ಶೈನಿಂಗ್‌ ಸೋ ಖ್ರ್ಯೈೈಟ" ಉಜ್ವಲವಾಗಿ 
ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನೋಡು). “ದ ಬಾಕ್ಸ್‌ ಈಸ್‌ 
ಸ್ಟಾರ್‌-ಶೇಪ್ಡ್‌” (ಈ ಡಬ್ಬ ನಕ್ಷತ್ರದ ಆಕಾರದಲ್ಲದೆ). “ಶಿ ವಾಸ್‌ ದ 
ಸ್ಟಾರ್‌ ಆಫ್‌ ದ ಕ್ಲಾಸ್‌” (ಅವಳು ತರಗತಿಯ ತಾರೆ). 


ಬೇರೆ-ಬೇರೆ ಸನ್ನಿವೇಶಗಳಲ್ಲ ಅರ್ಥವು ಬೇರೆ-ಬೇರೆಯಾಗಿರುತ್ತದೆ. 
ಆದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಪದವೊಂದನ್ನು ಬಳಸಿ 
ವಾಕ್ಯ ರಚಿಸುವಾಗ ಈ ವಿಚಾರದ ಬಗ್ಗೆ ಗಮನ ಹರಿಸುವುದಿಲ್ಲ. 
ವಿದ್ಯಾರ್ಥಿಗಳ೦ದ ಹಲವಾರು ವಾಕ್ಯಗಳು ದೊರೆಯುತ್ತಿದ್ದಂತೆ 
ಅವರ ಕಲಕೆ ಮತ್ತು ನಮ್ಮ ಖೋಧನೆಗಳೆರಡೂ ಸುಲಭವಾಗುತ್ತಾ 
ಹೋಗುತ್ತವೆ: ಏಕೆಂದರೆ. ಒಂದೇ ಪದವು ಹೇಗೆ ವಿನ್ನು 
ವಸ್ತುಗಳನ್ನು ಸೂಚಿಸಬಹುದು ಎಂಬುದನ್ನು ಅವರು ಅರ್ಥಮಾಡಿ- 
ಕೊಂಡಿರುತ್ತಾರೆ. ಇದರಲ್ಲ ಯಶಸ್ಸು ಕಾಣಲು ಪದಗಳನ್ನು 
ಮಾತಿನಲ್ಲ ಮತ್ತು ಬರವಣಿಗೆಯಲ್ಲ ಅನ್ಯೊಷಿಸಲು ಮಕ್ಕಆಗೆ ಹೇರಳ 
ಅವಕಾಶಗಳನ್ನು ನೀಡುವ ಅಣತ್ಯವಿದೆ. 


ಚಿಂತನೆ 


ಈ ಲಾಕ್‌ಡೌನ್‌ ಸಂದರ್ಭದಲ್ಲ ನಾನು ಜೇಮ್ಸ್‌ ಪಾಲ್‌ ಅವರು 
ರಚಿಸಿರುವ Situated Language and Learning: A Critique of 


Traditional Schooling (ಸ್ಥಾಪಿತ ಭಾಷೆ ಮತ್ತು ಕಲಕೆ: 
ಸಾ೦ಪ್ರದಾಯಿಕ ಶಾಲಾಪಧ್ದತಿಯ ವಿಮರ್ಶೆ) ಎ೦ಬ ಆಂಗ್ರಭಾಷಾ 
ಪುಸ್ತಕವನ್ನು ಓದಿದೆ. ಇದರಲ್ಲ ಲೇಖಕರು ಭಾಷೆ, ಕಲಕೆ ಮತ್ತು 
ಸಾಕ್ಷರತೆಗಳನ್ನು ಕುರಿತ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ. ಈ 
ಪುಸ್ತಕದ ಕೇಂದ್ರ ಗಮನವು 21ನೇ ಶತಮಾನದ ಆಟಗಳು / 
ವಿಡಿಯೋ ಆಟಗಳು / ಡಿಜಟಲ್‌ ಜಗತ್ತು ಹೇಗೆ ಶಾಲಾ 
ವಿದ್ಯಾರ್ಥಿಗಳ ಭಾಷಾರ್ಜನೆಗೆ ನೆರವಾಗಬಹುದು ಎಂಬುದಾಗಿದೆ. 


ಒಂದು ವಿಡಿಯೋ ಅಥವಾ ಡಿಜಟಲ್‌ ಆಟದಲ್ಲ ನಾವು ಅಲ್ಲನ ಎಲ್ಲಾ 
ಪ್ರತೀಕ ಅಥವಾ ಚಿಹ್ನೆಗಳನ್ನು ಒಮ್ಮೆಗೇ ಕಅಯದೆ, ಆಟವನ್ನು 
ಅರ್ಥಮಾಡಿಕೊಳ್ಳಲು, ಚೆನ್ನಾಗಿ ಆಡಲು ಅದರ ಮುಖ್ಯ 
ಅ೦ಶಗಳನ್ನು / ಹೆಜ್ಜೆಗಳನ್ನು ಕ್ರಮೇಣ ಕಅಯುತ್ತಾ ಸಾಗುತ್ತೇವೆ. 
ಇದೇ ರೀತಿ, ವಿದ್ಯಾರ್ಥಿಗಳಗೆ ಭಾಷೆಯನ್ನು ಪರಿಚಂಖಸುವಾಗ 
ನಾವು ಸರಳ ಸಂಗತಿಗಳಂದ ಸಂಕೀರ್ಣ ಸಪಂಗತಿಗಳೆಡೆಗೆ, 
ತಿಳದಿರುವುದರಿ೦ದ ತಿಅಯದಿರುವುದರೆಡೆಗೆ ಸಾಗುವ ಅಗತ್ಯವಿದೆ. 
ಆದ್ದರಿ೦ದ, ನನ್ನ ತಂತ್ರವಾದರೋ ಒಂದು ಪುಸ್ತಕ / ಪಾಠ / 
ಕಥೆಯನ್ನು ಒಮ್ಮೆ ಓದಿ, ಬಳಕ ಅದರಲ್ಲಿ ಬಳಸಿದ ಶಬ್ದಗಳನ್ನು 
ವಿದ್ಯಾರ್ಥಿಗಳು ವಿವಿಧ ಸನ್ನಿವೇಶಗಳಲ್ಲ ಚೆನ್ನಾಗಿ ಅರ್ಥ- 
ಮಾಡಿಕೊಳ್ಳಲು ಸಹಾಯವಾಗುವಂತೆ ಅದರ ಆಧಾರದ ಮೇಲೆ 
ಭಾಷಾ ಆಟಗಳನ್ನು ಹುಟ್ಟುಹಾಕಿ ಆಡುವುದಾಗಿದೆ. ಜೀ (Gee) 
ಅವರು ಭಾಷೆಯನ್ನು ಬೋಧಿಸುವಾಗ ನಾವು ನಿಯಮಗಳನ್ನು 
ಬೋಧಿಸಲು ಮುಂದಾಗುತ್ತೇವೆ; ಆದರೆ. ಇದೊಂದು ವ್ಯರ್ಥ 
ಪ್ರಯಾಸ ಎನ್ನುತ್ತಾರೆ. ಸಂಬಂಧಗಳನ್ನು ಹೊಸೆಯುವುದರ 
ಮೂಲಕ ನಮ್ಮ ಮನಸ್ಸು ಅತ್ಯುತ್ತಮವಾಗಿ ಕೆಲಸಮಾಡುತ್ತದೆ ಎ೦ಬ 
ವಿಚಾರವನ್ನು ಅವರು ತಿಳಸಿಕೊಡುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


8% 


82 


ಸ್ಮೃತಿ ರಾಥೋಡ್‌ ಉತ್ತರಕಾಶಿಯ ಮತ್ತಿ ಗ್ರಾಮದಲ್ಲರುವ ಅಜೀಂ ಪ್ರೇಮ್‌ಜ ಪ್ರಾಥಮಿಕ ಶಾಲೆಯಲ್ಲ ಇಂದ್ಲಿಷ್‌ ಶಿಕ್ಷಕಿಯಾಗಿ 
ಕೆಲಸ ಮಾಡುತ್ತಿದ್ದಾರೆ. ಕಲಕಾರ್ಥಿಗಳು ಇಂದ್ಲಿಷನ್ನು ಎರಡನೇ ಭಾಷೆಯಾಗಿ ಕಅಯುವ ವಿಷಯವಾಗಿ ಶಿಕ್ಷಣತಣ್ಣರು 
ನಡೆಸಿರುವ ಅಧ್ಯಯನಗಳ ಅನ್ವ್ಯೇಷಣೆಯಲ್ಲ ಇವರು ಅತೀವ ಆಸಕ್ತಿ ಹೊಂದಿದ್ದಾರೆ. ಬೋಧನೆಯನ್ನು ಜಟ್ಟರೆ ಇವರು ನೃತ್ಯ 
ಹಾಗೂ ಪಾಕಶಾಸ್ತದಲ್ಲ ಅಭಿರುಚಿ ಹೊಂದಿದ್ದಾರೆ. ಇವರನ್ನು smriti.rathore @azimpremjifoundation.org ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಜ.ಎಸ್‌. । ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕಾಲ್ಪನಿಕ ಆಟದ ಮೂಲಕ ಭಾಷೆಯ ಬೆಳವಣಿಗೆ 


ಒಂದು ವರ್ಷದ ಸೋದರ ಸಂಬಂಧಿಯನ್ನು ನೋಡಿಕೊಳ್ಳುವ, ಬಟ್ಟೆ 
ತೊಳೆಯುವ ಅಥವಾ ಪಾತ್ರೆ ತೊಳೆಯುವ ಸಮಯವನ್ನು ಹೊರತು 
ಪಡಿಸಿದರೆ ಐದು ವರ್ಷದ ಮೋನಾ ಯಾವಾಗಲೂ ತನ್ನ ಮನೆಯ 
ಹೊರಗೆ ಆಡುತ್ತಾ ಇರುತ್ತಿದ್ದಳು. ಮೋನಾಳು ತನ್ನಷ್ಟಕ್ಕೆ ತಾನು 
ಆಡುವುದಿರಅ ಅಥವಾ ಗೆಳೆಯರ ಜೊತೆಗೆ ಆಡುವುದಿರಲ ಈ ಎಲ್ಲಾ 
ಚಟುವಟಕೆಗಳನ್ನು ಅದು ಒಂದು ತರದ ಆಟವೆಂದೇ ಸುಲಭವಾಗಿ 
ಗುರುತಿಸಬಹುದಿತ್ತು. ಸಾಮಾನ್ಯವಾಗಿ ನನ್ನ ಜೊತೆಗೆ ಮಕ್ಕಳು 
ಮಾತುಕತೆ ನಡೆಸಲು ನಾಚಿಕೊಳ್ಳುತ್ತಾರೆ. ಆದರೆ ಹಥ್ಗದಾಟದ 
ಸಂದರ್ಭದಲ್ಲ ಮೋನಾ ತನ್ನು ಸಹಪಾಠಿಗಳೊಂದಿಗೆ ವಾದಿಸುವಾಗ 
ಹಾಗೂ ಸಂಧಾನ ಮಾಡುವಾಗ ಅವಳ ಮಾತುಗಳು ನೀರಿನ ಹಾಗೆ 
ಹರಿಯುತ್ತಿದ್ದುವು. 


ಮೋನಾ ಕಾಲ್ಪನಿಕ ಲೋಕವನ್ನು ಸೃಷ್ಟಿಸುತ್ತಿದ್ದು. ಅವಳು ಒಂದು 
ವಸ್ತುವನ್ನು. ತನ್ನ ತನ ಉಳಸಿಕೊಂಡೇ, ಬೇರೊಂದಾಗಿ 
ರೂಪಾ೦ತರಿಸುತ್ತಿದ್ದಳು. ಒ೦ದು ಹಳೆಯ ದೈತ್ಯ ಮರದಿಂದ 
ಕೋಪಿಷ್ಟ ಹಣ್ಣಿನ ವ್ಯಾಪಾರಿವರೆಗೆ ಮತ್ತು ನೀರಲ್ಲ ಬದ್ದುಕೊಂಡಿರುವ 
ಸೋಮಾರಿದೂಜ ವರೆಗೆ (ಅಆ ಭಾಷೆಯಲ್ಲ ಕೋಣ ಎಚಿದರ್ಥ)- 
ಹೀಗೆ ಅವಳ ಲೋಕ ವ್ಯಾಪಿಸಿಕೊಳ್ಳುತ್ತಿತ್ತು. ಆಕೆ ಅನಾಯಾಸವಾಗಿ 
ಪ್ರಾಣಿಗಳ ಮತ್ತು ಪಕ್ಷಿಗಳ ಧ್ವನಿಗಳನ್ನು ಹೊರಡಿಸುತ್ತಿದ್ದಳು. ಅವಳ 
ದೇಹ ಅಲಾಹಖಾಲವಾಗಿ ಆಕೆ ಭಾವಿಸಿದ ಕಡೆಗೆ ಧಾವಿಸುತ್ತಿತ್ತು. 
ಆದರೆ ಅದು ತರಗತಿಯಲ್ಲ ಕುಳತುಕೊಳ್ಳುವುದಕ್ಕಿ೦ತ. ಹಿರಿಯರ 
ಅಥವಾ ಅಧ್ಯಾಪಕರ ಕಣ್ಣೋಟದ ಒಳಗೆ ಇರುವುದಕ್ಕಿಂತ ಭಿನ್ನವಾದ 
ಚಲನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಕೆಯದ್ದೇ ಆಟದಲ್ಲ ಆಕೆಯ 
ಹಾಜರಿ ಅನುಭವಕ್ಕೆ ಬರುತ್ತಿತ್ತು. 


ಕಲಕೆ ಎನ್ನುವುದು ಗೊಂದಲದಿಂದ ಸ್ಪಷ್ಟತೆವರೆಗೆ ಎಲ್ಲದಕ್ಕೂ 
ಅವಕಾಶ ಇರಬೇಕು ಎನ್ನುವ ಅರ್ಥದಲ್ಲ ಅದು ಮಕ್ಚಳಗೆ 
ವಿಮೋಚನೆಯ ಒಂದು ಪ್ರಕ್ರಿಯೆಯಾಗಿರಬೇಕು. ಆಟದ ಹೊರತಾಗಿ 
ಕಅಕಾ ಪ್ರಕ್ರಿಯೆಗೆ ಇಂತಹ ಸೌಲಭ್ಯ ನೀಡುವ ಮಾಧ್ಯಮ ಬೇರೆ 
ಯಾವುದಾದರೂ ಇದೆಯೇ ಎನ್ನುವುದು ಚರ್ಚೆಗೆ ಆಸ್ಪದವಾಗುವ 
ವಿಚಾರವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪದೇ ಪದೇ ಬಳಸುವ ಪ್ರಮುಖ 
ಪದಗಳೆಲ್ಲವೂ-ಚಟುವಟಕೆ ಆಧಾರಿತ ಕಅಕೆ, ರಂಜನೀಯ / 
ಶ್ರೀಡಾತ್ಕಕ ಕಅಕೆ- ತಮ್ಮ ಬೋಧನಾ ವಿಧಾನದ ಕೇ೦ದ್ರದಲ್ಲ ಆಟದ 
ಅಗತ್ಯದ ಬಗ್ಗೆ ಮಾತನಾಡುತ್ತವೆ. 


ಆಟದ ಮೂಲಕ ಮಕ್ಷಳು ತಮ್ಮ ಜಗತ್ತಿನ ಅರ್ಥವನ್ನು 
ಕಂಡುಕೊಳ್ಳುತ್ತಾರೆ ಮತ್ತು ಅದು ಅವರ ಸಾಮರ್ಥ್ಯವನ್ನು 
ಹೊರತರುವುದರಲ್ಲ ಸಹಾಯ ಮಾಡುತ್ತದೆ ಎಂಬ ಆಲೋಚನೆಗೆ 
ನಾವು ಪದೇ ಪದೇ ಮುಖಾಮುಖ ಆಗುತ್ತಾ ಇರುತ್ತೇವೆ. ಮಕ್ಕಳು 
ತಮ್ಮದಾಗಿಸಿಕೊ೦ಡ ಹೆಚ್ಚಿನ ಕೌಶಲ್ಯಗಳೂ ಆಟದ ಮೂಲಕ 
ತಮ್ಮದಾಗಿಸಿಕೊ೦ಡವುಗಳೇ ಆಗಿರುತ್ತವೆ. ಹಾಗೆಯೇ ಆಟದ 
ಮೂಲಕ ಸ್ವಾಭಾವಿಕವಾಗಿ ಪಡೆಯುವ ಹಲವಾರು ಕೌಶಲ್ಯಗಳಲ್ಲ 


ಒಂದಾದ ಭಾಷಾ ಬೆಳವಣಿಗೆಯ ಕ್ಷೇತ್ರವು ಚಿಕ್ಕ ಮಕ್ಷಳ ಕಾಲ್ಪನಿಕ 


ಜು 
ಜ್‌ 
ಡಾ 


ಮತ್ತು ನಟಸುವ ಆಟಕ್ಕೆ ಹೇಗೆ ಸಂಬಂಧಿಸಿದೆ ಎನ್ನುವುದರ ಕುರಿತು 
ನನ್ನ ಆಲೋಚನೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರ 
ಕುರಿತ ನನ್ನ ಪರಿಮಿತವಾದ ಗ್ರಹಿಕೆ ವಿಕಾಸಗೊ೦ಡದ್ದು 2೦೭೦ರ 
ಲಾಕ್‌ಡೌನ್‌ ನಂತರದ ಕಾಲಘಟ್ಟದಲ್ಲಿ ಸಮುದಾಯ ಆಧಾರಿತ 
ಕಾರ್ಯಕ್ರಮದಲ್ಲ ಚಿಕ್ಕ ಮಕ್ಕಳ ಜೊತೆಗೆ ನನ್ನ ಸಂವಾದದಲ್ಲ 
ಭಾಗಿಯಾದಾಗಲೇ. ಇದು ಶಾಲೆಗಳು ಮುಚ್ಚಿಕೊಂಡಿದ್ದ ಕಾರಣ 
ಬೋಧನೆಯನ್ನು ಪುನರಾರ೦ಜಸುವುದಕ್ಕಾಗಿ ಮಧ್ಯಪ್ರದೇಶ 
ಸರ್ಕಾರವು ಗ್ರಾಮ / ಸಮುದಾಯಗಳ ಹಂತದಲ್ಲ ಕಾರ್ಯ- 
ಕ್ರಮವೊಂದನ್ನು ಶುರುಮಾಡಿದ ಕಾರ್ಯಕ್ರಮವಾಗಿದ್ದಿತು. 
ಸಾಮಾನ್ಯವಾಗಿ ಮಕ್ಷಳಗೆ ಬರಲು ಅನುಕೂಲವಾದ ಜಾಗದಲ್ಲ 
ನಡೆಯುವ ಕಾರ್ಯಕ್ರಮವನ್ನು ಶಹಬಾಸಮರ (ಇಲ್ಲ ಲ್‌ ಎಂಬ 
ಬುಡಕಟ್ಟನವರು ಬಹು ಸಂಖ್ಯಾತರು) ಎ೦ಬ ಗ್ರಾಮದಲ್ಲ ಸಣ್ಣ ಸಣ್ಣ 
ಗುಂಪುಗಳ ಮೂಲಕ ನಡೆಸಲಾಯಿತು. 


ಮಕ್ಕಳ ನೇತೃತ್ವದ ಕಾಲ್ಪನಿಕ ಆಟ ಎನ್ನುವುದು ತನ್ನ ಪಾಡಿಗೆ 
ಮೌಲ್ಯಯುತವಾದದ್ದು ಎಂದು ನಮಗೆಲ್ಲ ಗೊತ್ತಿದೆ. ಜೀನ್‌ ಪಿಯಜೆ 


ಮತ್ತು ಲೆವ್‌ ವೈಗೋಟ್‌ಸ್ಕಿ (Jean Piaget and Lev Vygotsky) 
ಮುಂತಾದ ಅನೇಕ ಮನೋವಿಜ್ಞಾನಿಗಳು ಮತ್ತು ಆರಂಭಿಕ ಬಾಲ್ಯ 
ಶಿಕ್ಷಣ ಕ್ಷೇತ್ರದ ಸಂಶೋಧಕರುಇವರೆಲ್ಲ ಈ ಕಾಲ್ಪನಿಕ ಆಟವು 
ಮಕ್ಕಳ ಸಾಮಾಜಕ, ಭಾವನಾತ್ಮಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ 
ಸಂಬಂಧಿಸಿದ ಕೊಡುಗೆಯ ಬಗ್ಗೆ ಸುದೀರ್ಥ ಚರ್ಚೆ ಮಾಡಿದ್ದಾರೆ. 


ಹೇಗೆ ಕಾಲ್ಪನಿಕ ಆಟವು ಹಿರಿಯರೊಬ್ಬರ ಮಾರ್ಗದರ್ಶಿತ 
ವಾತಾವರಣದಲ್ಲಿ ಭಾಷಾ ಸಾಮರ್ಥ್ಯದ ಬೆಳವಣಿಗೆಗೆ ಸಹಾಯ 
ಮಾಡುತ್ತದೆ ಎನ್ನುವುದನ್ನು ನಾನು ಪರಿಶೀಅಸಬೇಕಾಗಿದೆ. ಕಾಲ್ಪನಿಕ 
ಆಟದಲ್ಲ ತೊಡಗಿಸಿಕೊಂಡಿರುವ ಚಿಕ್ಕ ಮಕ್ಕಳ ಅವಲೋಕನದ 
ಮೂಲಕ ದಕ್ಕಿದ ಕಅಕೆಗಳನ್ನು ಈ ಲೇಖನದಲ್ಲ ನಾನು 
ಚರ್ಚಿಸುತ್ತೇನೆ. 


ಮೋನಾಳ ಕಾಲ್ಪನಿಕ ಲೋಕ 


ಮೋನಾ ಎಂಬ ಹುಡುಗಿ 'ಹಕ್ಕಿ'ಯಾಗಿ ತನ್ನಷ್ಟಕ್ಕೆ ತಾನು 
ಆಡಿಕೊ೦ಡಿದ್ದಾಗ ನಾನು ಅವಳ ಹತ್ತಿರ ನಡೆದು ಹೋದ ದಿನ ನನ್ನ 
ಅತ್ಯ೦ತ ಆಪ್ತವಾದ ನೆನಪಿನ ದಿನ. ಕೈಗಳನ್ನು ಅಗಲವಾಗಿ 
ಹರಡಿಕೊಂಡು ಆಕಾಶದಲ್ಲ ತೇಲಾಡುವಂತೆ ನಟಸುತ್ತಿದ್ದಳು. 
ಏನೋ ತನ್ನು ತಲೆಯ ಮೇಲೆ ಹಾರಿ ಹೊಡೆಯಿತು ಎನ್ನುವುದನ್ನು 
ಸೂಚಿಸುವಂತೆ ಒಂದು ಸಲ ಅವಳು ತನ್ನ ನೆತ್ತಿ ಮೇಲೆ ಮುಷ್ಟಿ 
ಹಿಡಿದುಕೊಂಡಳು. ನಮ್ಮ ಪುಟ್ಟ ಹಕ್ಕಿಯನ್ನು ಕೆಳಗೆ ಚೀಳಸಲ್ಪಟ್ಟಳು. 
ನೆಲದಲ್ಲ ನಾಅಗೆ ಹೊರ ಹಾಕಿ ಬದ್ದುಕೊಂಡಿದ್ದಳು. ಇದು ಆಕೆಯ 
ಅಭನಯಕ್ಷೆ ನಾಟಕೀಯ ವಿಶ್ರಾಂತಿ ಸೇರಿಕೊಂಡ ಸಂದರ್ಭ. ಈಗ 
ಯಾವುದಾದರೂ ಸಹೃದಯೀ ಪ್ರಾಣಿ ಬರಬಹುದು, ಬಂದು ನಮ್ಮ 
ಹಕ್ಕಿಯನ್ನು ರಕ್ಷಿಸಬಹುದು ಎ೦ದು ನಾನು ಮೊದಲೇ ಊಹಿಸಿದ್ದೆ. 
ಆದರೆ ಅಲ್ಲ ಕಂಡ ದೃಶ್ಯ ನನ್ನನ್ನು ಆಶ್ಚರ್ಯಚಕಿತಳನ್ನಾಗಿಸಿತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


84 


ಇತರ ಮಕ್ಕಳೂ ಮೋನಾಳ ಅಭಿನಯದ ಜತೆ ಸೇರಿಕೊಳ್ಳ- 
ತೊಡಗಿದರು. ಹಕ್ಕಿಯನ್ನು (ಮೋನಾಳನ್ನು) ಎತ್ತಿಕೊಂಡರು. 
ಜಾಗ್ರತೆಯಿಂದ ಅವಳ ಸುತ್ತ ನಗುತ್ತಾ ಸಂಭ್ರಮಗೊಂಡರು. ಅವಳ 
ಅಣ್ಣ ಬಾದಲ್‌ನು ಹಕ್ಕಿಯ ಗರಿಗಳನ್ನು ಕೀಳುತ್ತಿರುವಂತೆ ನಟಸಿದ. 
ಎಲ್ಲರೂ ಸೇರಿ ಅವಳನ್ನು ನೂಅನ ಮಂಚದ ಮೇಲೆ ಮಲಗಿಸಿದರು. 
ಅನಂತರ ತಾವು ಆಕೆಯನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ 
ಮಾಡಿಕೊಳ್ಳುತ್ತೇವೆ ಎಂದು ಘೋಷಿಸಿದರು. ಮೋನಾಳಗೆ ನಗು 
ತಡೆಯಲು ಆಗಲಲ್ಲ. ಅವಳು ಬದ್ದು ಬದ್ದು ನಕ್ಕಳು. ಹೀಗೆ ಅವಳ 
ನಟನೆಯ ಆಟ ಕೊನೆಗೊಳ್ಳುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಅವಳು 
ಮತ್ತು ಹಳ್ಳೆಯ ಮಕ್ಕಳು ಎಲ್ಲಾ ಸೇರಿ, ಅಲ್‌ ಪಂಗಡದ ಹುಡುಗರು 
ಹಕ್ಕಿಗಳು ಮತ್ತು ಮೊಲಗಳನ್ನು ಹೇಗೆ ಬೇಟೆಯಾಡಿ ತಮ್ಮ ಬಗಲ 
ಜೋಳಗೆಯಲ್ಲ ಮಾಂಸಕ್ಕಾಗಿ ಒಯ್ಯುತ್ತಾರೆ ಎ೦ದೂ, ಇದೆಲ್ಲ ಇಲ್ಲ 
ಸಾಮಾನ್ಯ ಎಂದೂ ವಿವರಿಸಿದರು. ಈ ಸಾಂಸ್ಕೃತಿಕ ಆಚರಣೆ 
ಈಗಲೂ ಈ ಜಲ್ಲಾರ ಸಮುದಾಯದಲ್ಲ ಮುಂದುವರಿದುಕೊಂಡು 
ಬಂದಿದೆ. ಮಕ್ಕಳು ವಿಶಿಷ್ಟ ರೀತಿಯಲ್ಲ ತಮ್ಮ ಶರೀರ ಮತ್ತು 
ಧ್ವನಿಗಳನ್ನು ಬಳಸಿಕೊಂಡು ದೈನಂದಿನ ಬದುಕಿನ ಕತೆಗಳನ್ನು ಹೇಗೆ 
ಮರುನಿರೂಪಿಸುತ್ತಾರೆ ಎನ್ನುವುದನ್ನು ಈ ಉದಾಹರಣೆ 
ತಿಆಸಿಕೊಡುತ್ತದೆ. 


ಅವರೆಲ್ಲ ಸೇರಿ ಹೆಣೆದ ಈ ಕತೆ ಸಾಂಸ್ಕೃತಿಕ ಮಹತ್ವವೊ೦ದನ್ನು 
ಮೌನವಾಗಿ ಹೇಳುತ್ತದೆ. ಇದರ ಹೊರತಾಗಿ ಇದು ಕೇವಲ ಅವರ 
ವಾಸ್ತವದ ಅನುಕರಣೆ ಆಗಿರದೆ. ಅದರ ವ್ಯಾಖ್ಯಾನವೂ ಆಗಿತ್ತು: 
ಅವರು ಅಲ್ಲ ಪ್ರದರ್ಶನ ಮಾಡಿದ್ದು ಅವರ ಬದುಕನ ಭಾಗವೇ 
ಆಗಿತ್ತು. ಅದಕ್ಕೆ ಅವರು ಕಲ್ಪನೆಯ ಮಸಾಲೆ ಹಾಕಿದ್ದರು. 


ಮೋನಾ ಮತ್ತು ಅವಳ ಸ್ನೇಹಿತರು ಆಟದ ಸಮಯದಲ್ಲ ಸೃಷ್ಟಿಸಿದ 
ಅವರದ್ದೇ ಆದ ಕಲ್ಪನಾ ಲೋಕ ಮತ್ತು ಕ್ರಿಯೆಯು ಹೇಗೆ 
ಭಾವನಾತ್ಮಕ ಸಂಬಂಧ ಮತ್ತು ಕಾಲ್ಪನಿಕ ಭಾಗವಹಿಸುವಿಕೆಯನ್ನು 
ಏರ್ಪಡಿಸುತ್ತಾ ಮುಕ್ತ ಮತ್ತು ನಿರಂತರ ಮಾತುಗಾರಿಕೆಗೆ ಅವಕಾಶ 
ಮಾಡಿಕೊಡುತ್ತದೆ ಎನ್ನುವುದನ್ನು ನಾನು ಗಮನಿಸಿದೆ. ಇದು 
ನನ್ನನ್ನು ಯೋಜನೆಗೆ ಹಚ್ಚಿತು. ಭಾಷಾ ಕಅಕೆಯನ್ನು ಹೆಚ್ಚು 
ಆತಂಕರಹಿತವಾಗಿಸಲು ಮತ್ತು ರಂಜನೀಯವಾಗಿಸಲು ಇಂತಹ 
ನಾಟಕದ ಪ್ರಕಾರಗಳನ್ನು ಅಳವಡಿಸಿಕೊಳ್ಳಬೇಕಾದ ವಿಧಾನಗಳ 


ಕುರಿತು ಯೋಚಿಸಲು ಇದು ನನಗೆ ಮತ್ತಷ್ಟು ಸ್ಪೂರ್ತಿ ನೀಡಿತು. 
ಮಾರ್ಗದರ್ಶಿತ ಹಸ್ತಕ್ಷೇಪ 


ಇದರ ಪ್ರಕಾರ ಮಾರ್ಗದರ್ಶಿತ ಹಸ್ತಕ್ಷೇಪದ ಯೋಜನೆಯೊಂದನ್ನು 
ಹಾಕಿಕೊಳ್ಳಲಾಯುತು. ಕಾಲ್ಪನಿಕ / ನಾಟಕೀಯ ಆಟಗಳನ್ನು 
ಬಳಸಿಕೊಂಡು ಅರ್ಥವತ್ತಾದ ಭಾಷಾ ಅನುಭವಗಳಲ್ಲ ಮಕ್ಕಳನ್ನು 
ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆನ್ನುವುದು ಇದರ ಉದ್ದೇಶ. 
ಇದನ್ನು ಅಂಗನವಾಡಿಗೆ ಹೋಗುವ ಮತ್ತು 1ರಿಂದ ಡನೇ 
ತರಗತಿವರೆಗಿನ ವಿದ್ಯಾರ್ಥಿಗಳ ಗುಂಪು ರಚಿಸಿ ಪ್ರಯೋಗ- 
ಮಾಡಲಾಯಿತು. ಅ೦ದರೆ ಶಾಲೆಯ ಅನುಭವವೇ ಇಲ್ಲದ ಅಥವಾ 
ಕಡಿಮೆ ಅನುಭವ ಇರುವ ವಿದ್ಯಾರ್ಥಿಗಳನ್ನು ಇಲ್ಲ 
ಬಳಸಿಕೊಳ್ಳಲಾಯಿತು. 


ಹಸ್ತಕ್ಷೇಪದ ಮೊದಲ ಹಂತದಲ್ಲ ಸಂಭಾಷಣೆಯ ಮೂಲಕ 
ಸಂದರ್ಭವನ್ನು ಸ್ಥೂಲವಾಗಿ ವಿವರಿಸಲಾಲಯುತು. ತಮಗೆ 
ಇಷ್ಟವಿರುವ ಹಾಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವಂತೆ 
ಮಕ್ಕಳಲ್ಲ ಕೇಳಕೊಳ್ಳಲಾಯಿತು. ಅವರಿಗೆ ಪರಿಚಿತವಾಗಿರುವ ಮತ್ತು 
ಸಾಂದರ್ಜಕವಾಗಿ ಪ್ರಸ್ತುತವಾಗಿರುವ ಸನ್ನಿವೇಶಗಳನ್ನೇ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕೊಡಲಾಗಿದೆ ಎನ್ನುವುದನ್ನು ಖಾತರಿಪಡಿಸಿಕೊಳ್ಳಲಾಯುತು. 
ಉದಾಹರಣೆಗೆ - ಮಳೆಗಾಲ, ಕಾಡು, ಸಂತೆ, ಹಾತ್ರೆ/ಮೇಳದಲ್ಲ 
ಸಂಜೆಯ ಹೊತ್ತು ಇತ್ಯಾದಿ ಸಂದರ್ಭಗಳನ್ನು ನೀಡಲಾಯಖತು. 
ಮಳೆಗಾಲದ ಸಂದರ್ಭ ನೀಡಿದಾಗ ಪ್ರತಿಯೊಂದು ಮಗುವೂ 
ವೈವಿಧ್ಯಮಯವಾಗಿ ಪ್ರತಿಕ್ರಿಬುಸುತ್ತಾ ಒ೦ದು ಸನ್ನಿವೇಶದಿಂದ 
ಅನೇಕ ಅರ್ಥಗಳನ್ನು ಹೊರತರುವುದನ್ನು ನೋಡುವುದೇ 
ಆಸಕ್ತಿದಾಯಕ ವಿಷಯ. ಕೆಲವರು ಓಡಿ ಮೇಲ್ಭ್ಛಾವಣಿಯ ಕೆಳಗೆ 
ನಿಂತು ಮಳೆಯಿಂದ ರಕ್ಷಣೆ ಪಡೆಯುವವರಂತೆ ನಟಸುತ್ತಾರೆ. 
ಕೆಲವರು ಕೋಲನ್ನೇ ಕೊಡೆಯಂತೆ ಬಳಸಿಕೊಳ್ಳುತ್ತಾರೆ. ಇನ್ನು 
ಕೆಲವರು ತಮ್ಮ ಕೈಗಳನ್ನು ಚಾಚಿ ಮಳೆಯನ್ನೇ ತಜ್ಞಕೊಳ್ಳುವಂತೆ 
ನಟನೆ ಮಾಡುತ್ತಾರೆ. ಮತ್ತೆ ಕೆಲವರು ಮನೆಯೊಳಗೆ ಕಟ್ಟನಿಂತ 
ಕೆಸರು ನೀರನ್ನು ಹೊರಹಾಕುವಂತೆ ಅಭಿನಯಿಸುತ್ತಾರೆ. ಕೆಲವು 
ಮಕ್ಕಳು ತಮ್ಮ ಪಾಡಿಗೆ ಆಟವಾಡುತ್ತಾರೆ. ಉಳದವರು ಬೇರೆ ಬೇರೆ 
ರೀತಿಯಲ್ಲ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಕೆಲವರು 
ಮೂಕವಾಗಿ ನಟಸುತ್ತಾರೆ. ಇತರರರು ಧ್ವನಿ. ಮತ್ತು 
ಸ೦ಭಾಷಣೆಗಳನ್ನು ಬಳಸಿಕೊಳ್ಳುತ್ತಾರೆ. 


ಈ ಆಟದ ಸನ್ನಿವೇಶದಲ್ಲ ಸುಮಾರು 15 ನಿಮಿಷ ಭಾಗವಹಿಸಿದ 
ನಂತರ ಪ್ರತಿಯೊಬ್ಬರ ಅಭಿನಯವನ್ನು ಚರ್ಚಿಸಲು ಒಟ್ಟಾಗುತ್ತಿದ್ದೆವು. 
ಸ್ತ ವಿಮರ್ಶೆ ರೂಢಿ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರಯತ್ನ 


ಶುರುಮಾಡಿದೆವು. ಅದು ಒಂದೆರಡು ಸಾಲುಗಳ ಅವಲೋಕನವೇ 
ಇರಬಹುದು. 


ಒಂದು ವಾರದ ಬಳಕ ಅವರು ನಿಧಾನವಾಗಿ ಈ ಅಭ್ಯಾಸಕ್ಕೆ 
ಹೊಂದಿಕೊಂಡರು. ಮೊದಲಗಿಂತ ಹೆಚ್ಚಿನ ವಿಚಾರಗಳನ್ನು 
ವಿನಿಮಯ ಮಾಡಿಕೊಳ್ಳಲು ಶುರುಮಾಡಿದರು. ಸಣ್ಣ ಪ್ರಮಾಣದ 
ಉತ್ತೇಜನ ಕೊಟ್ಟರೆ ಮಕ್ಕಳು ಮುಕ್ತ ಪ್ರಶ್ನೆಗಳನ್ನು ಕೇಳುತ್ತಾರೆ. 
ಶಬ್ದಕೋಶಕ್ಕೆ ಒತ್ತುಕೊಡುತ್ತಾರೆ. ತಮ್ಮ ನಿರೂಪಣೆಗೆ ಪ್ರಶಂಸೆ ಮತ್ತು 
ಉತ್ಸಾಹ ತಂದು ಕೊಳ್ಳುತ್ತಾರೆ. ತಮ್ಮ ಅಭಿನಯವನ್ನು ಮರು 
ನಿರೂಪಿಸುವ ಸಂದರ್ಭದಲ್ಲ ಮಕ್ಕಳು ಈ ಮುಂದಿನ ವಿಚಾರಗಳನ್ನು 
ನಿರ್ವಹಿಸುವಂತೆ ಕಾಣಿಸುತ್ತಾರೆ; ಇದು ಭಾಷಾ ಕಅಕೆಯ 
ಸಂದರ್ಭದಲ್ಲ ಸಕಾಅಕ ವಿಚಾರ ಎಂದೇ ತೋರುತ್ತದೆ: 


ಕೂಜನದ / ಶಬ್ದಗಳ ಅನುಕರಣೆಯ ಬಳಕೆ (ಅಣಕುಪದ) 

ಶಬ್ದಗಳ ಕುರಿತು ಮಕ್ಕಳು ಮಾತನಾಡುವಾಗ ಸಹಜವಾಗಿಯೇ 
ತಮ್ಮ ಸುತ್ತಮುತ್ತಅನ ಮತ್ತು ತಮಗೆ ಸಂಬಂಧ ಪಟ್ಟ ಶಬ್ದಗಳ 
ಬಗೆಗೆ ಮಾತನಾಡುತ್ತಾರೆ. ಗುಡುಗು ಮತ್ತು ಮಳೆ ಮತ್ತು ಎಲೆಗಳ 
ಚರಪರ ಶಬ್ದಗಳು ಅವರಿಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡುವುದಕ್ಕೆ 
ಅನುವು ಮಾಡಿಕೊಡುತ್ತವೆ. 


ಗುಂಪಿನಲ್ಲಿ ನಾವು ಸಾಧಾರಣ ಮಳೆಯ ಶಬ್ದದಿಂದ ಹಿಡಿದು 
ಮಹಡಿಯ ಮೇಲೆ ಜಳುವ ಮಳೆಯ ಶಬ್ದದವರೆಗೆ ಹೇಗೆ ನ್ನ 
ಎನ್ನುವುದನ್ನು ಚರ್ಚಿಸಿದೆವು. ಸಿಟ್ಟಾದ ನಾಂಯು ಗಾಯಗೊಂಡ 
ವಾಯುಗಿಂತ ಹೇಗೆ ಭಿನ್ನುದ್ದನಿ ಹೊರಡಿಸುತ್ತದೆ ಎನ್ನುವುದನ್ನು 
ಚರ್ಚಿಸಿದೆವು. 


ಬೇರೆಯವರ ದೃಷ್ಟಿಯನ್ನು ಅರಿಯುವುದು 


ಇಂತಹ ಸಂದರ್ಭಗಳನ್ನು ಬಳಸಿ ಆಡುವಾಗ, ಇತರ ವ್ಯಕ್ತಿಗಳ, 
ಪ್ರಾಣಿಗಳ ಅಥವಾ ವಸ್ತುಗಳ ಪಾತ್ರಗಳ ಗುಣ ಮತ್ತು ಲಕ್ಷಣಗಳನ್ನು 
ಮೈಗೂಡಿಸಿಕೊಳ್ಳಲು ಅವರು ಯತ್ನಿಸುತ್ತಿರುತ್ತಾರೆ. 
ಉದಾಹರಣೆಗೆ ಮಿ೦ಚಿನ ಪಾತ್ರದಲ್ಲಿ ನಟಸಿದ ಮಗು ತನ್ನ ಸುತ್ತ 


ಫೆ 
ಲ 
ದ 


ಇರುವವರನ್ನು ಬೆನ್ನಟ್ಟುತ್ತದೆ. ಹೊಡೆಯುವಂತೆ ಬೆದರಿಸುತ್ತದೆ - 
ಇವೆಲ್ಲ ಮಿಂಚಿನ ಕಾಲ್ಪನಿಕ ಮತ್ತು ನೈಜರೂಪಕವಾಗಿ ಇನ್ನೊಬ್ಬರು 
ಹೇಗೆ ಅನುಭವಿಸುವ ಹಾಗೆ ಮಾಡಬಹುದು ಎನ್ನುವುದನ್ನು 
ತಿಳಸುತ್ತದೆ. 


ಅಭಿನಯವನ್ನು ಅನುಕ್ರಮವಾಗಿ ನಿರೂಪಿಸುವುದು 


ಅಭಿನಯಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಕೆಲವೊಮ್ಮೆ ತಮ್ಮ 
ಜೀವನದ ಅನುಭವಗಳನ್ನು ಕತೆಗಳಾಗಿ ಹಂಚಿಕೊಳ್ಳುತ್ತಾರೆ. 
ಮಳೆಗಾಲದ ಸಂದರ್ಭದಲ್ಲ ತನ್ನು ಮನೆಯೊಳಗಿನಿಂದ ಮಳೆಯ 
ನೀರನ್ನು ಹೊರಗೆ ಹಾಕುವಂತೆ ಅಭಿನಯ ತೋರಿದ ಹುಡುಗಿಯು 
ತನ್ನ ನಟನೆಯ ನೈಜ ಪರಿಸ್ಥಿತಿಯನ್ನು ಅನುಭವ ಹಂಚಿಕೆಯ 
ಸ೦ದರ್ಭದಲ್ಲ ನಿರೂಪಿಸಿದಳು. 


ನಿರೂಪಣಾ ಸಾಮರ್ಥ್ಯ. ಸಂಕೀರ್ಣ ಭಾಷಾ ಬಳಕೆ (ಭೂತಕಾಲ, 
ವರ್ತಮಾನ ಕಾಲದಲ್ಲ ಮಾತನಾಡುವುದು), ಸಾಹಿತ್ಯಕ ತ೦ತ್ರಗಳ 
ಅರ್ಥೈಸುವಿಕೆ (ಸ್ವಗತ, ರೂಪಕ, ಸಾದೃಶ್ಯ). ಸಾಂಕೇತಿಕ 
ಪ್ರತಿನಿಧೀಕರಣ ಮತ್ತು ಅಂತರ್‌ ವ್ಯಕ್ತೀಯ ಸಂವಹನ ಇತ್ಯಾದಿ 
ವಿವಿಧ ಬಗೆಯ ಸಾಹಿತ್ಯಕ ಮತ್ತು ಭಾಷಿಕ ಕೌಶಲ್ಯಗಳನ್ನು ಅಭಿವೃದ್ಧಿ 
ಪಡಿಸುವುದಕ್ಕೆ ಹೇಗೆ ಈ ಕಾಲ್ಪನಿಕ ಆಟ ಅಡಿಗಲ್ಲಾಗುತ್ತದೆ 
ಎನ್ನುವುದನ್ನು ಈ ಒಳನೋಟಗಳು ಸೂಚಿಸುತ್ತವೆ. 


ಸಾರಾಂಶ 


ಈ ಬಗೆಯ ಮಾರ್ಗದರ್ಶಿತ ರೂಪದ ಕಾಲ್ಪನಿಕ ಆಟವನ್ನು ನಂತರ 
ಇತರ ಗುಂಪು ಚಟುವಟಕೆಗಳಗೆ ವಿಸ್ತರಿಸಲಾಯಿತು. ಹೀಗೆ ಒಂದು 
ಗುಂಪು ದೃಶ್ಯಾಳನಯ ಮಾಡುವಾಗ ಇನ್ನೊಂದು ಗುಂಪು 
ಅದನ್ನು ಕೇವಲ ಅವಲೋಕಿಸಿ ವ್ಯಾಖ್ಯಾನಗಳನ್ನು 
ಹಂಚಿಕೊಳ್ಳುತ್ತದೆ. ಕಥೆಗಳನ್ನು ಅಭಿನಲಯುಸಿದಾಗ ಹೆಚ್ಚು ನೆನಪಿನಲ್ಲ 
ಉಳದುಕೊಳ್ಳುತ್ತವೆ ಎನ್ನುವ ಕಾರಣದಿಂದ ಮಕ್ಕಳಗೆ ಹೊಸ 
ಪುಸ್ತಕಗಳನ್ನು ಪರಿಚಯಸುವ ಸಂದರ್ಭದಲ್ಲ ಇದೇ ಮಾರ್ಗವನ್ನು 


ಪರಾಮರ್ಶನ 


ಪರಿಚಯುಸಲಾಯುತು. ಮಕ್ಕಕ ಪ್ರತಿಕ್ರಿಯೆಗಳು, ನಿರೂಪಣೆಗಳು 
ಮತ್ತು ಹೊಸದಾಗಿ ಕಅತ ಶಬ್ದಸಂಪತ್ತು ಇವೆಲ್ಲವುಗಳನ್ನು 
ಮರುಪರಿಶೀಅಸಬಹುದಾದ ಚಾರ್ಟ್‌ಗಳಲ್ಲ ಬರೆದು ಚಿತ್ರಿಸಲಾಗಿದೆ. 
ಈ ಚಾರ್ಟ್‌ಗಳನ್ನು ಬೇಕಾದ ಸಂದರ್ಭದಲ್ಲ ನೋಡಿಕೊಳ್ಳಬಹುದು. 
ಈ ಚಾರ್ಟ್‌ಗಳಲ್ಲನ ಬರವಣಿಗೆಗಳನ್ನು ಸುಲಭದಲ್ಲ ಗುರುತಿಸ - 
ಬಹುದಾದವುಗಳಾಗಿದ್ದು. ಅವು ವೈಯಕ್ತಿಕ ನೆಲೆಯಲ್ಲ 
ಅರ್ಥಮಾಡಿಕೊಳ್ಳುವುದಕ್ಕೆ ಸಹಕಾರಿ. (ಐ ಮತ್ತು 3ನೇ ತರಗತಿಯ) 
ಮಕ್ಕಳು ಇದನ್ನು ಬಹಳ ಬೇಗ ಭೇದಿಸಲು ಸಮರ್ಥರಾದರು. 


ಕೊನೆಯದಾಗಿ, ಮಕ್ಗಳು ತಮ್ಮದೇ ಲೋಕದೃಷ್ಟಿಯನ್ನು 
ಹೊಂದಿರುವುದು ಮುಖ್ಯ. ಅಷ್ಟೇ ಮುಖ್ಯವಾದದ್ದು ಎಂದರೆ ಅವರಿಗೆ 
ತಮ್ಮ ಲೋಕದೃಷ್ಟಿಗೆ ಧ್ಲನಿಯಾಗುವ ಮಾರ್ಗ ಮತ್ತು ಅವಕಾಶ 
ಅವರಿಗೆ ಇದೆ ಎನ್ನುವುದೇ ಆಗಿದೆ. ಈ ಸಂದರ್ಭದಲ್ಲ ಕಾಲ್ಪನಿಕ 
ಆಟವು ಅವರಿಗೆ ನೆರವಾಗಬಲ್ಲ ಸೂಕ್ತ ಉಪಕರಣವನ್ನು ನೀಡುತ್ತದೆ. 
ಇದೇ ಹೊತ್ತಿಗೆ ಅದು ಹಿರಿಯರಿಗೆ ಮಕ್ಕಳನ್ನು ಅರ್ಥೈಸುವುದಕ್ಕೆ 
ಬೇಕಾದ ಮಸೂರವನ್ನು ಒದಗಿಸಿಕೊಡುತ್ತದೆ. 


x ಗೌಪ್ಯತೆಯನ್ನು ಕಾಪಾಡುವ ಸಲುವಾಗಿ ಇಲ್ಲ ಹೆಸರುಗಳನ್ನು 
ಬದಲಾಯುಸಲಾಗಿದೆ. 


ಕೊನೆಯ ಟಪ್ಪಣಿ: 

ನಾನು ನಟಸುವ ಆಟವನ್ನು ಕಾಲ್ಪನಿಕ ಆಟ ಅಥವಾ ಸಾಂಕೇತಿಕ 
ಆಟ ಎಂದು ಕರೆಯಬಹುದಾಗಿದೆ. ಈ ನಟನೆಯ ಆಟವು 
ಬಾಲ್ಯದಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಮಗು 
ವಾಸ್ತವತೆಯನ್ನು ನಂಬುವಂತೆ ಮಾಡುವುದು ಮತ್ತು ಇತರೆ ಜನರ, 
ಪ್ರಾಣಿಗಳ ಅಥವಾ ಸ್ಥಳಗಳನ್ನು ರಚಿಸಿ ಅಭಿನಯಿಸುವುದನ್ನು 
ಒಳಗೊಂಡಿರುತ್ತದೆ. 


ತಮ್ಮ ಕಲ್ಪನೆಯ ವಾಸ್ತವತೆಯನ್ನು ಪ್ರತಿನಿಧಿಸುವ ಸಲುವಾಗಿ ಅದರ 
ಸುತ್ತಅನ ವಸ್ತುಗಳನ್ನು ಸ೦ಕೇತಗಳನ್ನಾಗಿ ಬಳಸಿಕೊಳ್ಳುತ್ತಾರೆ. 


i Pretend play, also known as imaginative play or symbolic play, starts in early childhood and involves the child creating make-believe realities and 
enacting different people, animals, or places. Objects around them are used as symbols to represent their imagined realities. 


ವೈಷ್ಣವಿ ವಿ. ಅವರು ಶಿಕ್ಷಣ ಕ್ಷೇತ್ರದಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಸ್ತುತ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ನಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ (ಇಂಗ್ಲಿಷ್‌) ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಿಂದ ಶಿಕ್ಷಣಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ. ಮಕ್ಕಳ ಸಾಹಿತ್ಯ. ಭಾಷಾ ಬೋಧನಾ 
ವಿಧಾನ, ಸಮುದಾಯಗಳಲ್ಲ ತೊಡಗಿಸಿಕೊಳ್ಳುವಿಕೆ- ಇವು ಅವರ ಆಸಕ್ತಿಯ ವಿಷಯಗಳಾಗಿವೆ. 


ಇವರನ್ನು vaishnavi.v@azimpremjifoundation.org ಮೂಲಕ ಸ೦ಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ । ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


85 


86 


ಶಿಕಕರಿಗೂ ಆಟ ಅಗತ 
ತ ಶಿ 


ವಿವೇಕ್‌ ಸುಂದರ್‌ ಪಿಳ್ಳೆ ೈ 


ಪುದುಚೆರಿಯ ವಲಯವೊಂ೦ದರ ಶಿಕ್ಷಕರೊಡನೆ ಇಂಗ್ಲಿಷ್‌ ಬೋಧನೆ 
ಕುರಿತ ಮೂರು ತಿಂಗಳ ನಿರಂತರ ಕಅಕೆ ಕಾರ್ಯಕ್ರಮವು (ಸಿಇಪಿ) 
ಪ್ರಗತಿಯಲ್ಲತ್ತು. ಹಲವು ತಿಂಗಳುಗಳ ಲಾಕ್‌ಡೌನ್‌ ಬಳಕ 
ಶಾಲೆಗಳು ಆಗಷ್ಟೇ ಆರ೦ಭವಾಗಿದ್ದವು ಮತ್ತು ಶಿಕ್ಷಕರೊಡನೆ 
ಮುಖಾಮುಖ ಕಾರ್ಯಾಗಾರ ನಡೆಸುವ ಸಂದರ್ಭ ದೊರೆತದ್ದರಿ೦ದ 
ನಾವೆಲ್ಲರೂ ಖುಷಿಯಾಗಿದ್ದೆವು. ಮೊದಲನೇ ಅಧಿವೇಶನದಲ್ಲ 


ಶಾಲೆಗಳಗೆ ಭೇಟ ಹಾಗೂ ಪುನರ್ಮನನ (scaffolding) 
ಕಾರ್ಯಕ್ರಮಗಳೆಂದು ರೂಪಿಸಿಕೊಂಡೆವು. ಆದರೆ ಎರಡನೇ 
ಅಧಿವೇಶನದ ನಂತರ, ನಾವು ಶಾಲೆಗಳಗೆ ಭೇಟಗೆ 
ಸಿದ್ಧವಾಗುವುದಕ್ಕೆ ಮುನ್ನವೇ ಶಾಲೆಗಳು ಮತ್ತೆ ಮುಚ್ಚಲ್ಪಟ್ಟವು. 


ತಾವು ಈಗಾಗಲೇ ಕಅತಿರುವುದನ್ನೇ ಅನುಷ್ಠಾನಗೊಳಸಲು 
ಶಿಕ್ಷಕರಿಗೆ ಸಾಧ್ಯವಾಗದ ಪರಿಸ್ಥಿತಿ ಇರುವಾಗ, ಅವರನ್ನು ಮತ್ತೆ 
ತರಬೇತಿಂಯಲ್ಲ ತೊಡಗಿಕೊಳ್ಳುವಂತೆ ಮಾಡಲು ಏನು 
ಮಾಡಬೇಕು? ಶಾಲೆಗೆ ಮತ್ತೆ ವಾಪಸಾಗುವ ಮಕ್ಕಳು ಎದುರಿಸುವ 
ಕಅಕೆಯಲ್ಲನ ಅ೦ತರವನ್ನು ಮುಚ್ಚಲು ಏನು ಮಾಡಬೇಕು? ನಾವು 
ಇವೇ ಮೊದಲಾದ ಪ್ರಶ್ನೆಗಳ ಕುರಿತು ಆಲೋಚಿಸುತ್ತಿರುವಾಗಲೇ, 
ಸಿಇಪಿಯ ವಾಟ್ಸ್‌ಆಪ್‌ ಗುಂಪನ್ನು ಕ್ರಿಯಾಶೀಲವಾಗಿಡಲು 
ಶಿಕ್ಷಕರೊಡನೆ ಕೆಲವು ಭಾಷಾ ಆಟಗಳನ್ನು ಆಡುವ ಬಗ್ಗೆ 
ಆಲೋಚಿಸಿದೆವು. ನಾವು ಈ ಮೊದಲು ಕೆಲವು ಬೋಧನಾ 
ವಿಚಾರಗಳನ್ನು ಹ೦ಚಿಕೊ೦ಡಿದ್ದರೂ ಮತ್ತು ಶಿಕ್ಷಕರನ್ನು ತಮ್ಮ 
ವಿಚಾರಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸಿದ್ದರೂ. ಶಿಕ್ಷಕರಿಂದ ತೀರ 
ಕಡಿಮೆ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆಟಗಳು. ಗುಂಪಿನಲ್ಲ ಸ್ವಲ್ಪ 
ಉತ್ಸಾಹವನ್ನು ಉಂಟುಮಾಡಬಹುದು ಎಂದು ನಾವು ಭಾವಿಸಿದೆವು 


ಈ ಭಾಷಾ ಆಟಗಳು ಕ್ರಮೇಣ ಶಿಕ್ಷಕರಲ್ಲಿ ಹೇಗೆ ಆಸಕ್ತಿ 
ಮೂಡಿಸಿದವು ಹಾಗೂ ಹೇಗೆ ಹೆಚ್ಚು ಹೆಚ್ಚು ಮಂದಿ ಶಿಕ್ಷಕರು 
ಪಾಲ್ಲೊಳ್ಳಲಾರಂಭಸಿದರು ಎಂಬುದನ್ನು ನಾನು ಇಲ್ಲ ಹ೦ಚಿ- 
ಕೊಳ್ಳುತ್ತೇನೆ. 


ರಿಖಸ್‌ ಚತುರ ಪ್ರಶ್ನೆಗಳು: 


ಅಕ್ಷರಗಳು ಹಾಗೂ ಪದಗಳನ್ನು 
ಬಳಸಿ ರಚಿಸಿದ ಚಿತ್ರಗಳ೦ದ 
ರಿಬಸ್‌ ಚತುರ ಪ್ರಶ್ನೆಗಳನ್ನು ದ್ಯ 
ರೂಪಿಸಲಾಗುತ್ತದೆ. ನಾವು 


PROMISE 
ಇವುಗಳಲ್ಲಿ ಕೆಲವನ್ನು ವಾಟ್ಸ್‌ಆಪ್‌ 
ಗುಂಪಿನಲ್ಲಿ ಹಂಚಿಕೊಂಡೆವು. ಕೇ 
NEAFRI ENDED 
TRAVEL 
CCCCCCCCC 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಇ 
ಜ್‌ 
ಡಾ 


ಉದಾಹರಣೆಗೆ, ಮೊದಲನ ಚಿತ್ರದ ಉತ್ತರ “Green with Envey” 
ಎಂದಾದರೆ. ಉಳದವುಗಳ ಉತ್ತರವೇನು? 


ಇಬ್ಬರು ಶಿಕ್ಷಕರು ತಕ್ಷಣ ಉತ್ತರ ನೀಡಿದರು. ಆದ್ದರಿಂದ ನಾವು 
ಇನ್ನಷ್ಟು ಚತುರ ಪ್ರಶ್ನೆಗಳನ್ನು ಹಂಚಿಕೊಂಡೆವು. ಮತ್ತೆ ಮೂವರು 
ಶಿಕ್ಷಕರು ಗುಂಪಿಗೆ ಸೇರ್ಪಡೆಯಾದರು. ಅವರ ಆತ್ಮವಿಶ್ವಾಸವನ್ನು 
ಹೆಚ್ಚಿಸಲು ಆರ೦ಭದಲ್ಲ ಸರಳವಾದ ಒಗಟುಗಳನ್ನು ಕೇಳ, ಎಲ್ಲ 
ಉತ್ತರಗಳಗೆ ಪ್ರೋತ್ಸಾಹಕ ಸ್ಟೈಅ, ಜಫ್‌ ಚಿತ್ರಗಳನ್ನು ಕೊಟ್ಟು 
ಉತ್ತೇಜಸಿದೆವು ಮತ್ತು ಅವರು ತಪ್ಪು ಉತ್ತರ ನೀಡಿದಾಗ, ಅದನ್ನು 
ನೇರವಾಗಿ ಹೇಳುವ ಬದಲು ಅವರಿಗೆ ಉತ್ತರಕ್ಕೆ ಸುಳವು ನೀಡಿ, ಸರಿ 
ಉತ್ತರ ಕಂಡುಕೊಳ್ಳಲು ನೆರವಾದೆವು. 


ಭಾಷಾ ಒಗಟುಗಳು: ಮಾರನೇ ದಿನ ಶಿಕ್ಷಕರು ಉತ್ತರ 
ಕಂಡುಕೊಳ್ಳಲು ಅಂತರ್ಜಾಲದ ನೆರವು ಪಡೆದುಕೊಳ್ಳಬಾರದು 
ಎಂಬ ಷರತ್ತು ಹೇರಿ. ಕೆಲವು ಭಾಷಾ ಒಗಟುಗಳನ್ನು 
ಹಂಚಿಕೊಂಡೆವು. 


ನೀವು ಕೆಳಗಿನ ಒಗಟುಗಳಗೆ ಉತ್ತರ ನೀಡಲು ಪ್ರಯತ್ನಿಸುವಿರಾ? 


1 *T” ಇಂದ ಆರಂಭವಾಗುವ ಇಂದ್ದಿಷಿನ ವಾರದ ನಾಲ್ಕು 
ದಿನಗಳು ಯಾವುವು? 


2. ಇಂಗ್ಲಿಷ್‌ನಲ್ಲಿ ಯಾವಾಗಲೂ ತಪ್ಪಾಗಿ ಕಾಗುಣಿತ ಹೇಳುವ ಪದ 
ಯಾವುದು? 


3. 4 ಅಕ್ಷರಗಳ೦ದ ರಚಿಸಲಾಗುವ, ಆದರೆ 3 ರಿಂದ 
ರಚಿತವಾಗಿರುವ ಪದ ಯಾವುದು? ೨ ಅಕ್ಷರಗಳೊಂದಿಗೆ 
ಬರೆಯುವುದಾದರೂ 4 ರಿ೦ದ ಆಗಿರುವ. ಅಪರೂಪವಾಗಿ 6 
ಅಕ್ಷರವನ್ನು ಒಳಗೊಂಡಿರುತ್ತದೆ ಮತ್ತು 5 ಅಕ್ಷರಗಳ೦ದ 
ಬರೆಯಲಾಗದ ಪದ. 


4. ವ್ಯಕ್ತಿಯೊಬ್ಬ ಹೇಳುತ್ತಾನೆ, “ನನಗೆ ಸೋದರ-ಸೋದರಿಯರಿಲ್ಲ. 
ಆದರೆ, ಆ ಮನುಷ್ಯನ ತಂದೆ ನನ್ನ ತಂದೆಯ ಮಗ'. ಆತ 
ಯಾರ ಖಗ್ಗೆ ಹೇಳುತ್ತಿದ್ದಾನೆ? 


ಇನ್ನಿಬ್ಬರು ಹೊಸ ಶಿಕ್ಷಕರು ಸೇರ್ಪಡೆಯಾದರು. ಅವರು 
ಒಗಟುಗಳನ್ನು ಬಡಿಸಿದಂತೆ, ಇನ್ನಷ್ಟು ಒಗಟುಗಳನ್ನು ನೀಡಿದೆವು: 


ಸ್ಲಿಷ್ಟತೆಯನ್ನು ಕ್ರಮೇಣ ಹೆಚ್ಚಿಸಿದೆವು. 


ಸಾದ್ಯಶ್ಯದ ಚತುರ ಪ್ರಶ್ನೆಗಳು: 


ಶಿಕ್ಷಕರು ಆಸಕ್ತಿ ತೋರಿಸುತ್ತಿದ್ದುದರಿಂದ, ಎಲ್ಲರೂ ಪಾಲ್ಗೊಳ್ಳಲು 
ಹಾಗೂ ಒಟ್ಟಾಗಿ ಆಡಲು ಅನುಕೂಲವಾಗುವಂತೆ, ಒಂದು 
ಸಮಯವನ್ನು ನಿಗದಿಗೊಳಸಿದೆವು. ಅವರಿಗೆ ಕೆಲವು ಸಾದೃಶ್ಯದ 


ಚತುರ ಪ್ರಶ್ನೆಗಳನ್ನು ನೀಡಿ. ಅವುಗಳ ಸ್ಪಷ್ಟ ಉತ್ತರ ಅಂತರ್ಜಾಲದಲ್ಲ 
ಸಿಗದ ಕಾರಣ. ಅ೦ತರ್ಜಾಲವನ್ನು ಬಳಸಲು ಅನುಮತಿ ಕೊಟ್ಟೆವು: 
ಹೀಗಿದ್ದರೂ, ಅವರು ಮನಸಿಟ್ಟು ಆಡುವ ಅಗತ್ಯವಿತ್ತು. ಈ ಚತುರ 
ಸಮಸ್ಯೆಗಳು: ಬಹಳ ಜನಪ್ರಿಯವಾದವು ಮತ್ತು ಶಿಕ್ಷಕರು ಒಂದು 
ಗಂಟೆಗೂ ಅಧಿಕ ಕಾಲ ಆಟವನ್ನು ಮುಂದುವರಿಸಿದರು. 
ಅಂತ್ಯದಲ್ಲಿ. ಎಲ್ಲರೂ "ಮಿದುಳನ್ನು ಚುರುಕು'ಗೊಳಸುವ ಚತುರ 
ಪ್ರಶ್ನೆಗಳನ್ನು ನೀಡಿದ್ದಕ್ಕಾಗಿ ನಮಗೆ ಧನ್ಯವಾದ ಹೇಳದರು. 


ಕೆಳಗಿನವಕ್ಕೆ ಉತ್ತರ ಹೇಳಲು ಪ್ರಯತ್ನಿಸಿ: 


(9 Import : Export :: Expenditure : ? 


[| A. Deficit 
[] ೮ Debt 


[] 8 Revenue 
[] 0D. Tax 


10 Country : President :: State : ? 


[] A. Governor [7] B. Minister 

[] C. Chief Minister [1 D. citizen 

1 Bread : Yeast :: Curd: 2 
[1] A. Fungi [7] 8. Bacteria 

[] C. Germs [7] D. Virus 


ಹಸುಗಳು ಮತ್ತು ಹೋರಿಗಳು: ಹಸುಗಳು ಮತ್ತು ಹೋರಿಗಳು 
ಆಟವನ್ನು ಹೇಗೆ ಆಡುವುದು ಎನ್ನುವ ವಿಡಿಯೋ ಮಾಡಿ, ಅದನ್ನು 
ಗುಂಪಿನಲ್ಲಿ ಹಂಚಿಕೊಂಡೆವು. “ಹೋರಿ” ಸರಿಯಾದ ಸ್ಥಳದಲ್ಲರುವ 
ಸರಿಯಾದ ಅಕ್ಷರವನ್ನು ಹಾಗೂ “ಹಸು” ತಪ್ಪು ಸ್ಥಾನದಲ್ಲರುವ 
ಸರಿಯಾದ ಅಕ್ಷರವನ್ನು ಪ್ರತಿನಿಧಿಸುತ್ತದೆ. ಕೆಳಗಿನ ಚಿತ್ರದಲ್ಲಿ ನೀಡಿದ 
ಅಂಕಗಳ ಆಧಾರದಿಂದ ಪದವನ್ನು ಊಹಿಸಲು ಸಾಧ್ಯವೇ? 


1 bull 
1 bull 


1 bull, 1 cow 


1 bull, 1 cow 


ಮಾರನೇ ದಿನ ಕೆಲವು ಮೂರಕ್ಷರದ ಸರಳ ಪದಗಳಂದ ಆಟವನ್ನು 
ಆರಂಭಿಸಿದೆವು. ಅವರಿಗೆ ಆಟದ ರುಚಿ ಹತ್ತಿಸಿದ ಬಳಕ. ನಾವು 
ಶಿಕ್ಷಕರಿಗೆ ನಾಲ್ಕು ಅಕ್ಷರಗಳ ಪದಗಳನ್ನು ಕೊಟ್ಟಿವು. ಇದು ಕಷ್ಟವಿದೆ 
ಎಂದು ಹೇಳದಾಗ,. ಸುಳವು ನೀಡಿದೆವು: ಬಳಕ ಅವರು ಅವುಗಳನ್ನು 
ಬಡಿಸಿದರು. ಅವರ ಆಸಕ್ತಿ ಹೆಚ್ಚಿತು. ಅಂತಿಮವಾಗಿ. ಅವರಿಗೆ 
“ಮಾಸ್ಟರ್‌ ಮೈಂಡ್‌” ಹೆಸರಿನ ಹಲಗೆ ಆಟ (ಬೋರ್ಡ್‌ ಗೇಮ್‌) 
ಪರಿಚಯುಸಿದೆವು. ಇದರಲ್ಲಿ ಪದಗಳ ಬದಲು ಬಣ್ಣಗಳನ್ನು 
ಬಳಸಲಾಗಿತ್ತು. ಈ ಆಟಕೆಯನ್ನು ಶಿಕ್ಷಕರು ಮಾರುಕಟ್ಟೆಯಲ್ಲ 
ಖರೀದಿಸಬಹುದಾಗಿತ್ತು ಮತ್ತು ಮನೆಯಲ್ಲ ಕುಟುಂಬದ 
ಸದಸ್ಯರೊಂದಿಗೆ ಆಡಬಹುದಿತ್ತು. 


ಯಾವುದು ಸರಿಯಾದ ಪದ?: 


ನಾವು ಶಿಕ್ಷಕರಿಗೆ ಪ್ರಾರಂಭಕ್ಷೆ Tram, Windmill ಸರಳ ಪದಗಳನ್ನು 
ಊಹಿಸಲು ಹೇಳ, ಅನಂತರ ಕಠಿಣ ಪದಗಳಾದ 16500051016, 
witness ಇತ್ಯಾದಿಗೆ ಮುಂದುವರಿದೆವು. ಶಿಕ್ಷಕರು ಈ ಆಟವನ್ನು 
ಎಷ್ಟು ಇಷ್ಟಪಟ್ಟರೆ೦ದರೆ, ಮರುದಿನವೂ ಇದೇ ಆಟ ಆಡಿದೆವು: ಈ 
ಬಾರಿ"ಸರಿಯಾದ ಪದ' ವನ್ನು ಶಿಕ್ಷಕರೇ ಆಲೋಚನೆ ಮಾಡಿ 
ಹೇಳಲು ಜಟ್ಟೆವು. 


ಇವು ಸುಳವುಗಳಾದರೆ ಸರಿಯಾದ ಪದ ಯಾವುದು?: 


Amusing, Comical, Funny, Witty, Joke: 


ಅಷ್ಟರಲ್ಲ ಆಟಕ್ಕೆ ಸೇರ್ಪಡೆಗೊಂಡು ಆಗಾಗ ಪಾಲ್ಗೊಳ್ಳುತ್ತಿದ್ದ ಶಿಕ್ಷಕರ 
ಸಂಖ್ಯೆ 7 ಆಗಿತ್ತು. ಇನ್ನಷ್ಟು ಶಿಕ್ಷಕರು ಸೇರುವುದನ್ನು ಉತ್ತೇಜಸಲು, 
ಇಂಥ ಆಟಗಳ ಹಿಂದಿನ ತರ್ಕವನ್ನು ಹಂಚಿಕೊಂಡೆವು: ಇವು ಸ್ವತಃ 
ಶಿಕ್ಷಕರಿಗೂ ಆಸಕ್ತಿದಾಯಕ, ವಿನೋದಮಂರು ಹಾಗೂ 
ಜ್ಞಾನದಾಯಕವಾಗಿರುವುದರ ಜೊತೆಗೆ ಅವರಿಗೆ ತರಗತಿಗಳ 
ಅಗತ್ಯಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಲು ಬೇಕಾದ ಸಾಧನಗಳು 
ಹಾಗೂ ಕಲ್ಪನೆಗಳನ್ನು ಇವು ಒದಗಿಸುತ್ತವೆ. 


ಪದ ರಚನೆ ಆಟಗಳು: ನಾವು ಶಿಕ್ಷಕರಿಗೆ ಪದದ ಮೊದಲ ಹಾಗೂ 
ಕೊನೆಯ ಅಕ್ಷರ / ಶಬ್ದವನ್ನು ಕೊಟ್ಟು, ಅದನ್ನು ಬಳಸಿಕೊಂಡು 
ಎರಡು ಹಾಗೂ ಮೂರು ಪದಭಾಗ (5/!180160)ಗಳ ಪದಗಳನ್ನು 
ರಚಿಸಲು ಹೇಳದೆವು. ಈ ಸುಳವು ಬಳಸಿಕೊಂಡು, ನನ್ನ 
ಮನಸ್ಸಿನಲ್ಲರುವ ಪದ ಯಾವುದು ಎಂದು ಊಹಿಸಲು ಸಾಧ್ಯವೇ? 
ಇದರಲ್ಲ ಸ್ವರಗಳಾದ 5. 7 ಮತ್ತು 1/ ಇದ್ದು. ಅದು 
ಕರ್ತವ್ಯ(ಡ್ಯೂಟ)ಕ್ಷೆ ಸಂಬಂಧಿಸಿದೆ. 


ಇನ್ನೊಂದು ಪದ ರಚನೆ ಆಟವೆಂದರೆ, ಕೊಟ್ಟ ಪದದಿಂದ ಒಂದು 
ಅಕ್ಷರ ತೆಗೆದುಹಾಕಿ / ಸೇರಿಸಿ / ಬದಲಸಿ ಹೊಸ ಪದಗಳ ಸೃಷ್ಟಿ. 
ಉದಾಹರಣೆಗೆ. ನಾವು "76801 ಪದ ಕೊಟ್ಟು ಒಂದು ಬಾರಿಗೆ ಒಂದು 
ಅಕ್ಷರವನ್ನು ಬದಅಸಿ, ಇನ್ನೂ ಐದು ಪದಗಳನ್ನು ರಚಿಸಲು 
ಸೂಚಿಸಿದೆವು. ಒಬ್ಬರು ಶಿಕ್ಷಕರು TEAM-BEAM-BEAT-BOAT- 
BOOT-HOOT wow ಪದಗಳನ್ನು ಸೃಷ್ಟಿಸಿದರು. ಅವುಗಳನ್ನೆಲ್ಲ 
ಪೋಣಿಸಿ, The TEAM followed the HOOT Sound in BOAT 


with BOOTS and BEAMED with BEAT, ವಾಕ್ಯವನ್ನು 
ರಚಿಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


87 


88 


ಫಅತ: 

ಈ ಆಟಗಳನ್ನು ಮತ್ತು ಅದೇ ತರಹದ ಇನ್ನಿತರ ಆಟಗಳನ್ನು 
ಆರಂಭಿಸಿದ ಎರಡು ವಾರಗಳೊಳಗೆ ಫಅತಾ೦ಶ ಸ್ಫುಟವಾಗಿ 
ಕಾಣತೊಡಗಿತು. ಪಾಲ್ಗೊಳ್ಳುತ್ತಿದ್ದ ಆರರಿ೦ದ ಏಳು ಶಿಕ್ಷಕರು 
ಮೊದಲಗಿ೦ತ ಹೆಚ್ಚು ಸ್ನೇಹಿತರಾದರು. ನಾವು ಅವರನ್ನು 
ದೂರವಾಣಿಯಲ್ಲ ಸಂಪರ್ಕಿಸಿದಾಗ, ಅವರ ಧ್ವನಿಯಲ್ಲ ಸಡಗರ 
ಕಂಡುಬಂತು. ಬಹಳ ಕಾಲದ ಬಳಕ ನನ್ನ ಮಿದುಳನ್ನು ಬಳಸಿದೆ 
ಎ೦ದು ಶಿಕ್ಷಕರೊಬ್ಬರು ಹೇಳದರು. ಪ್ರತಿದಿನ ಈ ಆಟಗಳಗಾಗಿ 
ಕಾಯುತ್ತಿರುತ್ತೇನೆ ಎಂದು ಇನ್ನೊಬ್ಬ ಶಿಕ್ಷಕಿ ಹೇಳದರೆ, 
ನಿಗದಿಪಡಿಸಿದ ಸಮಯದಲ್ಲ ಪಾಲ್ಗೊಳ್ಳಲು ಸಾಧ್ಯವಾಗದ್ದರಿಂದ, 
ಆಟದ ಸಮಯವನ್ನು ಬದಅಸಬೇಕೆ೦ದು ಮತ್ತೊಬ್ಬರು ಕೇಳ- 
ಕೊಂಡರು. ತಾನು ನೇರವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದಿದ್ದರೂ, 
ತನಗೆ ಸಮಯವಿದ್ದಾಗ ಅದನ್ನು ನೋಡಿ ಆಡಿದೆ ಎಂದು ನಾಲ್ಕನೆಯ 
ಶಿಕ್ಷಕಿ ಹೇಳದರು. ಅನಂತರ ಆನ್‌ಲೈನ್‌ನಲ್ಲ ನಡೆದ ಸಿಇಪಿಯ 
3ನೆಯ ಹಾಗೂ ಕೊನೆಯ ಸಭೆಯಲ್ಲ ಈ ಶಿಕ್ಷಕರ ಭಾಗವಹಿಸುವಿಕೆ 
ಎದ್ದುಕಾಣುವಂತೆ ಮೊದಅಗಿ೦ತ ಉತ್ತಮವಾಗಿತ್ತು. 


ಅವರು ತಮ್ಮ ತರಗತಿಗಳಲ್ಲನ ಅನುಭವಗಳನ್ನು ಹಂಚಿಕೊಂಡರು, 
ಪಾಠಾವಧಿಯಲ್ಲ ಸಕ್ರಿಯವಾಗಿ ಪಾಲ್ಗೊಂಡರು ಹಾಗೂ ಉತ್ತಮ 
ಹಿಮ್ಮಾಹಿತಿ ನೀಡಿದರು. ಈ ಆಟಗಳು ಅವರ ಹೃದಯವನ್ನು 
ಮೀಟದ್ದವು ಮತ್ತು ನಮ್ಮಗಳ ಸಂಬಂಧವನ್ನು ಉತ್ತಮ- 
ಗೊಳಸಿದ್ದವು. 


ನನ್ನ ಪರ್ಯಾಲೋಚನೆ: 


ನಾವು ಶಿಕ್ಷಕರ ಶಿಕ್ಷಕರಾಗಿ ಕೆಲಸ ಮಾಡುತ್ತೇವಾದರೂ, ನಮ್ಮ 
ಕಾಕಜ ಇರುವುದು ವಿದ್ಯಾರ್ಥಿಗಳ ಮೇಲೆ. ಮತ್ತು. ಇದರಿಂದಾಗಿ. 
ವಿದ್ಯಾರ್ಥಿಗಳ ಪ್ರಸ್ತುತ ಗುಣಮಟ್ಟ (ಅವರು ಎಚ್ಚರವಿರುವ ಕಾಲದಲ್ಲ 
ಅರ್ಧ ಭಾಗವನ್ನು ಶಾಲೆಯಲ್ಲ ಕಳೆಯುತ್ತಾರೆ ಎಂಬುದನ್ನು 
ಪರಿಗಣಿಸಿ) ಮಾತ್ರವಲ್ಲದೆ. ಬಹುಮಟ್ಟಗೆ ಅವರ ಭವಿಷ್ಯದ 
ಗುಣಮಟ್ಟವನ್ನೂ ಕಂಡುಕೊಳ್ಳುವ ಸಾಮರ್ಥ್ಯ ನಮಗಿದೆ. ನಾವು 


ಸಂಪನ್ಮೂಲಗಳು: Cows and bulls game:https://youtu.be/ydpnUviPPWE 


ಮೂಲಗಳು: ರಿಬಸ್‌ ಒಗಟು: ರಿಬಸ್‌ ಪಜಲ್‌: ಜೈನ್‌ಕೋ ಪಜ್ಞಷರ್ಸ್‌, ದಿಲ್ಲ 


ಭಾಷಾ ಒಗಟುಗಳು ಲಾ೦ಂದ್ಚೇಜ್‌ ರಿಡಲ್ಲ್‌: ಇಂಟರ್ನೆಟ್‌ನ ನಾನಾ ತಾಣಗಳು 


ಸಾದ್ಯಶ್ಯದ ಒಗಟುಗಳು: ಅನಾಲಜ ಪಜಲ್ಸ್‌. ಜೈನ್‌ಕೋ ಪಣ್ಛಷರ್ಸ್‌. ದಿಲ್ಲ 


ಶಿಕ್ಷಕರನ್ನು ಆರ್ಥಿಕವಾಗಿ ಸುಭದ್ರವಾದ ಸರ್ಕಾರಿ ಉದ್ಯೋಗ- 
ದಲ್ಲರುವ ಸ್ವತ೦ತ್ರ ಪ್ರಬುದ್ಧರೆ೦ದು ನೋಡುವುದರಿಂದ, ಅವರ ಬಗ್ಗೆ 
ನಮಗೆ ವಿದ್ಯಾರ್ಥಿಗಳ ಮೇಲಅರುವಷ್ಟು ಕಾಳಜ ಇರುವುದಿಲ್ಲ. 
ಹೀಗಾಗಿ, ವಿದ್ಯಾರ್ಥಿಗಳಗೆ ಉತ್ತಮ ಕಅಕಾ ಅನುಭವ ನೀಡ- 
ಬೇಕೆಂಬ ನಮ್ಮ ಗುರಿಯನ್ನು ತಲುಪಲು ಇರುವ ಮಾರ್ಗ ಶಿಕ್ಷಕರು 
ಎಂದು ನಾವು ಭಾವಿಸುವ ಸಾಧ್ಯತೆ ಇದೆ. ಆದರೆ, ಮೇಅನ ಅನುಭವ 
ಅದು ಹಾಗಲ್ಲ ಎಂದು ತೋರಿಸಿಕೊಟ್ಟತು. 


ತಮ್ಮ ನಂಬಕೆಗಳು ಹಾಗೂ ಆಚರಣೆಗಳನ್ನು ಬದಲಸಿ- 
ಕೊಳ್ಳಬೇಕಾದ ಅಗತ್ಯವಿರುವ ವ್ಯಕ್ತಿಗಳಂತೆ ಶಿಕ್ಷಕರನ್ನು ನೋಡದೆ. 
ಅವರನ್ನು ಗಮನಿಸುವಿಕೆ ಹಾಗೂ ಸಂವಾದದ ಮೂಲಕ 
ಕಅಯಬಲ್ಲ, ಕಅತದ್ದನ್ನು ಪರಿಷ್ಠರಿಸಿಕೊಳ್ಳಬಲ್ಲ ಹಾಗೂ ಹೊಸ 
ಕಅಕೆ ಮಾಡಬಲ್ಲ ಸಾಮರ್ಥ್ಯವಿರುವ ಸ್ವಾಯತ್ತ, ತಾರ್ಕಿಕ ವ್ಯಕ್ತಿಗಳು 
ಎಂದು ನಾವು ಪರಿಗಣಿಸಬೇಕಿದೆ. ಅವರು ಫಅತಾ೦ಶ ನೀಡುವ 
ವೃತ್ತಿಪರರು ಮಾತ್ರವಲ್ಲದೆ. ಎಲ್ಲರ೦ತೆ ನಾನಾ ಜವಾಬ್ದಾರಿಗಳನ್ನು 
ನಿರ್ವಹಿಸುತ್ತಿರುವ ಮತ್ತು ಹಲವು ಅಗತ್ಯಗಳನ್ನು ನಿಭಾಯಿ- 
ಸುತ್ತಿರುವ ಮನುಷ್ಯರು ಎ೦ದು ನೋಡಬೇಕಾಗುತ್ತದೆ. ಅವರ 
ಅಗತ್ಯಗಳಲ್ಲ ವಿರಾಮ, ತಮಾಷೆ ಮತ್ತು ಆಟ ಇರಬೇಕಿದ್ದು, 
ಕಲಅಸುವ ವಿಷಯದ ಬಗ್ಗೆ ಹೆಚ್ಚು ತಿಳವಳಕೆ ಹೊಂದಲು ಇದು 
ಇನ್ನೊಂದು ಮಾರ್ಗವೆಂದಾದರೂ ಬೇಕಾಗಿದೆ. 


ಉತ್ತರಗಳು: ರಿಬಸ್‌: Broken Promise, A Friend in need; 


Travel over seas 


ಒಗಟುಗಳು: Tuesday, Thursday, Today, Tomorrow, 


Incorrectly, ಇದೊಂದು ಪ್ರಶ್ನೆಯಲ್ಲದ ಕಾರಣ ಉತ್ತರದ 
ಅಗತ್ಯವಿಲ್ಲ: ಆತನ ಮಗ 

ಸಾದೃಶ್ಯತೆ: ಜ.ಐಎ.ಐಂ 

ಹಸುಗಳು ಮತ್ತು ಹೋರಿಗಳು: SONG 

ಸರಿಯಾದ ಪದ ಯಾವುದು?: Humour 

ಪದ ರಚನೆ ಆಟಗಳು: Must 


ವರ್ಲ್ಡ್‌ ಸ್ಟ್ಯಾ೦ಬಲ್‌: <https://www.treevalleyacademy.com/back-to-school-unscramble/> 


ವಿವೇಕ್‌ ಸುಂದರ್‌ ಪಿಳ್ಳೈ ಪಾಂಡಿಚೆರಿಯ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ(ಇ೦ಗ್ಲಿಷ್‌ 
ಭಾಷೆ). ಸುಮಾರು ನಾಲ್ಕು ವರ್ಷದಿಂದ ಫೌಂಡೇಷನ್‌ನಲ್ಲ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇದಕ್ಕೆ ಮುನ್ನ ಪರ್ಯಾಯ 
ಶಾಲೆಗಳಲ್ಲ ಇಂಗ್ಲಿಷ್‌ ಕಲಸುತ್ತಿದ್ದರು. ಶಿಕ್ಷಣದ ಬಗ್ಗೆ ತೀವ್ರ ಆಸಕ್ತಿಯನ್ನು ಹೊಂದಿದ್ದು, ಕಅಕೆಯನ್ನು ಅರ್ಥಪೂರ್ಣ. 
ಸ್ವಾಭಾವಿಕ ಹಾಗೂ ಪರಿಪೂರ್ಣವಾಗಿಸುವ ಮಾರ್ಗಗಳ ಬಗ್ಗೆ ಸದಾ ಚಿಂತನೆ ನಡೆಸುತ್ತಾರೆ. ಇವರನ್ನು 
vivek.pillai@azimpremjifoundation.org ಮೂಲಕ ಸಂಪರ್ಕಿಸ ಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅನುವಾದ: ಮಾಧವ ಐತಾಳ್‌ । ಪರಿಶೀಲನೆ: ಜಯಕುಮಾರ್‌ ಮರಿಯಪ್ಪ 


ವಿಜ್ಞಾನ ತರಗತಿಗಾಗಿ ಆಟಗಳು 


ಶಾಂಭವಿ ನಾಯಕ್‌ 


ಜೀವಶಾಸ್ತವು ನನಗೆ ಬಲು ಅಚ್ಚುಮೆಚ್ಚಿನ ವಿಷಯ. ಜೀವ ವಿಜ್ಞಾನವು 
ತನ ಪ್ಪಕ್ಕೆ ತಾನೇ ವಿಸ ಸ್ಥಿಯವಾಗಿದೆ. ಒಟ ಒಂದು ಹವನ 
ಬೆಳೆದು ಹೇಗೆ ೫ ಮನುಷ್ಯನಾಗಿ ರೂಪ ಪಡೆಯುತ್ತದೆ. 
ಜೇನುಹುಳುಗಳು ಒಂದರೊಡನೊಂದು ಹೇಗೆ ಸ೦ಭಾಷಣೆ 
ನಡೆಸುತ್ತವೆ, ಗಿಡವು ಸೂರ್ಯನ ಬೆಳಕಿಗೆ ಹೇಗೆ ಪ್ರತಿಸ್ಟ೦ದಿಸುತ್ತದೆ. 
ಇತರರು ಜೀವಶಾಸ್ತ್ರ ಸ್ವವನ್ನು ಕಅಯಲು ಪ್ರೇರೇಪಿಸುವ. ಯತ್ನ ವಾಗಿ 
2೦16ರಲ್ಲ ನಾನು "ಮಹಾರಾಷ್ಟದ (ನನ್ನು ಗ್ರಾಮದ ಪಕ್ಕದಲ್ಲಿದ್ದು 
ಸಿಂಧು ದುರ್ಗದ ಗ್ರಾಮೀಣ ಶಾಲೆಯಾದ ಶ್ರೀ ದೇವಿ ಸಿಂಗ್‌ ಸತೇರಿ 
ಪ್ರೌಢಶಾಲೆಯಲ್ಲ ಜೀವವಿಕಾಸವನ್ನು ಕಅಸಲು ನಿರ್ಥರಿಸಿದೆ. 
ತರಗತಿಯ ಪಾಠಾವಧಿಯಲ್ಲ ತಾತ್ವಿಕ ವಿಷಯಗಳನ್ನು ಕಅಸುವ 
ವಿಧಾನವು ಪರಿಣಾಮಕಾರಿಯಲ್ಲ ಎ೦ದು ನಾನು ಯಾವಾಗಲೂ 
ಭಾವಿಸಿದ್ದೆ. ವಿದ್ಯಾರ್ಥಿಗಳು ತರಗತಿಯ ಪಾಠವನ್ನು ಗಮನವಿಟ್ಟು 
ಕೇಳುವಂತೆ ಮಾಡುವುದು ಕಷ್ಟವಾಗುತ್ತಿತ್ತು ಮಾತ್ರವಲ್ಲದೆ. 
ಜೀವಶಾಸ್ತ್ರವನ್ನು ಸಂಗತಿಗಳ ಸರಮಾಲೆಯಾಗಿ ಹೇಳುತ್ತಾ 
ಹೋದರೆ ಅದು ಜೈವಿಕ ಪ್ರ ಪ್ರಕ್ರಿಯೆಗಳಗೆ ಚಾಲನೆ ನೀಡುವ ಸ೦ಕೀರ್ಣ 
ಕೋಶೀಯ ಮತ್ತು ಆಣ್ವಿಕ ವಿದ್ಯಮಾನಗಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳುವುದಕ್ಕೆ ಅಡ್ಡಿಯು೦ಟುಮಾಡುತ್ತದೆ. ಇದು 
ಜೀವವಿಕಾಸದ ಬೋಧನೆಗೆ ಮಾತ್ರವೇ ಅನ್ವಯಿಸುವ ಮಾತಲ್ಲ. 
ಜೀವಶಾಸ್ತ್ರವನ್ನು ಸಾಮಾನ್ಯವಾಗಿ ಹಲವಾರು ಉಪನ್ಯಾಸಗಳು 
ಅಥವಾ ಮ ರೂಪದಲ್ಲಿ ಕಅಸಲಾಗುತ್ತದೆ. ಆದರೆ 
ಸಾಂಪ್ರದಾಯಕ ಜೀವಶಾಸ್ತ್ರೀಯ ಪ್ರಯೋಗಗಳನ್ನು 
ನಡೆಸಬೇಕಾದರೆ ಹೋಲಕೆಯಲ್ತಿ ದುಖಾರಿ ಎನಿಸಿದ ಬಬೂ 
ಸೌಕರ್ಯ ಮತ್ತು ತರಬೇತಿ ಬೇಕು. ಇದು ಗ್ರಾಮೀಣ ಶಾಲೆಗಳಲ್ಲ 
ಯಾವಾಗಲೂ ದೊರಯುವುದಿಲ್ಲ. ಮೂರನೇ ಆಯ್ಕೆ ಎಂದರೆ 
ಆಟದ ರೂಪದಲ್ಲಿ ಕಅಸುವುದು (ಗೇಮಿಫಿಕೇಶನ್‌). ಇದು ಚಿಕ್ಕ 
ಮಕ್ಕಳಗೆ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಕಅಸುವಾಗ ಅವರ ಗಮನ 
ಸೆಳೆದಿಟ್ಟುಕೊಳ್ಳುವ ಅತ್ಯುತ್ತಮ ವಿಧಾನವಾಗಿದೆ. 


ಆಟಗಳು ಮಕ್ಕಳಗೆ ವಿಷಯವನ್ನು ಪರಸ್ಪರ ಹಂಚಿಕೊಂಡು 


ಕಅಯುವುದಕ್ಕೆ ಮತ್ತು ಸ್ವಯಂ ವೈಜ್ಞಾನಿಕ ತತ್ವಗಳನ್ನು 


ಅನ್ವೇಷಿಸಲು ಮತ್ತು ಪರ್ಯಾಲೊಚಿಸಿ ಪಡೆಯಲು ಅನುವು 
ಮಾಡಿಕೊಡುತ್ತವೆ. ಹೀಗಾಗಿ ನಾನು ಜೀವಶಾಸ್ತ್ರ ಆಧಾರಿತ 
ಆಟಗಳನ್ನು ಅಥವಾ ಚಟುವಟಕೆಗಳನ್ನು ಹುಡುಕದೆ. ಆದರೆ 
ಭೌತಶಾಸ್ತ್ರ Po ರಸಾಯನಶಾಸ್ತಕ್ಕೆ Ko ಆಟಗಳು 
ಮಾತ್ರವೇ. ದೊರೆತವು. ಹೀಗಾಗಿ ಹ ಜೀವಶಾಸ ಸ್ವವನ್ನು ಆಟಕ್ಕೆ 
ಹೊಂದಿಸುವ ದಾರಿಯನ್ನು ಹುಡುಕಲು ತಾರಸಿ ರೇಕಿ. 
ಆಟಗಳನ್ನು ರೂಪಿಸುವ pS ಅನುಭವ ಇಲ್ಲದ ಕಾರಣ, 
ಆಟಗಳು ಹೊಂದಿರಬೇಕಾದ ತತ್ವಗಳನ್ನು ನಾನು ಮೊದಲಗೆ 
ರೂಪಿಸಿದೆ. 


ಪ್ರಾರಂಭ 


ಜೀವಶಾಸ ಕ್ಕೆ ಸಂಬಂಧಿಸಿದ ಕೆಲವು ಚಟುವಟಕೆಗಳು ನನಗೆ 
ಡೊರಕಬಪು. ನನ್ನ ಉದ್ದೇಶಕ್ಕೆ ಚಾಲನೆ ನೀಡಲು ಇವು ನೆರವು 
ನೀಡಿದವು. 1 TE ಎಂದರೆ ಜೀವಕೋಶದ 
ಗಾತ್ರವನ್ನು ನಿಯಂತ್ರಿಸುವ ಮಾನದ೦ಡಗಳನ್ನು ಬೋಧಿಸುವುದು. 
ಜೀವಕೋಶದ ಗಾತ್ರವು ಅನೇಕ ಅಂಶಗಳನ್ನು ಅವಲಂಜಸಿರುತ್ತದೆ. 
ಆದರೆ ಇಲ್ಲರುವ ಒಂದು ಬಹು ಮುಖ್ಯಮಿತಿ ಎಂದರೆ, 
ಜೀವಕೋಶದ ಮೇಲ್ಮೈಯಿಂದ ಉದ್ದೇಶಿತ ಕೋಶಾಂಗ 


(organelles) ಗಳತ್ತ ಪೋಷಕಾಂಶಗಳು ಸಾಗಲು ತೆಗೆದುಕೊಳ್ಳುವ 
ಸಮಯ. ಪೋಷಕಾಂಶವು ಉದ್ದೇಶಿತ ತಾಣದತ್ತ ನಿಗದಿತ 
ಸವುಂತುದೊಳಗೆ ತಲುಪದೆ "ಇದ್ದರೆ ಜೀವಕೋಶವು 
ಸಾವನ್ನಪ್ಪಬಹುದು. ಪೋಷಕಾಂಶಗಳು ೬ಆಸಲು ಇರುವ ಒಂದು 
ದಾರಿ ಎಂದರೆ ಪ್ರಸರಣ (6180510೧). ಪ್ರಯೋಗಾಲಯದಲ್ಲ 
ಇದನ್ನು ನಕಲು ಮಾಡಲು ಇರುವ ಒಂದು ಸರಳ ವಿಧಾನವೆಂದರೆ, 
pH ಇ೦ಡಿಕೇಟರ್‌ನಿಂದ ತುಂಬದ ವಿವಿಧ ಗಾತ್ರದ ಅಗರೋಸ್‌ 
ಘನಾಕೃತಿಗಳನ್ನು ಬಳಸುವುದು. ಈ ತುಣುಕುಗಳನ್ನು 


ಆಮ್ಲವೊ೦ದರಲ್ಲ ಹಾಕಿದಾಗ, pಗೆ ಬದಲಾವಣೆಗೆ ಅನುಗುಣವಾಗಿ 
ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ. ತುಣುಕು ದೊಡ್ಡದಾಗಿದ್ದರೆ. 
ತಿರುಳಗೆ ತಲುಪಲು ಸಮಯ ತಗಲುವ ಕಾರಣ ಬಣ್ಣದಲ್ಲ 
ಬದಲಾವಣೆಯುಂಬಾಗಲು ಹೆಚ್ಚನ ಸಮಯ ತೆಗೆದುಕೊಳ್ಳುತ್ತದೆ. 
ಮಕ್ಷಳಗೆ ಸರಳವಾಗಿ ವಿವಿಧ ಗಾತ್ರದ ಅರಗೋಸ್‌ ರಚಿಸಲು 
ಹೇಳಬಹುದು. ತುಣುಕುಗಳು ತಯಾರಾದಾಗ ಯಾರ 
ತುಣುಕಿನಲ್ಲಿ ಮೊದಅಗೆ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ 
ಎಂಬುದರ ಕುರಿತು ಸ್ಪರ್ಧೆಯನ್ನುಂಟು ಮಾಡಬಹುದು. ಎರಡು 
ವಿಷಯಗಳನ್ನು ಮನದಟ್ಟು ಮಾಡಿಸಲು ಇದೊ೦ದು ಅತ್ಯುತ್ತಮ 
ವಿಧಾನವಾಗಿದೆ. ಮೊದಲನೆಂಯದಾಗಿ,. ಜೀವಕೋಶಗಳು 
ಪಠ್ಯಪುಸ್ತಕಗಳಲ್ಲ ತೋರಿಸಿರುವಂತೆ ಇರುವುದಿಲ್ಲ. ಅವು 
ವಾಸ್ತವವಾಗಿ ಮೂರು ಆಂಖಾಮಗಳನ್ನು ಹೊಂದಿವೆ. 
ಎರಡನೆಯದಾಗಿ, ಜೀವಕೋಶಗಳ ಗಾತ್ರವು ದೊಡ್ಡದಾಗಿದ್ದಷ್ಟೂ. 
ಅದರೊಳಗೆ ಪೋಷಕಾಂಶಗಳು ಚಅಸಲು ಹೆಚ್ಚಿನ ಸಮಯ 
ಬೇಕಾಗುತ್ತದೆ. ಜೀವಕೋಶದೊಳಗಿನ ಅನೇಕ ಆಣ್ವಿಕ ಕ್ರಿಯೆಗಳು 
ಸಮಯವನ್ನು ಅವಲಂಬಸಿರುವುದರಿಂದ, ಪೋಷಕಾಂಶಗಳ 
ವರ್ಗಾವಣೆಯನ್ನು ಪರ್ಯಾಪ್ತಗೊಳಸಲು ಜೀವಕೋಶದ 
ಗಾತ್ರವನ್ನು ಕೂಪಸಡೇಕಾಗುತ್ತದೆ.. ಅಗರೋಸ್‌ ತುಣುಕುಗಳನ್ನು 
ರಚಿಸಲು ಸ೦ಪ ಪನ್ಮೂಲಗಳು ಇಲ್ಲದ ಶಾಲೆಗಳಲ್ಲ, ಜೀಟ್ರೂಬಟ್‌ 
ತುಂಡುಗಳು ಇ ಇ. ವರ್ಣರೆೇೇಖನದ ಕಾಗದಗಳ 


(chromatography paper) ಕಟ್ಟುಗಳನ್ನು ಬಳಸಿ ಇದೇ ರೀತಿಯ 
ಪ್ರಯೋಗಗಳನ್ನು ಮಾಡಬಹುದು. ಕೆಲವು ವಿದ್ಯಾರ್ಥಿಗಳ ಜೊತೆ 
ನಾನು ಈ ಚಟುವಟಕೆಯನ್ನು ನಡೆಸಿದೆ. ಅವರ ಪ್ರತಿಕ್ರಿಯೆಯು, 
ತತ್ವಗಳನ್ನು ಚಟುವಟಕೆಗಳಾಗಿ ಮಾರ್ಪಾಡು ಮಾಡಿದಾಗ 
ದೊರೆಯುವ ಲಾಭವನ್ನು ತೋರಿಸಿಕೊಟ್ಟತು. ಈ ಅಗರೋಸ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


89 


ತುಣುಕುಗಳನ್ನು ಮಾಡುವಾಗ ಅವರು ಮೋಜನ್ನು 
ಅನುಭವಿಸಿದರು. ಬಣ್ಣಗಳು ಬದಲಾಗುವುದನ್ನು ನೋಡಿ ಅವರು 
ಅಚ್ಚರಿಗೆ ಒಳಗಾದರು. ಈ ಸರಳ ಚಟುವಟಕೆಯು ಜೀವಶಾಸ್ತ್ರದ 
ಪ್ರಮುಖ ವಿದ್ಯಮಾನ ಒಂದಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು 
ಅವರು ಅರಿತುಕೊಂಡಾಗ ಪರಮೋತ್ಸಾಹ ತೋರಿದರು. ಈ 
ಪ್ರಯೋಗವನ್ನು ಮಾಡುವಾಗ, ಜೀವಶಾಸ್ತ್ರವನ್ನು ಆಟಕ್ಷೆ 


ಪರಿವರ್ತಿಸಲು ನಾನು ಬಳಸಬಹುದಾದ ತತ್ವಗಳನ್ನು 
ಕಂಡುಕೊಂಡೆ. 


ಆಟ ರೂಪಕ್ಕೆ ಪರಿವರ್ತಿಸಲು ತತ್ವಗಳು 


ಆಟಗಳು ಕೇಂದ್ರ ತತ್ವಗಳನ್ನು ಬೋಧಿಸಬೇಕು. 


ಆಟಕ್ಕೆ ಪರಿವರ್ತನೆಯ ಪ್ರಮುಖ ಅಂಶವೆಂದರೆ ಅದರ 
ಉದ್ದೇಶಿತ ಫಅತಾ೦ಶ. ವಿದ್ಯಾರ್ಥಿಗಳು ದತ್ತಾಂಶವನ್ನು 
ಕಅಯಖೇಕೇ ಅಥವಾ ತತ್ವವನ್ನು ಕಅಯಖೇಕೆ? ಎರಡನ್ನೂ 
ಕಅಸಲು ಆಟಗಳನ್ನು ರೂಪಿಸಬಹುದಾದರೂ, ಆಟಕ್ಕೆ 
ಪರಿವರ್ತನೆಯ ಹಿಂದಿನ ನನ್ನ ಉದ್ದೆಶ ಮೂಲ ತತ್ವಗಳನ್ನು 
ಮನದಟ್ಟು ಮಾಡಿಸುವುದಾಗಿತ್ತು. ನಂತರ ಇದನ್ನು ಮಕ್ಕಳು 
ಜೈವಿಕ ವಿದ್ಯಮಾನಕ್ಕೆ ಅನ್ವಯಸಬಹುದಾಗಿರಬೇಕು. 
ಜೀವಶಾಸ್ತ್ರದ ಪರಿಕಲ್ಪನೆಯನ್ನು ಅದರ ಮೂಲ ತತ್ವಗಳಗೆ ಭಟ್ಟ 
ಇಳಸಿದರೆ ಅದು ಆಟದ ವಿನ್ಯಾಸ ಮತ್ತು ನಿಯಮಗಳನ್ನು 
ಸ೦ಸ್ಥರಿಸಲು ನೆರವು ನೀಡುತ್ತದೆ. 


ಉದಾಹರಣೆಗೆ, ಜೀವಕೋಶದ ಗಾತ್ರದ ಚಟುವಟಕೆಯು 
ಜೀವಕೋಶದ ಗಾತ್ರವನ್ನು ನೇರವಾಗಿ ಅಧ್ಯಯನ ಮಾಡುವುದನ್ನು 
ಒಳಗೊಂಡಿಲ್ಲ. ಬದಲಾಗಿ ಇದು ಗಾತ್ರ ಮತ್ತು ಪ್ರಸರಣದ ನಡುವಿನ 
ಸಂಬಂಧವನ್ನು ಕಅಸುತ್ತದೆ. ನಂತರ ಈ ಮೂಲತತ್ವವನ್ನು 
ಜೀವಕೋಶದ ಗಾತ್ರದ ಸಂದರ್ಭಕ್ಕೆ ಅನ್ವಯಿಸಬಹುದು. ಇದು 
ಚಟುವಟಕೆಯನ್ನು ಕಡಿಮೆ ಅ೦ಜಿಕೆಯ ವಿಷಯವಾಗಿ ಮಾಡುತ್ತದೆ. 
ಅಲ್ಲದೆ ಒಮ್ಮೆ ಮೂಲತತ್ವವನ್ನು ಕಲಅತುಕೊಂಡರೆ ಇದನ್ನು ಅನೇಕ 
ವಿದ್ಯಮಾನಗಳಗೆ ಅನ್ವಯಿಸಬಹುದು. 


ಆಟಗಳೆ೦ದರೆ ಪರಸ್ಪರ ಹಂಚಿಕೊಂಡು ಕಅಯುವುದು ಮತ್ತು 
ಪರಿಶೋಧನೆ 


ಈ ಆಟಗಳ ಮೂಲ ಸೂತ್ರವೆಂದರೆ ಪರಸ್ಪರ ಹಂಚಿಕೊಂಡು 
ಕಅಯುವುದು. ಪಾಲ್ಗೊಳ್ಳುವವರು ಒಟ್ಟಿಗೆ ಕೆಲಸ ಮಾಡಿ ಒಗಟನ್ನು 
ಬಡಿಸಲು, ಸಂಕೇತವನ್ನು ಕಂಡುಹಿಡಿಯಲು ಅಥವಾ ಜಟಲ 
ಮಾರ್ಗಜಾಲದಲ್ಲ ದಾರಿಯನ್ನು ಕಂಡುಹಿಡಿಯಲು ಯತ್ನಿಸುತ್ತಾರೆ. 
ಈ ಸಂದರ್ಭದಲ್ಲ ಅವರು ತಮ್ಮ ಅಥವಾ ತಮ್ಮ ಸಹಪಾಠಿಗಳ 
ತಪ್ಪುಗಳು ಅಥವಾ ಯಶಸ್ಸುಗಳ೦ದ ಕಅಯುತ್ತಾರೆ. ಆಟಗಳು ಈ 
ಕಅಕೆಗೆ ಅನುವು ಮಾಡಿಕೊಡಬೇಕು ಹಾಗೂ ಆಟವು ಮುಗಿದ 
ನಂತರ ಈ ಕಅಕೆಯ ಕುರಿತು ಪರ್ಯಾಲೋಚನೆ ಮಾಡಲು 
ಸಮಯಾವಕಾಶ ರೂಪಿಸಬೇಕು. 


ಜೀವಕೋಶದ ಗಾತ್ರದ ಈ ಚಟುವಟಕೆಯಲ್ಲ ಕೆಲವು 
ವಿದ್ಯಾರ್ಥಿಗಳು ತಪ್ಪದೇ ದೊಡ್ಡ ಗಾತ್ರದ ಅಗರೋಸ್‌ 
ತುಂಡುಗಳನ್ನು ಮಾಡುತ್ತಾರೆ ಹಾಗೂ ದೊಡ್ಡ ಗಾತ್ರ ಮಾಡಿದರೆ ಈ 
ಆಟದಲ್ಲಿ ಗೆಲುವು ಸಾಧಿಸಲು ಆಗುವುದಿಲ್ಲ ಎ೦ಬುದನ್ನು 
ಅರಿತುಕೊಳ್ಳುತ್ತಾರೆ. ಹೀಗೆ ಹಂಚಿಕೊಂಡ ಕಅಕೆಯು ಇಡೀ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ತರಗತಿಗೆ ತತ್ವಗಳನ್ನು ಕಅಯಲು ಮತ್ತು ನೆನಪಿಟ್ಟುಕೊಳ್ಳಲು 
ಸಹಾಯ ಮಾಡುತ್ತದೆ. 


ಆಟಗಳು ಮೋಜಿನಿಂದ ಕೂಡಿರಬೇಕು 


ಆಟದ ಮೂಲ ಉದ್ದೇಶವು ಜೀವಶಾಸ್ತ್ರವನ್ನು ಕಅಯುವುದು 
ಆಗಿದ್ದರೂ, ಇದರಲ್ಲ ದೊರೆಯುವ ಪ್ರಮುಖ ಫಅತಾ೦ಶವೆಂದರೆ 
ಇದರಲ್ಲಿ ಅಡಕವಾಗಿರುವ ಮೋಜು. ಇದು ಗುಂಪು ಅಥವಾ 
ವೈಯಕ್ತಿಕ ಚಟುವಟಕೆಯ ರೂಪದಲ್ಲರಬಹುದು. ಇದರಲ್ಲ ಸ್ಪರ್ಧೆ 
ಚಿತ್ರಕಲೆ ಅಥವಾ ಮೂಕಾಭಿನಯದಂತಹ ಇನ್ನೊಂದು ಆಟವು 
ಒಳಗೊಂಡಿರಬಹುದು. ಇದರಲ್ಲ ಪಾಲ್ಗೊಳ್ಳುವವರು ಮೋಜನ್ನು 
ಅನುಭವಿಸುವಾಗ ಅವರು ಕಅಕಾ ಅನುಭವದ ಜೊತೆಗೆ ಸಂಪರ್ಕ 
ಸಾಧಿಸುತ್ತಾರೆ. 


ಜೀವಕೋಶದ ಗಾತ್ರದ ಚಟುವಟಕೆಂಯಲ್ಲ.  ಅಗರೋಸ್‌ 
ತುಣುಕುಗಳ ಆಕಾರ ಮತ್ತು ಗಾತ್ರ ಎಷ್ಟಿರಬೇಕು ಎಂಬುದನ್ನು 
ಯೋಚಿಸುವಲ್ಲ ಮೋಜು ಅಡಗಿದೆ. ವಿದ್ಯಾರ್ಥಿಗಳು ಒಬ್ಬರೇ 
ಅಥವಾ ಒಂದು ತಂಡವಾಗಿ ಈ ಚಟುವಟಕೆಯಲ್ಲ ಭಾಗವಹಿಸ- 
ಬಹುದು ಮತ್ತು ತುಣುಕುಗಳನ್ನು ಮಾಡಲು ತಮ್ಮ ಸೃಜನ- 
ಶೀಲತೆಯನ್ನು ಬಳಸಿಕೊಳ್ಳಬಹುದು. ವಿಸ್ತರಣದ ಈ ತತ್ವವನ್ನು 
ಎಲ್ಲಾ ಮಕ್ಕಳು ನೆನಪಿಟ್ಟುಕೊಳ್ಳದಿದ್ದರೂ, ಹೆಚ್ಚಿನ ಮಕ್ಕಳು ಈ 
ಅಗರೋಸ್‌ನಿಂದ ನಕ್ಷತ್ರ ಅಥವಾ ಗೋಳಾಕಾರದ ಆಕೃತಿಯನ್ನು 
ರಚಿಸುವಾಗ ಸಿಕ್ಕ ಮೋಜನ್ನು ನೆನಪಿಟ್ಟುಕೊಳ್ಳುತ್ತಾರೆ. 


ಆಟಗಳು ನಮ್ಯತೆಯನ್ನು ಹೊಂದಿರಬೇಕು 


ಎಲ್ಲಾ ಶಾಲೆಗಳಲ್ಲಿ ಒಂದೇ ರೀತಿಯ ಭೌತಿಕ ಮೂಲಭೂತ 
ಸೌಕರ್ಯವು ಇರದು. ಒಂದೇ ಶಾಲೆಯೊಳಗೂ, ಉದ್ದೇಶಿತ 
ತರಗತಿಯ ಸಂಖ್ಯಾಬಲ ಮತ್ತು ವರ್ಗವನ್ನು ಆಧರಿಸಿ ಆಟದ 
ವಿಧಾನದಲ್ಲ ಭಿನ್ನತೆ ಉಂಟಾಗಬಹುದು. ಹೀಗಾಗಿ ಆಟದಲ್ಲಿ ನಮ್ಯತೆ 
ಇರುವುದು ಅತ್ಯಗತ್ಯ. ತರಗತಿಯ ಕಅಕಾ ಮಟ್ಟವನ್ನು ಆಧರಿಸಿ 
ಶಿಕ್ಷಕರು ವಿನ್ಯಾಸಗೊಳಸಿಕೊಳ್ಳಬಹುದಾದಂತೆ ಇದನ್ನು ಬಳಸಲು 
ಅನುವು ಮಾಡಿಕೊಡಬೇಕು. 


ಜೀವಕೋಶದ ಗಾತ್ರದ ಆಟವನ್ನು ಹೆಚ್ಚಿನ ತರಗತಿಗಳಲ್ಲ 
ಆಡಬಹುದು ಹಾಗೂ ಅಲ್ಲ ಲಭ್ಯವಿರುವ ಸ೦ಪನ್ಮೂಲಗಳನ್ನು ಬಳಸಿ 
ಮರುಕಲ್ಪಸಿಕೊಳ್ಳುವುದು ಸುಲಭದಾಯಕ. ಈ ಆಟದ ಪ್ರಮುಖ 
ಅಂಶವೆಂದರೆ ಕಅಸಖಬೇಕಾದ ಮೂಲತತ್ವವನ್ನು ಮತ್ತು ಇದನ್ನು 
ಆಟವಾಗಿ ಪರಿವರ್ತಿಸಲು ಅನುಸರಿಸಬೇಕಾದ ಕಾಯರ- 
ವಿಧಾನವನ್ನು ನಿರ್ಧರಿಸುವುದು. ಈ ಕಾರ್ಯವಿಧಾನವನ್ನು ಅರ್ಥ 
ಮಾಡಿಕೊಂಡರೆ ಶಿಕ್ಷಕರು ತಮ್ಮ ಬಳ ಇರುವ ಸಾಧನಗಳನ್ನು ಬಳಸಿ 
ತಮ್ಮ ವಿದ್ಯಾರ್ಥಿಗಳಗಾಗಿ ಹೊಸದೊಂದು ಆಟವನ್ನು ರೂಪಿಸಿ- 
ಕೊಳ್ಳಬಹುದು. 


ವಿದ್ಯಾರ್ಥಿಗಳು ಆಟದ ಕೇಂದ್ರ ಬಂದು ಆಗಿರಬೇಕು 


ವಿದ್ಯಾರ್ಥಿಗಳು ಹೆಚ್ಚು ಮೋಜು ಅನುಭವಿಸುವ೦ತಾಗಲು ಮತ್ತು 
ಆಟದಿಂದ ಕಅತುಕೊಳ್ಳಲು ಆಗುವಂತೆ ಆಟಗಳನ್ನು ಅತ್ಯ೦ತ 
ಸಮರ್ಪಕವಾಗಿ ರಚಿಸಬೇಕು. ಈ ವಿಧಾನವು ಆಟದ ವಿನ್ಯಾಸದ 
ಸಾಂಪ್ರದಾಯಿಕ ಪರಿಕಲ್ಪನೆಗಳಗೆ ಸವಾಲೆಸೆಯಬಹುದು. ಆದರೆ 
ಆಟವು ಸಾಂಪ್ರದಾಯಕ ವಿನ್ಯಾಸಕ್ಕೆ ಸರಿಹೊಂದುವಂತೆ ಮಾಡುವ 
ಬದಲಗೆ ವಿದ್ಯಾರ್ಥಿಗಳು ಗಳಸುವ ಅನುಭವಕ್ಕೆ ಆದ್ಯತೆ ನೀಡಬೇಕು. 


ಜೀವಕೋಶದ ಗಾತ್ರದ ಆಟವು ಮಕ್ಕಳು ಮೋಜು ಅನುಭವಿಸಲು 
ಮತ್ತು ಸೃಜನಶೀಲತೆಯನ್ನು ಪ್ರಸ್ತುತಪಡಿಸುವುದಕ್ಕೆ ಸಂಬಂಧಿಸಿದೆ. 
ಇದು ತಮ್ಮದೇ ಕೈಯಿಂದ ಏನಾದರೂ ಒಂದನ್ನು ಸೃಷ್ಟಿಸಲು ಮತ್ತು 
ಅದರಿಂದ ಕಅತುಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಅವರು 
ಈ ಚಟುವಟಕೆಂಖ೦ದ ಮೋಜು ಅನುಭವಿಸಿದರೆ ಅವರು ಆಟ 


ಮತು ತತ್ರ ಎರಡನ್ನೂ ನೆನಪಿಟುಕೊಳುತಾರೆ. 
ಇವ aA ಟ ಕ್ರ 
ಆಟದ ರಚನೆಯ ಮಾರ್ಗ 


ಈ ಮೂಲ ಉದ್ದೇಶಗಳನ್ನು ಗಮನದಲ್ಲಟ್ಟುಕೊ೦ಡು, ಜೀವ- 
ವಿಕಾಸದ ಆಧಾರವಾಗಿರುವ ತತ್ವಗಳನ್ನು ಆಧರಿಸಿ ನಾನು ಒಂದು 
ಆಟವನ್ನು ರಚಿಸಲು ಮುಂದಾದೆ. ಆಟವನ್ನು ರಚಿಸಲು ಅನೇಕ 
ದಾರಿಗಳವೆ. ನೀವು ಚಟುವಟಕೆ ಆಧಾರಿತ ಆಟವನ್ನು ರಚಿಸಬಹುದು 
(ಜೀವಕೋಶದ ಗಾತ್ರದ ಆಟದಂತೆ), ಕಾರ್ಡ್‌ ಆಟ ಅಥವಾ 
ಬೋರ್ಡ್‌ ಆಟವನ್ನು ರಚಿಸಬಹುದು. ಜೀವವಿಕಾಸವು 
ಕಾಲಾ೦ತರದಲ್ಲ ನಡೆಯುವುದರಿಂದ. ಸಮಯ ಹಾದು 
ಹೋದುದನ್ನು ತೋರಿಸುವ ಬೋರ್ಡ್‌ ಆಟವು ಇದಕ್ಕೆ ಉತ್ತಮ 
ಪ್ರಾರಂಭವನ್ನು ನೀಡಬಹುದು ಎಂದು ನಾನು ಭಾವಿಸಿದೆ. ಹೀಗೆ, 
ಬೋರ್ಡ್‌ ಮೇಲನ ಪ್ರತಿ ಬ್ಲಾಕ್‌, ಸಮಯದ ಒಂದು ಘಟಕಕ್ಕೆ 
ಸಂವಾದಿಯಾಗಿರುತ್ತದೆ. ಪ್ರತಿಯೊಂದು ನಡೆಯ ಜೊತೆಗೆ ಈ 
ಆಟದಲ್ಲ ಪಾಲ್ಗೊಳ್ಳುವವನು ಮು೦ದಿನ ಸಮಯಕ್ಕೆ ಸಾಗುತ್ತಾನೆ. 


ಮುಂದಿನ ಹ೦ತವು. ಈ ಆಟದ ಮೂಲಕ ನಾನು ಕಅಸಲು 
ಉದ್ದೇಶಿಸಿದ ಮೂಲ ತತ್ವಗಳನ್ನು ಗುರುತಿಸಿಕೊಳ್ಳುವುದು. ನಾನು 
ಇದನ್ನು ಈ ಕೆಳಗಿನ ತತ್ವಗಳಗೆ ಮಿತಿಗೊಳಸಿದೆ: 


4. ಪರಿಸರ ಒತ್ತಡಗಳು ಜೀವಿಗಳ ಗುಣಲಕ್ಷಣಗಳ ಮೇಲೆ ಪ್ರಭಾವ 
ಚೀರುತ್ತವೆ; ಹೀಗಾಗಿ ಪರಿಸರಕ್ಕೆ ಹೊ೦ದಿಕೊಳ್ಳುವುದಕ್ಕಾಗಿ 
ಜೀವಿಗಳು ವಿಶೇಷ ಲಕ್ಷಣಗಳನ್ನು ಗಳಸಿಕೊಳ್ಳುತ್ತವೆ. 


2. ಜೀವವಿಕಾಸವು ನಡೆಯಬೇಕಾದರೆ ಬದಲಾವಣೆಗಳು ಜೀವಿಗಳ 
ಮಟ್ಟದಲ್ಲ ನಡೆಯಬೇಕು. 


3. ಜೀವವಿಕಾಸವು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. 


4. ಪರಿಸರಕ್ಕೆ ಹೊ೦ದಿಕೊಳ್ಳಲು ಆಗದ ಜೀವಿಗಳು ಕಾಲಕ್ರಮೇಣ 
ಅಳದು ಹೋಗುತ್ತವೆ. 


ಮುಂದಿನ ಹಂತವು ಆಟವನ್ನು ವಿನ್ಯಾಸಗೊಳಸುವುದಾಗಿತ್ತು. 
ಸಾಂಪ್ರದಾಯಕವಾಗಿ ಬೋರ್ಡ್‌ ಆಟದಲ್ಲಿ ಸಣ್ಣ ಬೋರ್ಡ್‌, 
ಕಾಯಿಗಳು ಮತ್ತು ಸೂಚನೆಗಳು ಇರುತ್ತವೆ. ಮೊದಲಗೆ, ವಿದ್ಯಾರ್ಥಿ 
ಒಬ್ಬೊಬ್ಬರೇ ಆಡಬಹುದಾದ ಪ್ರಾಣಿ / ಮರ ಆಧಾರಿತ ಕಾಯಿಗಳನ್ನು 
ರಚಿಸಲು ಮುಂದಾದೆ. ಇದು ಒಳ್ಳೆಯ ಯೋಚನೆ ಎಂದು 
ಕಂಡುಬಂದರೂ, ವಿದ್ಯಾರ್ಥಿಯನ್ನು ಈ ಆಟದ ಕೇಂದ್ರ 
ಅಂದುವಾಗಿ ತೋರಿಸಿಕೊಡಲು ಅತ್ಯುತ್ತಮ ವಿಧಾನವಾಗಿ 
ಕಂಡುಬರಲಲ್ಲ. ಈ ಬೋರ್ಡ್‌ ಆಟದಲ್ಲಿ ಒಮ್ಮೆಗೆ ಐದರಿಂದ ಆರು 
ಆಟಗಾರರು ಭಾಗವಹಿಸಬಹುದು ಹಾಗೂ ಎಲ್ಲರನ್ನೂ ತೊಡಗಿಸಿ- 
ಕೊಳ್ಳುವುದು ಕಷ್ಟದ ಕೆಲಸ. ಹೀಗಾಗಿ ನಾನು ಸಾ೦ಪ್ರದಾಂಖಕ 
ಬೋರ್ಡ್‌ ಆಟದ ಯೋಚನೆಯನ್ನು ಕೈಜಲ್ಟೆ. ಬದಲಾಗಿ ಮಕ್ಕಳನ್ನೇ 
ಆಟದ ಕಾಲುಗಳಾಗಿ ಬದಲಾಯಖಸಿ ಇಡೀ ತರಗತಿ ಕೋಣಿಯನ್ನೇ 
ಬೃಹತ್‌ ಗಾತ್ರದ ಖೋರ್ಡ್‌ ಆಗಿ ಬದಲಾಯಿಸಿದೆ. ಅಂದರೆ 
ನಾವೀಗ 30-35 ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು 


ಆಡಬಹುದಾಗಿತ್ತು ಹಾಗೂ ಎಲ್ಲಾ ಮಕ್ಕಳು ಈ ಆಟದಲ್ಲಿ 
ತೊಡಗಿಸಿಕೊಳ್ಳುತ್ತಾರೆ. 


ಈ ಆಟದ ಮೂಲ ಪ್ರಕ್ರಿಯೆಯಲ್ಲ. ವಿವಿಧ ಕಾಲಘಟ್ಟವನ್ನು ದಾಟ 
ಮುಂದೆ ಸಾಗುವ ವಿವಿಧ ಜೀವ ಪ್ರಭೇದಗಳ ಪಾತ್ರವನ್ನು 
ವಿದ್ಯಾರ್ಥಿಗಳು ವಹಿಸಬೇಕಾಗಿತ್ತು ಅವರಿಗೆ ನಿರ್ದಿಷ್ಟ ಆಯ್ಕೆಯ 
ಒತ್ತಡ ಕೊಟ್ಟು ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶ 
ಕೊಡಲಾಗುತ್ತಿತ್ತು ವಿಶೇಷ ಗುಣಲಕ್ಷಣಗಳನ್ನು ಗಳಸಿಕೊ೦ಡರೆ 
ಮತ್ತು ಅಂತಿಮವಾಗಿ ಬದುಕುಳಯುವ ಜೀವ ಪ್ರಭೇದಗಳ 
ಸದಸ್ಯರ ಸಂಖ್ಯೆ ಮೇಲೆ ಅಂಕಗಳನ್ನು ನೀಡಲಾಗುತ್ತಿತ್ತು. ಇದು 
ಒಟ್ಟಾರೆ ಕಲ್ಪನೆಯ ಆರಂಭಕ ಹ೦ತವಾಗಿತ್ತು. ಈ ಬೋರ್ಡ್‌ ಅನ್ನು 
ತರಗತಿ ಕೋಣೆಯ ನೆಲದ ಮೇಲೆ ಅಥವಾ ಆಟದ ಪ್ರದೇಶದಲ್ಲೂ 
ಅಡಿಸಬಹುದಾಗಿತ್ತು. ಕೆಲವು ಶಿಕ್ಷಕರು ಸೀಮೆಸುಣ್ಣ ಬಳಸಿದರು. 
ಇನ್ನು ಕೆಲವರು ಫ್ಲೆಕ್ಸ್‌ ಬೋರ್ಡ್‌ಗಳನ್ನು ಬಳಸಿದರು. ಮತ್ತೆ 
ಕೆಲವರು ಈ ಬೋರ್ಡ್‌ ಅನ್ನು ಸಂಯೋಜಸಲು 
ಸಾಧ್ಯವಾಗುವಂತೆ ಸಾಮಾನ್ಯ ಕೋಣಿಯ ನೆಲಕ್ಕೆ ಬಣ್ಣ ಹಚ್ಚದರು. 
ವಿದ್ಯಾರ್ಥಿಗಳನ್ನು ಐದೈದು ಸದಸ್ಯರ ತಂಡಗಳಾಗಿ 
ವಿ೦ಂಗಡಿಸಲಾಂಉತು ಹಾಗೂ ಯಾದೃಚ್ಛಿಕವಾಗಿ ಮೂರು 
ಗುಣಲಕ್ಷಣಗಳನ್ನು ಆರಿಸಲು ತಿಳಸಲಾಯಖತು. ಅವುಗಳೆಂದರೆ 
ಹಾರಾಟ, ಬಲ ತೋಡುವುದು. ಈಜುವುದು ಇತ್ಯಾದಿ. ಕೆಲ 
ಶಿಕ್ಷಕರು, ವಿದ್ಯಾರ್ಥಿಗಳು ಇನ್ನಷ್ಟು ತೊಡಗಿಸಿಕೊಳ್ಳುವುದಕ್ಕಾಗಿ 
ರಂಗಪರಿಕರಗಳನ್ನು ರಚಿಸಿದರು. ಪ್ರತಿ ತಂಡದ ಒಬ್ಬ ಪ್ರತಿನಿಧಿಯು 
ಬೋರ್ಡ್‌ ಮೇಲೆ ನಿಂತುಕೊಳ್ಳುತ್ತಾನೆ ಹಾಗೂ ಇತರ ಸದಸ್ಯರು 
ಖೋರ್ಡ್‌ ಬಳ ಗುಂಪಿನಲ್ಪ ಕುಳತು ತಮ್ಮ ಪ್ರತಿನಿಧಿಯನ್ನು 
ಹುರಿದು೦ಖಸುತ್ತಾರೆ. 


ಈ ಬೋರ್ಡ್‌, ಕಾಲಗತಿಯನ್ನು ತೋರಿಸುತ್ತದೆ ಮತ್ತು ಅದರ 
ಹಾದಿಯಲ್ಲಿ ಯಾದ್ಯೃಚ್ಛಕವಾಗಿ ಸವಾಲುಗಳನ್ನು ಹರಡಿರಲಾಗುತ್ತದೆ. 
ಪ್ರತಿಯೊಂದು ಸವಾಲು ಒಂದು ಆಯ್ಕೆಯ ಒತ್ತಡವಾಗಿರುತ್ತದೆ. 
ಇದು ಪ್ರವಾಹ, ಜ್ಞಾಲಾಮುಖ ಅಥವಾ ಹೊಸ ರೋಗ 
ಆಗಿರಬಹುದು. ಕೆಲವು ಕಡೆ, ಸಾಂಪ್ರದಾಯಿಕ ಬೋರ್ಡ್‌ ಆಟಗಳಲ್ಲ 
ಬಳಸಿದಂತೆ, ಬೋರ್ಡ್‌ನ ಚಲನೆಯನ್ನು ನಿರ್ಧರಿಸಲು ನಾವು 
ದಾಳಗಳನ್ನು ಬಳಸಿದೆವು. ನವೀನ ಚಿಂತನೆಯ ಶಿಕ್ಷಕರೊಬ್ಬರು. 
ಸಮಯವನ್ನು ಗುರುತಿಸುವುದಕ್ಕಾಗಿ ಡಯಲ್‌ ಒಂದನ್ನು ರಚಿಸಲು 
ಈ ಕಲ್ಪನೆಯನ್ನು ಬಳಸಿಕೊ೦ಡರು. ಬೋರ್ಡ್‌ನಲ್ಲ ಎಷ್ಟು ಅಂಕಣ 
ಮುಂದಕ್ಕೆ ಹೋಗಬಹುದು ಎಂದು ನಿರ್ಧರಿಸಲು ವಿದ್ಯಾರ್ಥಿಗಳು 
ಈ ಡಯಲ್‌ ಅನ್ನು ತಿರುಗಿಸುತ್ತಿದ್ದರು. 


ಸವಾಲುಗಳನ್ನು ಬೋರ್ಡ್‌ನ ಮೇಲೆ ಸಂಖ್ಯೆಗಳ೦ದ ಗುರುತು 
ಮಾಡಲಾಗುತ್ತಿತ್ತು. ಒಂದು ತಂಡವು ಸವಾಅನ ಅಂಕಣಕ್ಕೆ 
ಬಂದಾಗ ಒಂದು ಸವಾಲನ್ನು ನಿಯೋಜಸಲು ಶಿಕ್ಷಕರು 'ಸವಾಅನ 
ಸೂಚನೆ'ಗಳನ್ನು ಬಳಸುತ್ತಿದ್ದರು. ಒ೦ದುವೇಳೆ ಈ ಸವಾಲನ್ನು 
ಎದುರಿಸಲು ಸಹಕರಿಸುವ ವಿಶೇಷ ಲಕ್ಷಣಗಳನ್ನು ಈ ಗುಂಪು 
ಹೊಂದಿದ್ದರೆ ಈ ಗುಂಪು ಸುರಕ್ಷಿತವಾಗಿ ಉಳಯುತ್ತಿತ್ತು. 
ಉದಾಹರಣೆಗೆ, ಆ ಸವಾಲು ಪ್ರವಾಹ ಆಗಿದ್ದು, ಈ ಗುಂಪಿಗೆ ಈಜಲು 
ಗೊತ್ತಿದ್ದರೆ ಅದು ಸುರಕ್ಷಿತವಾಗಿ ಉಳಯುತ್ತಿತ್ತು. ಒ೦ದು ವೇಳೆ 
ಅವರಲ್ಲ ಅದಕ್ಕೆ ಸರಿಹೊಂದುವ ವಿಶೇಷ ಲಕ್ಷಣ ಇಲ್ಲದೆ ಹೋದಲ್ಲ. 
ಒಂದು ಚಟುವಟಕೆಯನ್ನು ನಡೆಸುವ ಮೂಲಕ ಹೊಂದಿಕೊಳ್ಳಲು 
ಈ ತಂಡಕ್ಕೆ ಅವಕಾಶ ನೀಡಲಾಗುತ್ತದೆ. ಈ ಸವಾಲುಗಳು 
ಮೋಹಖುಭರಿತ ಹಾಗೂ ನಮ್ಯತೆಯನ್ನು ಹೊಂದಿರುವಂತೆ 
ವಿನ್ಯಾಸಗೊಳಸಲಾಗುತ್ತಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


91 


92 


ಉದಾಹರಣೆಗೆ. ಎದುರಾಗಿರುವ ಸವಾಲು ಪ್ರವಾಹ ಆಗಿದ್ದಲ್ಲ. ವಿಶೇಷ 
ಗುಣಲಕ್ಷಣವನ್ನು ಗಳಸುವುದಕ್ಕಾಗಿ ಕಾಲ್ಪಸಿಕ ಕೊಳದ ಮೇಲೆ 
ನೆಗೆದು ದಾಟುವ ಚಟುವಟಕೆಯನ್ನು ನೀಡಲಾಗುತ್ತಿತ್ತು. ಕೆಲವು 
ಶಿಕ್ಷಕರು ಕೊಳವನ್ನು ರಚಿಸಲು ಮಕ್ಕಳಗೆ ಜಳ ಮತ್ತು ನೀಅ ಬಣ್ಣದ 
ಚಾಕ್‌ ಅನ್ನು ಬಳಸಲು ಹೇಳದರು. ಇನ್ನು ಕೆಲವರು ನೀಅ ಬಟ್ಟೆಯ 
ತುಂಡನ್ನು ಬಳಸಿದರು. ಕೊಳದ ಗಾತ್ರವು ಮಕ್ಕಳ ವಯಸ್ಸನ್ನು 
ಆಧರಿಸಿ ಇತ್ತು. ಕೊಳದಲ್ಲ ಬದ್ಧವರು ಆಟದಿಂದ ಹೊರಜದ್ದರು. 
ಕೊಳವನ್ನು ದಾಟದವರು ಈ ಸವಾಲಗೆ ಹೊಂದಿಕೊಂಡು ಹೊಸ 
ಗುಣಲಕ್ಷಣವನ್ನು ಗಳಸಿಕೊಂಡರು. 


ಈ ಆಟವನ್ನು, ವಿದ್ಯಾರ್ಥಿಗಳ ವಯಸ್ಸು, ತರಗತಿಯ ಗಾತ್ರ ಮತ್ತು 
ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿ, ಶಿಕ್ಷಕರು ತಾವಾಗಿಯೇ 
ಸವಾಲುಗಳು ಮತ್ತು ಚಟುವಟಕೆಗಳನ್ನು ನಿರ್ಧರಿಸಲು 
ಅನುವಾಗುವಂತೆ ವಿನ್ಯಾಸಗೊಳಸಲಾಗಿತ್ತು. ಈ ಸವಾಲುಗಳು 
ಶಾಲೆಯ ನಿರಂತರ ಪಠ್ಯಕ್ರಮ ಅಥವಾ ಜಾಗತಿಕ ಪಿಡುಗಿನಂತಹ 
ಪ್ರಸಕ್ತ ವಿದ್ಯಮಾನವವನ್ನು ಗ್ರಹಿಸುವುದನ್ನು ಆಧರಿಸಿ ಇರಬಹುದು. 
ಆಯಾ ತರಗತಿಯನ್ನು ಆಧರಿಸಿ ಕತ್ತೆಯ ದೇಹಕ್ಕೆ ಬಾಲವನ್ನು 
ಚುಚ್ಚುವುದು. ಮೂರು ಕಾಅನ ಓಟ ಮುಂತಾದ ಬೇರೆ ಬೇರೆ 
ಚಟುವಟಕೆಗಳನ್ನು ನಡೆಸಬಹುದು. ಈ ನಮ್ಯತೆಯು ಮಕ್ಕಳನ್ನು 
ಕೇಂದ ಸ್ಥಾನದಲ್ಲರಿಸುತ್ತದೆ. ಕಅಕೆಯ ಜೊತೆಗೆ ಇವರು ಮೋಜನ್ನೂ 
ಅನುಭವಿಸುವಂತೆ ಮಾಡಲಾಗುತ್ತದೆ. 


ಶೇ ಆಟವು ಪರಸ್ಪರ ಸ್ಪರ್ಧಿಸುವ ನಾಲ್ಕು ಅಥವಾ ಐದು ಜವ 
ಪ್ರಭೇದಗಳೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಗಳಸಿದ ಹೊಸ 
ಗುಣಲಕ್ಷಣಗಳನ್ನು ಆಧರಿಸಿ ಹಾಗೂ ಜವ ಪ್ರಭೇದಗಳಲ್ಲ 
ಉಳದುಕೊಳ್ಳುವ ಸದಸ್ಯರಿಗೆ ಅ೦ಕಗಳನ್ನು ನೀಡಲಾಗುತ್ತದೆ. ಈ 
ಆಟವು ಸಾಮಾನ್ಯವಾಗಿ 3೦-45 ನಿಮಿಷಗಳ ಕಾಲ ಮುಂದುವರಿ- 
ಯುತ್ತದೆ. ಆಟದ ಕೊನೆಗೆ ವಿದ್ಯಾರ್ಥಿಗಳು ಆಟದಿಂದ ಏನನ್ನು 
ಕಅತುಕೊ೦ಡರು ಎಂಬುದನ್ನು ಕೇಳಲಾಗುತ್ತದೆ. ಮೊದಲ ಬಾರಿಗೆ 
ಶ್ರೀ ದೇವಿ ಸತೇರಿ ಪೌಢ ಶಾಲೆಯ ವಿದ್ಯಾರ್ಥಿಗಳಗೆ ನಾನು ಈ 
ಚಟುವಟಕೆಯನ್ನು ನಡೆಸಿದಾಗ ಅವರ ಪ್ರತಿಕ್ರಿಯೆಗಳನ್ನು ನೋಡಿ 
ನನಗೆ ನಿಜಕ್ಕೂ ಹೆಮ್ಮೆಯಾಯಿತು. "ನೀವು ಸವಾಲುಗಳನ್ನು 
ಎದುರಿಸಿದಾಗ ಅದನ್ನು ಮೀರಿ ಹೋಗಲು ನೀವು ದಾರಿಯನ್ನು 
ಕಂಡುಹುಡುಕುತ್ತೀರಿ' ಎಂದು ಒಬ್ಬ ವಿದ್ಯಾರ್ಥಿ ಹೇಳದ. ಇನ್ನೊಬ್ಬ 
ವಿದ್ಯಾರ್ಥಿಯು, "ಒಂದೇ ಸವಾಲನ್ನು ಬಗೆಹರಿಸಲು ಅನೇಕ 
ದಾರಿಗಳು ಇರುತ್ತವೆ' ಎಂದು ಹೇಳದ. ಇದು ಜೀವ ವಿಕಾಸಕ್ಕೂ 
ಅನ್ವಯಿಸುವ ಮಾತು. ಅಲ್ಲದೆ ಈ ಆಟವನ್ನು ವಿನ್ಯಾಸ- 
ಗೊಳಸುವಾಗ ನಾನು ಈ ಅ೦ಶವನ್ನು ಸೇರಿಸಿಯೇ ಇರಲಲ್ಲ! 
ನಂತರ ನಾವು ಕಅತ ಪ್ರಮುಖ ತತ್ವಗಳ ಬಗ್ಗೆ ಮಾತನಾಡಿದೆವು. 


ಪ್ರತಿ ಬಾರಿಯೂ ಒಂದು ತಂಡಕ್ಕೆ ಸವಾಲು ಎದುರಾದಾಗ ಅವರು 
ಒಂದು ವಿಶೇಷ ಗುಣಲಕ್ಷಣವನ್ನು ಗೆದ್ದರೆ ಅವರು ಮುಂದಿನ ಹಂತಕ್ಕೆ 
ಸಾಗುತ್ತಾರೆ. ಪರಿಸರದ ಒತ್ತಡಗಳಗೆ ಹೊ೦ದಿಕೊ೦ಡು ಮಾರ್ಪಾಡು 
ಮಾಡಿಕೊಳ್ಳುವುದು ಜೀವವಿಕಾಸದ ಪ್ರಮುಖ ತತ್ವವಾಗಿದೆ. 
ಬೋರ್ಡು ಸವಾಲುಗಳ೦ದ ತುಂಬ ಹೋಗಿತ್ತು. ಜವವಿಕಾಸವು 
ಒಂದು ಸತತವಾಗಿ ನಡೆಯುವ ಪ್ರಕ್ರಿಯೆ. ಜವ ಪ್ರಭೇದಗಳು 
ಯಾವಾಗಲೂ ಪರಿಸರದ ಒತ್ತಡಗಳಗೆ ಪ್ರತಿಕ್ರಿಯಿಸುತ್ತಿರುತ್ತವೆ. ಈ 
ಸವಾಲನ್ನು ಎದುರಿಸಲು ವಿಫಲರಾದವರು ಅಳದು ಹೋಗುತ್ತಾರೆ. 
ಅ೦ದರೆ, ಹೊಂದಿಕೊಳ್ಳಲು ವಿಫಲವಾಗುವ ಜೀವ ಪ್ರಭೇದಗಳು 
ನಾಶಗೊಳ್ಳುತ್ತವೆ. ಆಟದ ಕೊನೆಗೆ, ಅತಿ ಹೆಚ್ಚಿನ ವಿಶೇಷ ಗುಣ- 
ಲಕ್ಷಣಗಳು ಮತ್ತು ಬಚಾವ್‌ ಆಗುವ ಸದಸ್ಯರನ್ನು ಹೊ೦ದಿರುವ 
ತಂಡವು ಗೆಲುವು ಸಾಧಿಸುತ್ತದೆ. ಅಂದರೆ, ಒಂದು ಜೀವ ಪ್ರಭೇದದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಒಬ್ಬ ಸದಸ್ಯನು ಹೊಂದಿಕೊಂಡರೆ ಇಡೀ ಪ್ರಭೇದವೇ ಸುರಕ್ಷಿತವಾಗಿ 
ಉಳಯುತ್ತದೆ ಎಂಬುದಾಗಿ ಭಾವಿಸಲಾಗದು. ಜೀವವಿಕಾಸವು ಜೀವ 
ಪ್ರಭೇದ ಅಥವಾ ಪ್ರಾಣಿ ಸಮುದಾಯದ ಮಟ್ಟದಲ್ಲಿ 
ನಡೆಯುತ್ತದೆಯೇ ಹೊರತು ವೈಯಕ್ತಿಕ ಮಟ್ಟದಲ್ಲಿ ಅಲ್ಲ. 


ಈ ತತ್ವಗಳ ಮೂಲಕ ನಾವು ಮುಂದೆ ಸಾಗಿದಾಗ. 
ವಿದ್ಯಾರ್ಥಿಗಳನ್ನು ತಮ್ಮ ಅಚ್ಚುಮೆಚ್ಚಿನ ಗಿಡ ಅಥವಾ ಪ್ರಾಣಿ 
ಪ್ರಭೇದದ ಕುರಿತು ಯೋಚಿಸಲು ಆಹ್ಹಾನಿಸಿದೆವು. ಅಲ್ಲದೆ ಈ ಜೀವ 
ಪ್ರಭೇದಗಳು ತಮ್ಮ ಪರಿಸರಕ್ಕೆ ಹೊ೦ದಿಕೊಳ್ಳಲು ಸಹಕರಿಸಿದ 
ವಿಶೇಷ ಗುಣಲಕ್ಷಣಗಳನ್ನು ಕುರಿತು ಮಾತನಾಡಲು ಕೇಳದೆವು. 
ಇದು ತತ್ವಗಳನ್ನು ವಿಶಾಲ ಪರಿಕಲ್ಪನೆಯ ಜೊತೆಗೆ ಬೆಸೆಯುತ್ತದೆ 
ಹಾಗೂ ಪರಿಕಲ್ಪನೆಯನ್ನು. ವೈಯಕ್ತಿಕ ಅನುಭವಗಳು ಅಥವಾ ಅದೇ 
ತರಹದ ವಿಚಾರಗಳಗೆ ಸಂಬಂಧ ಕಲ್ಪಸುವ ಮೂಲಕ ಮನದಟ್ಟು 
ಮಾಡಿಸಲಾಗುತ್ತದೆ. ಈ ಆಟದ ಎಲ್ಲಾ ಅಂಶಗಳನ್ನು 
ಮುದ್ರಿಸಬಹುದು. ಪ್ರಿಂಟರ್‌ ಲಭ್ಯವಿಲ್ಲದೆ ಇದ್ದರೆ ಇದನ್ನು ಕಾಗದ 
ಅಥವಾ ಬೋರ್ಡ್‌ ಮೇಲೆ ಬಡಿಸಬಹುದು. ಇದು ಆಟವು ಎಲ್ಲರಿಗೂ 
ಲಭ್ಯವಾಗುವಂತೆ ಮತ್ತು ಅಗತ್ಯಕ್ಕೆ ತಕ್ಕುದಾಗಿ ಮಾರ್ಪಾಡು 
ಮಾಡಿಕೊಳ್ಳುವಂತೆ ಮಾಡುತ್ತದೆ. ಈ ಆಟಕ್ಕೆ ಕೆಲವೊಂದು 
ಮಿತಿಗಳದ್ದು ಇವುಗಳನ್ನು ಸಹ ಚರ್ಚಿಸಬೇಕು. ಯಾವುದೇ ಜೀವ 
ಪ್ರಭೇದವು ಅಷ್ಟು ಸುಲಭವಾಗಿ ವಿಶೇಷ ಗುಣಲಕ್ಷಣಗಳನ್ನು 
ಪಡೆದುಕೊಳ್ಳುವುದಿಲ್ಲ. ಮೀನು ರೆಕ್ಕೆಯನ್ನು ಸಹ ಹೊಂದಲು 
ಸಾಧ್ಯವಿಲ್ಲ. ಈ ಆಟದ ಸರಳ ಆವೃತ್ತಿಗಳು ಇದನ್ನು ಒಳಗೊಳ್ಳದೆ 
ಇದ್ದರೂ, ಮಕ್ಕಳು ಕಅಯುತ್ತಾ ಹೋದಂತೆ ಮುಂದಿನ 
ನಿದರ್ಶನದಲ್ಲ ಇದನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ. ಮು೦ದಿನ 
ಆವೃತ್ತಿಗಳಲ್ಲಿ ವಿಶೇಷ ಗುಣಲಕ್ಷಣಗಳಗೆ ಅಂಕಗಳನ್ನು 
ನೀಡಬಹುದು ಹಾಗೂ ಒಂದು ಗುಂಪು ನಿರ್ದಿಷ್ಟ ಅಂಕಗಳ 
ಮೇಲ್ಯುತಿಯನ್ನು ಹೊಂದಬಹುದು. ಅಂದರೆ, ಅವರು ಹೊಸ 
ಗುಣಲಕ್ಷಣಗಳನ್ನು ಹೊಂದಬೇಕಾದರೆ. ಹಾಗೂ ಆ ಗುಣಲಕ್ಷಣವು. 
ಅವರು ಹೊಂದಿರುವ ಅಂಕಗಳ ನಿರ್ದಿಷ್ಟ ಮಿತಿಯನ್ನು ದಾಟುವಂತೆ 
ಮಾಡಿದರೆ. ಅವರು ಈಗಾಗಲೇ ತಾವು ಹೊಂದಿರುವ ಗುಣ- 
ಲಕ್ಷಣವನ್ನು ವಿನಿಮಯ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಕೆಲವು 
ಮಟ್ಟಗೆ ಜೀವವಿಕಾಸದ ತತ್ವಗಳನ್ನು ಅನುಕರಿಸುತ್ತದೆ. ಈ 
ಆಟವನ್ನು. ಅತಿವ್ಯಾಪಿಸುವ ದಾರಿಗಳನ್ನು ಒಳಗೊಳ್ಳುವಂತೆ 
ವಿನ್ಯಾಸ ಮಾಡಬಹುದು. ಈ ಮೂಲಕ ಪ್ರಭೇದಗಳಗೆ ದಾರಿಗಳನ್ನು 
ದಾಟಲು ಮತ್ತು ಒಂದರ ಇನ್ನೊಂದಕ್ಕಿ೦ತ ಪೂರ್ವದಲ್ಲಿ ಇದ್ದಂತೆ 
ಅನುವು ಮಾಡಿಕೊಡಬಹುದು. ಆಟದ ತತ್ವಗಳು, ಉದ್ದೇಶಗಳು 
ಸ್ಪಷ್ಟವಾದ ನಂತರ ಶಿಕ್ಷಕಿಯು ತನ್ನ ವಿವೇಚನೆಗೆ ಅನುಗುಣವಾಗಿ 
ಅ೦ಶಗಳನ್ನು ಸೇರಿಸಬಹುದು. ಶ್ರೀ ದೇವಿ ಸತೇರಿ ಪ್ರೌಢಶಾಲೆಯ 
ಗಣಿತ ಶಿಕ್ಷಕರು ಇದೇ ಆಟದ ಪರಿಕಲ್ಪನೆಯನ್ನು ಬಳಸಿ, ಗಣಿತ 
ಮತ್ತು ಆಗಷ್ಟೇ ಜಾರಿಗೆ ಬಂದಿದ್ದ ಸರಕು ಮತ್ತು ಸೇವಾ 
ನಿಯಮಗಳನ್ನು ಕಅಸಲು ಇಂತಹ ಆಟವನ್ನೇ ರಚಿಸಿದರು. 
ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ಆಟಗಳನ್ನು ವರ್ಚುವಲ್‌ 
ಆಟವಾಗಿ ಮಾಡಬಹುದು. ಆದರೆ ವಿಚಾರ ಹಂಚಿಕೊಂಡು 
ಕಅಯುವ ಮತ್ತು ಆಟದ ಭೌತಿಕ ಅನುಭವವನ್ನು ಪಡೆಯುವುದು 
ಇದರಿಂದ ಆಗದೇ ಇರಬಹುದು. ಹೀಗಾಗಿ, ವರ್ಚುವಲ್‌ ಆಟಗಳ 
ಬದಲಾಗಿ ಬೋರ್ಡ್‌ ಅಥವಾ ಕಾರ್ಡ್‌ ಆಟಗಳನ್ನು ಮಾಡಲು 
ನಾನು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸುತ್ತೇನೆ.ಆದರೂ, 
ವರ್ಚುವಲ್‌ ಅಥವಾ ಕಂಪ್ಯೂಟರ್‌ ಆಟಗಳು ನಿರ್ದಿಷ್ಟ ಉದ್ದೇಶಿತ 
ಪ್ರೇಕ್ಷಕರಿಗೆ ಆಕರ್ಷಕವಾಗಿ ಕಾಣಬಹುದು. ಅಲ್ಲದೆ ಜೀವವಿಕಾಸದ 
ವರ್ಚುವಲ್‌ ಆಟವನ್ನು ರಚಿಸಲು ಇದೇ ತತ್ವಗಳನ್ನು ಬಳಸಖಹುದು. 


ಉಪಸಂಹಾರ 


ಜೀವವಿಕಾಸದ ಈ ಆಟವನ್ನು ಬೆ೦ಗಳೂರಿನ ಅಗಸ್ತ್ಯ 
ಇಂಟರ್‌ನ್ಯಾಷನಲ್‌ ಫೌಂಡೇಷನ್‌ ಸೇರಿದಂತೆ ಅನೇಕ ಶಾಲೆಗಳು 
ಮತ್ತು ತರಗತಿಗಳಲ್ಲ ಪ್ರಯತ್ನಿಸಲಾಗಿದೆ ಹಾಗೂ ಇದನ್ನು ಅನೇಕ 
ಶಿಕ್ಷಕರು ಸ್ವಾಗತಿಸಿದ್ದಾರೆ. ಜೀವಶಾಸ್ತ್ರವನ್ನು ಆಧರಿಸಿ ಆಟಗಳನ್ನು 
ರಚಿಸುವುದು ಸರಳವಾದ ಕೆಲಸ: ಕಅಸಬೇಕಾದ ಜೀವಶಾಸ್ತ್ರದ 
ಅಂಶಗಳಗೆ ಒತ್ತು ನೀಡದೆ ಆಧಾರವಾಗಿರುವ ತತ್ವಗಳಗೆ ಗಮನ 
ನೀಡಿ. ಈ ತತ್ವಗಳು ಆಟದ ನಿಯಮಗಳಾಗುವಂತೆ ಅಳವಡಿಸಿ- 
ಕೊಳ್ಳಬಹುದು. ವಿದ್ಯಾರ್ಥಿಗಳು ಹೆಚ್ಚಿನ ಮೋಜು ಅನುಭವಿಸುವಂತೆ 
ಹಾಗೂ ಆಟವನ್ನು ಆಡುವಾಗ ಹೆಚ್ಚಿನ ಪ್ರಮಾಣದಲ್ಲ ತೊಡಗಿಸಿ- 
ಕೊಳ್ಳುವಂತೆ ಮಾಡಲು ವಿಧಾನಗಳನ್ನು ಕಂಡುಹಿಡಿಯಿರಿ. ಆಟದ 


ವಿನ್ಯಾಸ ಮಾಡುವಾಗ ಮುಕ್ತ ಮನಸ್ಸಿನಿಂದ ಚಿಂತಿಸಿ ಹಾಗೂ 
ಆಟಗಳ ಸಾಂಪ್ರದಾಯಕ ಪರಿಕಲ್ಪನೆಗಳಗೆ ನಿಮ್ಮನ್ನು ನಿರ್ಬಂಧಿಸಿ- 
ಕೊಳ್ಳಬೇಡಿ. ಆಟದಲ್ಲ ವಿವಿಧ ಸ್ತರಗಳನ್ನು ಇಡುವುದು ಒಳ್ಳೆಯದು. 
ಆಗ ಕಾಲ ಕಳೆದಂತೆ ಹೆಚ್ಚು ಸಂಕೀರ್ಣತೆಯನ್ನು ಹೊಂದಿರುವ 
ಪರಿಕಲ್ಪನೆಗಳನ್ನು ಕಅಸಖಬಹುದು. ವಿದ್ಯಾರ್ಥಿಗಳು ಕಅತುಕೊಂಡ 
ತತ್ವಗಳ ಬಗ್ಗೆ ಮರುಅಧ್ಯಯನ ನಡೆಸಲು ಮತ್ತು ಜೀವಶಾಸ್ತ್ರದ 
ಪರಿಕಲ್ಪನೆಗಳಗೆ ಅವನ್ನು ತಾವೇ ಅನ್ವಯಿಸಲು ಅನುವಾಗುವಂತೆ 
ಪರ್ಯಾಲೋಚನೆಗಾಗಿ ಸಮಯ ಮೀಸಲಡಿ. ದುಬಾರಿ 
ಪ್ರಯೋಗಕ್ಕಾಗಿ ಸ೦ಪನ್ಮೂಲಗಳು ದೊರೆಯದ ಸಂದರ್ಭದಲ್ಲ 
ಜೀವಶಾಸ್ತ್ರವನ್ನು ಕಅಸಲು ಆಟಗಳು ಮೋಜನ ಅದ್ಭುತ 
ವಿಧಾನವಾಗುತ್ತವೆ. 


ಶಾಂಭವಿ ನಾಯಕ್‌ ಅವರು ಸಾರ್ವಜನಿಕ ನೀತಿಯ ಒಂದು ಸ್ವತಂತ್ರ ಚಿಂತನ ವೇದಿಕೆ ಎನಿಸಿರುವ ತಕ್ಷಶಿಲಾ ಸಂಸ್ಥೆಯ 
ಸಂಶೋಧನಾ ವಿಭಾಗದ ಮುಖ್ಯಸ್ಥೆ ಆಗಿದ್ದಾರೆ ಹಾಗೂ ಜೀವವಿಜ್ಞಾನ ಸರಬರಾಜು ಸರಣಿ ಕ೦ಪನಿಯಾಗಿರುವ ಕ್ಲೌಡ್‌ಕ್ರೇಟ್‌ 
ಸೊಲ್ಯೂಷನ್ಸ್‌ ಪ್ರೈವೆಟ್‌ ಅಮಿಟೆಡ್‌ನ ಸಿಇಒ ಆಗಿದ್ದಾರೆ. ಅವರು ಕ್ಯಾನ್ಸರ್‌ ಬಯಾಲಜಯಲ್ಲ ಪಿಎಚ್‌ಡಿ ಮಾಡಿದ್ದಾರೆ. ಅಲ್ಲದೆ 
ಜೀವಶಾಸ್ತ್ರದ ಪರಿಕಲ್ಪನೆಗಳ ಬಗ್ಗೆ ಆಟಗಳನ್ನು ರಚಿಸುವುದಕ್ಕಾಗಿ ಅಗಸ್ತ್ಯ ಇಂಟರ್‌ನ್ಯಾಷನಲ್‌ ಫೌಂಡೇಷನ್‌ನ ಜೊತೆಯಲ್ಲ 
ಸ್ರಯಿಚ್ಞೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಇವರನ್ನು shambhavi@takshashila.org.in ಮೂಲಕ ಸಂಪರ್ಕಿಸ ಬಹುದು. 


ಅನುವಾದ: ಮೆಲ್ಚನ್‌ ಮೆಂಡೊನ್ಸಾ । ಪರಿಶೀಲನೆ: ಜಯಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


93 


94 


ಆಟದ ಮೂಲಕ ಸಹಮತದ ಸಂವಾದ 


ಶಿಲ್ಪಾ ಬಜಾಜ್‌ 


ಲೈಂಗಿಕತೆಯು ಮಾನವರ ಬದುಕಿನ ಒಂದು ಅವಿಭಾಜ್ಯ 
ಅಂಗವಾಗಿದೆ. ಸಾಮಾನ್ಯವಾಗಿ ಮಗುವು ಮಾತು ಶುರು 
ಮಾಡುವುದಕ್ಕೂ ಮುನ್ನ ಬಾಲ್ಯದಲ್ಲಿಯೇ ಲೈಂಗಿಕತೆಗೆ 
ಸಂಬಂಧಿಸಿದ ಪ್ರಾರಂಭಿಕ ಅನಿಸಿಕೆಗಳು ರೂಪುಗೊಳ್ಳುತ್ತವೆ. 
ಉದಾಹರಣೆಗೆ ಚಕ್ಕ ಮಕ್ಕಳಲ್ಲ ಲೈಂಗಿಕತೆಯ ಬೆಳವಣಿಗೆಯು 
ಅವರು ತಮ್ಮ ಸುತ್ತಲು ಇರುವ ಪೋಷಕರು ಮತ್ತು ಇತರ 
ವಯಸ್ಥರನ್ನು ಗಮನಿಸುವ ಹ೦ತದಲ್ಲ. ಶೌಚಾಲಯದ ಕುರಿತು 
ಅವರು ತರಬೇತಿ ಪಡೆಯುವಾಗ ಮತ್ತು ತಮ್ಮ ಜನನಾಂಗಗಳ ಬಗ್ಗೆ 
ಕುತೂಹಲಗೊಂಡು ಅರಿತು ಆಸಕ್ತಿಯನ್ನು ತೋರುವುದು 
ಮುಂತಾದ ಹಲವು ಹ೦ತಗಳಲ್ಲ ಆಗುತ್ತದೆ. ಈ ಆಸಕ್ತಿಗಳ ಕಡೆಗೆ 
ಪೋಷಕರು ತೋರುವ ವರ್ತನೆ ಮತ್ತು ನಡವಳಕೆಗಳು ಮಕ್ಕಳ 
ಮನೋಲ್ಯೆಂಗಿಕ ಬೆಳವಣಿಗೆಯನ್ನು ಮುನ್ನಡೆಸುತ್ತವೆ. ಮಕ್ಕಳು 
ದೊಡ್ಡವರಾಗುತ್ತ. ಅವರ ಕುತೂಹಲ ಬೆಳೆದಂತೆಲ್ಲ ಅವರು 
ಲೈಂಗಿಕತೆ, ಸಂತಾನೋತ್ಪತ್ತಿ ಮತ್ತು ಪ್ರಜನನಕ್ಷೆ ಸಂಬಂಧಿಸಿದಂತೆ 
ಹಲವು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಶುರು ಮಾಡುತ್ತಾರೆ. ಮಕ್ಕಳಲ್ಲ 
ಬಹು ಬೇಗನೆ ಆಗುವ ಈ ಬೆಳವಣಿಗೆ ಮತ್ತು ಅಭಿವೃದ್ಧಿಯ 
ಹ೦ತದಲ್ಲ ಅದು ಮಕ್ಕಳ ಅನುಭವಕ್ಕೆ ಬರುತ್ತದೆ ಮತ್ತು ತಮ್ಮ 
ಶರೀರದ ಕುರಿತು ಅವರು ಕಅಯುತ್ತ ಹೋಗುತ್ತಾರೆ. ಅವರು 
ಅಂಗಾಧಾರಿತ ಪಾತ್ರ ನಿರ್ವಹಣೆಯನ್ನು ಗುರುತಿಸುತ್ತಾರೆ ಮತ್ತು 
ತಮ್ಮದೇ ಆದ ಅಸ್ಕಿತೆಯನ್ನು ಕಟ್ಟಕೊಳ್ಳಲು ತೊಡಗುತ್ತಾರೆ. 


ಲೈಂಗಿಕತೆಗೆ ಸಂಬಂಧಿಸಿದ ವಿಷಯಗಳನ್ನು ಮಕ್ಕಳೊಂದಿಗೆ 
ಚರ್ಚಿಸುವುದರಿಂದ ಅವರು ತಮ್ಮ 'ಮುಗ್ಧತೆ'ಯನ್ನು ಕಳೆದು- 
ಕೊಂಡುಬಡಬಹುದು ಎಂಬುದು ನಮ್ಮಲ್ಲ ಕೆಲವರ ನಂಬಕೆಯಾಗಿರ 
-ಬಹುದು. ಮಕ್ಕಳನ್ನೂ ಒಳಗೊಂಡಂತೆ, ಲೈಂಗಿಕತೆಗೆ 
ಸಂಬಂಧಿಸಿದ ತಿಳುವಳಕೆಯು ನಮ್ಮೆಲ್ಲರಿಗೂ ಬಹು ಮುಖ್ಯವಾಗಿದೆ. 
ಅದು ಅವರ ಮನಸ್ಸನ್ನು ಕಲುಷಿತಗೊಳಸುವುದಿಲ್ಲ. ಬದಅಗೆ ದೈಹಿಕ 
ಮತ್ತು ಭಾವನಾತ್ಮಕ ಅಪಾಯಗಳ೦ದ ಅವರನ್ನು ರಕ್ಷಿಸುತ್ತದೆ. 
ಮಕ್ಕಳ ಪ್ರಶ್ನೆಗಳಗೆ ಉತ್ತರಿಸುವ ವಿಧಾನವೇ ಅವರು ಲೈಂಗಿಕತೆಯ 
ಕುರಿತು ಯಾವ ಬಗೆಯ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು 
ಎನ್ನುವುದಕ್ಕೆ ಕೊಡುಗೆ ನೀಡುತ್ತದೆ. 


ಒಪ್ಪಿಗೆಯ ಪರಿಕಲ್ಪನೆ ಮತ್ತು ಸಹಮತದ 


ಸಮಗ್ರ ಲೈಂಗಿಕ ಶಿಕ್ಷಣವು ಔಪಚಾರಿಕ ಶಾಲಾ ಶಿಕ್ಷಣದ 
ಆರಂಭದಿಂದ ಲೈಂಗಿಕ ವಿಷಯಗಳ ಕುರಿತು ವೈಜ್ಞಾನಿಕವಾಗಿ 
ಕರಾರುವಕ್ಕಾದ, ಸರಿತಪ್ಪುಗಳ ವಿಮರ್ಶೆಯ ಗೋಣಗೆ 
ಹೋಗದ, ವಯಸ್ಸಿಗೆ ತಕ್ಷಂತಹ ಮತ್ತು ಸಂಪೂರ್ಣವಾದ 
ಮಾಹಿತಿಯನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ. 
ಮಕ್ಕಳು ಲೈಂಗಿಕತೆಯ ಅರಿವು. ಸಾಮಾಜಕ-ಭಾವನಾತ್ಕಕ, 
ಸಂವಾದಾತ್ಮಕ ಹಾಗೂ ದೈಹಿಕ ಅಂಶಗಳ ಕುರಿತು 
ಕಅಯುತ್ತಾರೆ. ಇದು ಸುರಕ್ಷಿತ ಮತ್ತು ಸಂತೃಪ್ಲಿದಾಯಕ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಸಂಬಂಧಗಳನ್ನು ಹೊಂದುವುದಕ್ಕೆ ಬೇಕಾಗಿರುವಂತಹ 
ಮಾಹಿತಿ, ಕೌಶಲ ಮತ್ತು ಸಕಾರಾತ್ಮಕ ಮೌಲ್ಯಗಳೊಂದಿಗೆ 
ಅವರನ್ನು ಸಬಲರನ್ನಾಗಿಸುತ್ತದೆ. ಮಕ್ಕಳು ಸಂಬಂಧಗಳಕಲ್ಪ 
ಸಮಾನತೆ ಮತ್ತು ಗೌರವದ ಬಣ್ಣೆ ಕಅತಾಗ ಅವರಿಗೆ 
ದುರುಪಯೋಗ ಪಡಿಸಿಕೊಳ್ಳುವ ವ್ಯಕ್ತಿಗಳು ಮತ್ತು 
ಸನ್ನಿವೇಶಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಇದು 
ಅವರಿಗೆ ತಮ್ಮ ಬಗ್ಗೆ ಕಾಳಜ-ವಹಿಕೊಳ್ಳುವುದಕ್ಕೆ ಮತ್ತು ಇತರರ 
ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ನೆರವಾಗುತ್ತದೆ. 


ಸುರಕ್ಷಿತ ಹಾಗೂ ಗೌರವಾನ್ವಿತ ಸಂಬಂಧಗಳನ್ನು ನಿರ್ಮಿಸುವ 
ಸಂದರ್ಭಗಳಲ್ಲಿ ಸಹಮತದ ಮೌಲ್ಯಕ್ಕೆ ಅತಿಯಾದ ಮಹತ್ವ 
ಕೊಡುವುದಲ್ಲ. ಸಹಮತದ ಪರಿಕಲ್ಪನೆಯೆ೦ದರೆ, ಅಲ್ಲ ನಾವು 
ಪರಸ್ಪರರ ಗಡಿಗಳನ್ನು ಗೌರವಿಸುತ್ತೇವೆ, ನಮ್ಮ ಮತ್ತು ಇತರರ 
ಸುರಕ್ಷತೆ ಮತ್ತು ಘನತೆಯ ಕುರಿತು ಕಾಳಜ ವಹಿಸುತ್ತೇವೆ, ಆ 
ಮೂಲಕ ದೈಹಿಕ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತವಾದ 
ಸಂಬಂಧಗಳನ್ನು ನಿರ್ಮಿಸಿಕೊಳ್ಳುತ್ತೇವೆ. ಚಿಕ್ಕ ಮಕ್ಷಳಗೆ ಒಪ್ಪಿಗೆಯ 
ಬಗ್ಗೆ ಕಅಸುವುದು ಅವರನ್ನು ಅಪಾಯಕಾರಿ ಜನರಿಂದ ರಕ್ಷಿಸುವುದು 
ಮಾತ್ರವಲ್ಲದೆ, ಅವರ ಜೀವನದ ಅನಂತರದ ಹ೦ತಗಳಲ್ಲ 
ಭಾವನಾತ್ಮಕವಾಗಿ ಮುತ್ತು ದೈಹಿಕವಾಗಿ ಸುರಕ್ಷಿತವಾದ 
ಸಂಬಂಧಗಳಗೆ ಅದು ಅಡಿಪಾಯ ಹಾಕುತ್ತದೆ. ಇದು ತರಗತಿಯಲ್ಲ 
ಮಕ್ಕಳ ನಡುವೆ ಪರಸ್ಪರ ಆರೋಗ್ಯಕರವಾದ ಸಂಬಂಧಗಳನ್ನು 
ಬೆಳೆಸಿಕೊಳ್ಳಲು ನೆರವಾಗುವ ಮೂಲಕ ತರಗತಿಯಲ್ಲ ಸುರಕ್ಷಿತ 
ಕಅಕಾ ವಾತಾವರಣವನ್ನು ಬಾತ್ರಿಗೊಳಸುತ್ತದೆ. ಅವರು ತಮ್ಮ 
ದೇಹ, ತಮ್ಮ ಅವಕಾಶಗಳು, ಸ್ಪರ್ಶ ಮತ್ತು ತಮ್ಮ ಗಡಿಗಳ 
ಮೂಲಭೂತ ಪರಿಕಲ್ಪನೆಯನ್ನು ಕಅಯುತ್ತಾರೆ. ತಮ್ಮ ಮತ್ತು 
ಇತರರ ಭಾವನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. 
ಇದು ಆಯಾ ವಯಸ್ಸಿನಲ್ಲ ಎದುರಾಗುವ ಸಮಸ್ಯೆಗಳಗೆ 
ಪ್ರತಿಕ್ರಿಯಿಸುವ ಕೌಶಲವನ್ನು ತಮ್ಮೊಳಗೆ ಬೆಳೆಸಿಕೊಳ್ಳುವಲ್ಲ 
ಅವರನ್ನು ಗಟ್ಟಗೊಳಸುತ್ತದೆ. 


ಶಿಕ್ಷಕರು ಮಕ್ಕಳ ಜೀವನದಲ್ಲಿ ಇಂತಹ ಕಅಕೆಯ ಅನುಭವಗಳಗೆ 
ಇರುವ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು 
ಮಕ್ಕಳು ಈ ಮೌಲ್ಯಗಳನ್ನು ಕಅಯುವುದಕ್ಕೂ ಮತ್ತು ಅಭ್ಯಾಸ 
ಮಾಡುವುದಕ್ಕೂ ಅನುಕೂಲಕರವಾದ ವಾತಾವರಣವನ್ನು 
ಸೃಷ್ಟಿಸುವ ಮಾರ್ಗಗಳ ಕುರಿತು ಆಗಾಗ್ಗೆ ಯೋಜ ಸುತ್ತಾರೆ. 
ಪ್ರಜಾಸತ್ತಾತ್ಮಕ ವಾತಾವರಣದಲ್ಲಿ ಆಟ ಮತ್ತು ಚಟುವಟಕೆ 
ಆಧಾರಿತ ಕಲಕೆಯು ಚಿಕ್ಕ ಮಕ್ಕಳಗೆ ಈ ವಿಚಾರಗಳನ್ನು 
ಪರಿಚಯುಸಲು ಉತ್ತಮ ಮಾರ್ಗವಾಗಿದೆ. ಇಂತಹ ಚಟುವಟಕೆಗಳ 
ಒಂದು ಗುಚ್ಛವನ್ನು ಕೆಳಗೆ ನೀಡಲಾಗಿದ್ದು. ಇದು ಮಕ್ಷಳಗೆ ಸುರಕ್ಷತೆ 
ಮತ್ತು ತನ್ನೆಲ್ಲಾ ವ್ಯಕ್ತಿತ್ವದ ಪರಿಕಲ್ಪನೆಯನ್ನು ಮೋಜನ ರೀತಿಯಲ್ಲ 
ಕಅಯಲು ಸಹಾಯ ಮಾಡುತ್ತದೆ. ಲೈಂಗಿಕ ಶಿಕ್ಷಣಕ್ಕೆ 


ಸಂಬಂಧಿಸಿದಂತೆ ಶಿಕ್ಷಕರು ವಿವಿಧ ಕಲಕಾ ಉದ್ದೇಶಗಳೊಂದಿಗೆ ಈ 
ರೀತಿಯ ಅನೇಕ ಚಟುವಟಕೆಗಳನ್ನು ಚಿಕ್ಕ ಮಕ್ಕಳಗಾಗಿ 
ವಿನ್ಯಾಸಗೊಳಸಬಹುದು. 


ಚಟುವಟಕೆ: ಸುರಕ್ಷತೆಯ ಗಾಳಗುಳ್ಳೆ 
1ನೇ ದಿನ: ಕಥೆ 


ವಿದ್ಯಾರ್ಥಿಗಳನ್ನು ಒಂದು ದೊಡ್ಡ ವೃತ್ತಾಕಾರದಲ್ಲ ನಿಲ್ಲಸಿ ತಮ್ಮಷ್ಟಕ್ಕೆ 
ಸ್ವತಂತ್ರವಾಗಿ ನಡೆದಾಡುವಂತೆ ತಿಳಸಿ. ಮೂರು ನಿಮಿಷಗಳಾದ 
ಮೇಲೆ ಹಿಂದಿರುಗಿ ಬಂದು ಕುಳತುಕೊಳ್ಳಲು ಹೇಳ. ಈಗ ಈ 
ಚಟುವಟಕೆಯ ಅನುಭವಗಳ ಕುರಿತು ಅವರೊಂದಿಗೆ 


ಮಾತನಾಡುತ್ತಾ, ಈ ಚಟುವಟಕೆಯಲ್ಲ ಭಾಗವಹಿಸುವಾಗ 
ಅವರಿಗೇನು ಕಷ್ಟವಾಯಿತು ಎ೦ಬುದನ್ನು ಚರ್ಚಿಸಿ. ಈ ಸರಳ 
ನಡಿಗೆಯಲ್ಲ ಅವರಿಗೆ ಬಂದ ಆಲೋಚನೆಗಳೇನು ಎಂದು ಕೇಳ. 
ಅವರು ತಮ್ಮ ಸಹಪಾಠಿಗಳಗೆ ತು೦ಬ ಹತ್ತಿರದಲ್ಲ ಅವರಿಗೆ 
ತಾಗುವಂತೆ ನಡೆದಾಡಬೇಕಾಗಿ ಬಂದಾಗ ಹೆದರಿಕೊಳ್ಳುತ್ತಿದ್ದರೆ: 
ಹೌದು ಎಂದಾದರೆ, ಯಾಕೆ? 


ಚಿತ್ರವನ್ನು ತೋರಿಸುವ ಮೂಲಕ (ಮುಂದಿನ ಪುಟದಲ್ಲರುವಂತೆ) 
ಮತ್ತು ಗಾಳಗುಳ್ಳಿಗಳಗೆ ಸಂಬಂಧಿಸಿದ ಅವರ ಅವಲೋಕನಗಳು / 
ಅನುಭವಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಕೇಳುತ್ತಾ ಚರ್ಚೆಯನ್ನು 
ನಿರ್ದೇಶಿಸಿ. ಇದಾದ ನಂತರ, ಸುರಕ್ಷತಾ ಗಾಳಗುಳ್ಳೆಯ ಕುರಿತ 
ಕತೆಯನ್ನು ಅವರಿಗೆ ಹೇಳ. ನೀವೆಲ್ಲರೂ ಇಂತಹ ಗುಳ್ಳೆಯನ್ನು 
ನೋಡಿರಬಹುದು. ನಾನು ಸುರಕ್ಷತಾ ಗಾಳಗುಳ್ಳೆ ಮತ್ತು ನನ್ನ 
ಕುರಿತು ನಾನೀಗ ನಿಮಗೆ ವಿವರಿಸುತ್ತೇನೆ. ನಾನೊಂದು ಸಾಮಾನ್ಯ 
ಗುಳ್ಳೆಯಲ್ಲ: ನಾನು ವಿಶೇಷವಾದ ಒಂದು ಗುಳ್ಳೆ. ಈ ಜಗತ್ತಿನಲ್ಲರುವ 
ಎಲ್ಲರೂ ನನ್ನನ್ನು ತಮ್ಮ ಸುತ್ತಲೂ ಕೊಂಡೊಯ್ಯುತ್ತಾರೆ-ನಿಮ್ಮ 
ಪೋಷಕರು. ಸ್ನೇಹಿತರು, ಅಣ್ಣ-ಅಜ್ಜಿಯರು ಮತ್ತು ಪುಟ್ಟ ಮಕ್ಕಳು 
ಕೂಡ (ಈ ಕೆಳಗಿನ ಚತ್ರದಲ್ಲರುವಂತೆ). ಆದರೆ ನನ್ನು 
ವಿಶೇಷತೆಯೆಂದರೆ, ನಾನು ಯಾರಿಗೂ ಕಾಣಿಸುವುದಿಲ್ಲ ಬದಲಗೆ 
ಯಾರೂ ಕಾಣದಂತೆಯೇ ನನ್ನ ಕೆಲಸ ನಾನು ಮಾಡುತ್ತೇನೆ. 


ಗಾಳಗುಳ್ಳೆ. ಅದರಲ್ಲೂ ಸುರಕ್ಷತಾ ಗಾಳಗುಳ್ಳೆ ಯಾವುದಾದರೂ 
ಕೆಲಸವನ್ನು ಮಾಡುವುದುಂಟೀ. ಎಂದು ನೀವು ಆಶ್ಚರ್ಯ- 
ಕ್ಯೊಳಗಾಗಿರಬಹುದು. ಹಾಗಾಗಿ ನಾನು ಹೇಳುತ್ತೇನೆ, ನನ್ನ ಕೆಲಸವು 
ನನ್ನ ಹೆಸರಿನಲ್ಲೇ ಅಡಗಿದೆ. ಸುರಕ್ಷತಾ ಗುಳ್ಳೆಯ ಕೆಲಸ 
ಏನಾಗಿರಬಹುದೆ೦ದು ನೀವು ಊಹಿಸಬಲ್ಲರಾ? (ಮಕ್ಷಳಗೆ ಇದನ್ನು 
ಊಹಿಸಲು ಮತ್ತು ಉತ್ತರಿಸಲು ಅವಕಾಶ ಕೊಡಿ). 


ಪ್ರತಿಯೊಬ್ಬರ ದೇಹದ ಸಮೀಪ ಯಾರೂ ಹೋಗದಂತೆ, 
ಅನುಮತಿಯಿಲ್ಲದೆ ಆತನ ಅಥವಾ ಆಕೆಯ ದೇಹವನ್ನು ಮುಟ್ಟದಂತೆ 
ರಕ್ಷಿಸುವುದು ನನ್ನ ಕೆಲಸವಾಗಿದೆ. ನನ್ನಂತಹ ನನ್ನ ಎಲ್ಲಾ ಸುರಕ್ಷತಾ 
ಗುಳ್ಳೆಯ ಸ್ನೇಹಿತರು ಪರಸ್ಪರರಿ೦ದ ದೂರವಿರಲು ಪ್ರಯತ್ನಿಸುತ್ತೇವೆ 
ಮತ್ತು ಪರಸ್ಪರರಿಗೆ ಬಡಿದುಕೊಳ್ಳದಂತೆ ನೋಡಿಕೊಳ್ಳುತ್ತೇವೆ. ಆದರೆ, 
ಬಹಳಷ್ಟು ಸಲ ಜನರು ನಮ್ಮನ್ನು ಸಂಪೂರ್ಣವಾಗಿ ಮರೆತು- 
ಬಡುತ್ತಾರೆ ಮತ್ತು ಅನುಮತಿಯುಲ್ಲದೆಯೇ ಪರಸ್ಪರ ಬಹಳ ಹತ್ತಿರಕ್ಕೆ 
ಹೋಗಿಬಡುತ್ತಾರೆ, ಆಗ ನಾವು ಸಿಡಿದುಖಡುತ್ತೇವೆ. ಜನರು 
ಆಟವಾಡುವಾಗ ತಮ್ಮ ಸುತ್ತಲೂ ನೋಡಿಕೊಳ್ಳುವುದನ್ನು ಮರೆತು 
ಸ್ನೇಹಿತರ ನಡುವೆ ಓಡುತ್ತಾರೆ. ಅವರು ತಮ್ಮ ಸ್ನೇಹಿತರನ್ನು 
ಕರೆಯಬೇಕಾಗಿ ಬಂದಾಗ ಅವರ ಅನುಮತಿಯುಲ್ಲದೆಯೇ ಅವರ 
ಬಟ್ಟೆಗಳನ್ನು ಹಿಡಿದೆಳೆಯುತ್ತಾರೆ, ತಟ್ಟ ಬಡಿಯುತ್ತಾರೆ ಅಥವಾ 
ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಮುಟ್ಟುತ್ತಾರೆ. ಹೀಗಾದಾಗ, 
ತಮ್ಮ ತಮ್ಮ ಸುರಕ್ಷತಾ ಗಾಳಗುಳ್ಳೆಗಳ ಒಳಗೆ ಜನರಿಗೆ 
ಹಿತಕರವೆನಿಸುವುದಿಲ್ಲ ಮತ್ತು ಅವರ ಸ್ನೇಹವು ದುರ್ಬಲಗೊಳ್ಳುತ್ತದೆ. 
ಇದರಿಂದಾಗಿಯೇ ನಾನು ಇಂದು ನಿಮ್ಮ ತರಗತಿ/ಗುಂಪಿಗೆ ನಿಮ್ಮ 
ಸಹಾಯ ಕೇಳಲು ಬಂದಿದ್ದೇನೆ. ನಿಮ್ಮ ಮತ್ತು ಇತರರ ಸುರಕ್ಷತಾ 
ಗುಳ್ಳೆಗಳ ಕುರಿತು ನೀವು ಕಾಳಜ ವಹಿಸಬಹುದಾದ ಕೆಲವು 
ವಿಧಾನಗಳ ಕುರಿತು ನೀವು ಯೋಚಿಸಬಹುದೇ? (ಮಕ್ನಳಗೆ 
ಊಹಿಸಲು ಮತ್ತು ಉತ್ತರಿಸಲು ಅವಕಾಶ ಕೊಡಿ). 


ಚರ್ಚೆ: ಕಥೆ ಹೇಳದ ನಂತರ ಮಕ್ಕಳೊಂದಿಗೆ ಈ ಕೆಳಗಿನ 
ಪ್ರಶ್ನೆಗಳನ್ನು ಕೇಳುತ್ತ ಚರ್ಚಿಸಿ. 


* ಸುರಕ್ಷತಾ ಗುಳ್ಳೆಯ ಕೆಲಸವೇನು? 

* ನಿಮ್ಮ ಮತ್ತು ಇತರರ ಸುರಕ್ಷತಾ ಗುಳ್ಳೆಗೆ ಆಗುವ 
ಹಾನಿಗೆ/ಒಡೆದು ಹೋಗುವಿಕೆಗೆ ಕಾರಣಗಳೇನು? 

* ನಿಮ್ಮ ಮತ್ತು ಇತರರ ಸುರಕ್ಷತಾ ಗುಳ್ಳೆಯ ಕಾಳಜ ವಹಿಸುವುದು 
ಯಾಕೆ ಮುಖ್ಯ? 

* ನಿಮ್ಮ ಸುರಕ್ಷತಾ ಗುಳ್ಳೆಯ ಕುರಿತು ಯಾರಾದರೂ ಕಾಳಜ 
ವಹಿಸದೆ ಹೋದಾಗ ನಿಮಗೇನನ್ನಿಸುತ್ತದೆ? 

* ನಿಮ್ಮ ಮತ್ತು ನಿಮ್ಮ ಸುತ್ತಅರುವವರ ಸುರಕ್ಷತಾ ಗುಳ್ಳೆಯ 
ಕುರಿತು ನೀವು ಯಾವ ರೀತಿಯಲ್ಲ ಕಾಳಜ ವಹಿಸುವಿರಿ? 


ಮತ್ತೊಮ್ಮೆ ಮಕ್ಕಳನ್ನು ತಮ್ಮ ತರಗತಿ ಕೋಣೆಯಲ್ಲ ಅಥವಾ ಆಟದ 
ಮೈದಾನದಲ್ಲ ಎರಡು ನಿಮಿಷಗಳ ಕಾಲ ತಮ್ಮಷ್ಟಕ್ಕೆ ತಾವು 
ಸ್ವತಂತ್ರವಾಗಿ ನಡೆದಾಡಲು ಜಡಿ. ಈ ಸಲ, ಅವರಿಗೆ ತಮ್ಮ ಮತ್ತು 
ಇತರರ ಸುರಕ್ಷತಾ ಗುಳ್ಳೆಗಳ ಕುರಿತು ಕಾಳಜ ವಹಿಸಲು ಪ್ರೇರೇಪಿಸಿ. 
ಈಗ, ಕಥೆ ಕೇಳುವುದಕ್ಕೆ ಮೊದಲು ನಡೆದಾಡುವ ಆಟ ಆಡಿದಾಗ 
ಅವರಿಗೆ ಆದ ಅನುಭವ ಮತ್ತು ಕಥೆ ಕೇಳದ ನ೦ತರ ನಡೆದಾಡುವ 
ಆಟ ಆಡಿದಾಗ ಆಗಿರುವ ಅನುಭವಗಳ ನಡುವಿನ ವ್ಯತ್ಯಾಸವನ್ನು 
ಹಂಚಿಕೊಳ್ಳಲು ತಿಳಸಿ; ಮತ್ತು ಅವರ ಪ್ರಕಾರ ಈ ವ್ಯತ್ಯಾಸಕ್ಕೆ ಕಾರಣ 
ಏನಿರಬಹುದೆಂದು ಕೇಳ. ನಮ್ಮ ಸುತ್ತಅನ ಅಗೋಚರ ಗುಳ್ಳೆಗಳನ್ನು 
ನಾವು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿರಬೇಕು ಮತ್ತು 
ಅವುಗಳನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು ಎಂಬುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


96 


ತಮ್ಮಷ್ಟಕ್ಕೆ ನಡೆಯುವ ಈ ನಡಿಗೆಯ ಚಟುವಟಕೆ ಮತ್ತು ಕಥೆಯ 
ಮೂಲಕ ತೀರ್ಮಾನಕ್ಕೆ ಬರಲು ಮಕ್ಷಳಗೆ ಸಹಾಯ ಮಾಡಿ. ನಾವು 
ಮತ್ತೊಬ್ಬರ ಸುರಕ್ಷತಾ ಗುಳ್ಳೆಯ ಒಳಗೆ ಅವರ ಅನುಮತಿಯುಲ್ಲದೆ 
ಪ್ರವೇಶಿಸಕೂಡದು. ಯಾರೊಬ್ಬರೂ ಅವರ ಅನುಮತಿಯಿಲ್ಲದೆ 
ಅವರ ದೇಹ ಮುಟ್ಟುವುದನ್ನು ಇಷ್ಟಪಡುವುದಿಲ್ಲ ಎನ್ನುವುದನ್ನು ಈ 
ಆಟದ ಮೂಲಕ ಮಕ್ಕಳ ಗಮನಕ್ಕೆ ತನ್ನಿರಿ. ಆದ್ದರಿಂದ, ಪ್ರತಿಯೊಬ್ಬರ 
ಸುತ್ತಲೂ ನಾವು ಒಡೆದು ಹಾಕಬಾರದ ಒಂದು ಅಗೋಚರವಾದ 
ಗುಳ್ಳೆ ಇದೆ ಎಂದು ಊಹಿಸಿಕೊಳ್ಳಬೇಕು. 


2ನೇ ದಿನ: ಆಟ 


ಮರುದಿನ ಮಕ್ಕಳೊಂದಿಗೆ ಸುರಕ್ಷತಾ ಗುಳ್ಳೆಯ ಕಥೆಯ ಕುರಿತು 
ಚರ್ಚಿಸಿ. ನಂತರ, ಒಂದು ತೆರೆದ ವಾತಾವರಣದಲ್ಲ 'ಸೈಮನ್‌ 
ಹೇಳುತ್ತಾನೆ' ಆಟವನ್ನು ಆಡಿಸಿ. ಸೈಮನ್‌ ಸೂಚಿಸಿದಂತೆ 
ಮಾಡಬೇಕು ಎಂದು ಆಟದ ನಿಯಮಗಳನ್ನು ಮಕ್ಷಳಗೆ ತಿಳಸಿ, 
ಆದರೆ ಅದೇ ಸಮಯದಲ್ಲ. ತಮ್ಮ ಮತ್ತು ಇತರರ ಸುತ್ತಲೂ ಇರುವ 
ಸುರಕ್ಷತಾ ಗುಳ್ಳೆಯ ಕಡೆಗೆ ಗಮನವಹಿಸಲು ಹೇಳ. 


ಈ ಆಟವನ್ನು 1೦ ನಿಮಿಷಗಳ ಕಾಲ ಆಡಿದ ನಂತರ ಮಕ್ಕಳನ್ನು 
ತರಗತಿ ಕೋಣೆಗೆ ಕರೆತನ್ನಿ. ಆಟ ಆಡುವಾಗ ಅವರಿಗಾದ 
ಅನುಭವಗಳ ಕುರಿತು ಹಂಚಿಕೊಳ್ಳಲು ಹೇಳ. ಹೀಗೆ ಆಡುವಾಗ 
ಅವರ ಸುತ್ತಲೂ ಸುರಕ್ಷತಾ ಗುಳ್ಳೆ (ಪರಸ್ಪರರ ನಡುವೆ ಇರುವ 
ಅಂತರ) ಇಲ್ಲದಿರುತ್ತಿದ್ದರೆ ಏನಾಗುತ್ತಿತ್ತೆಂದು ಕೇಳ. ಇದನ್ನೇ 
ಪಾತ್ರಾಭಿನಯ ಮಾಡಿ ಆಡುವುದಕ್ಕೂ ಅನ್ವಯಿಸಿ. ಅದಿತಿ ಮತ್ತು 
ವಿವೇಕ್‌ ಸ್ನೇಹಿತರು ಮತ್ತು ಅವರು 'ಸೈಮನ್‌ ಹೇಳುತ್ತಾನೆ ಎನ್ನುವ 
ಆಟ ಆಡಲು ತೀರ್ಮಾನಿಸುತ್ತಾರೆ. ಇಬ್ಬರು ಶಿಕ್ಷಕರು ಅದಿತಿ ಮತ್ತು 
ವಿವೇಕ್‌ ಆಟ ಆಡುತ್ತಿರುವಂತೆ ಪಾತ್ರವಹಿಸುವರು ಮತ್ತು ಮಕ್ಕಳು 
ನೋಡುವರು. 


ಅದಿತಿ: ಸೈಮನ್‌ ಹೇಳುತ್ತಾನೆ, ಚಪ್ಪಾಳೆ ತಟ್ಟ 
(ವಿವೇಕ್‌ ಚಪ್ಪಾಳೆ ತಟ್ಟುವನು) 


ಅದಿತಿ: ಸೈಮನ್‌ ಹೇಳುತ್ತಾನೆ, ಕೈ ಮೇಲೆ ಎತ್ತಿ 
(ವಿವೇಕ್‌ ಕೈ ಮೇಲೆತ್ತುವನು) 


ಅದಿತಿ: ಈಗ ನಿನ್ನ ಸರದಿ 


ವಿವೇಕ್‌: ಸೈಮನ್‌ ಹೇಳುತ್ತಾನೆ, ಕುಳತುಕೋ 
(ಅದಿತಿ ಕುಳತುಕೊಳ್ಳುವಳು) 


ವಿವೇಕ್‌: ಸೈಮನ್‌ ಹೇಳುತ್ತಾನೆ. ನಿನ್ನ ಗೆಳೆಯನ ಮೂಗನ್ನು 
ಮುಟ್ಟು (ನಗುತ್ತಾ ಅದಿತಿಯ ಮೂಗನ್ನು ಮುಟ್ಟುತ್ತಾನೆ. ಅದಿತಿ 
ಹಿಂದಕ್ಕೆ ಸರಿಯುತ್ತಾ ಅಲ್ಲ೦ದ ನಡೆದು ಜಡುತ್ತಾಳೆ) 


ವಿವೇಕ್‌: ಏನಾಯ್ತು ಅದಿತಿ? 
ಅದಿತಿ: ನಾನು ಆಟ ಮುಂದುವರೆಸಲಾರೆ 


ವಿವೇಕ್‌: ಅದೇ. ಯಾಕೆ? ಏನಾಯ್ತು? 
ಅದಿತಿ: ನಿನ್ನ ಕೈ ನಿನ್ನ ತನಕ ಮಾತ್ರ ಇರಲ, ಆಟ ಆಡುವಾಗ ಕೂಡ. 


ವಿವೇಕ್‌: ನಿನ್ನ ಕೈ ನಿನ್ನ ತನಕ ಮಾತ್ರ? ಹಾಗೆಂದರೆ ಏನು? 


ಅದಿತಿ: ನಿನ್ನೆಯ ದಿನ, ಊಟದ ವಿರಾಮದ ಸಮಯದಲ್ಲ. ರಿ೦ಕಿ 
ಮತ್ತು ನಾನು 'ಮೊಲಗಳು ಮತ್ತು ಮಂಗಗಳ' ಆಟ ಆಡುತ್ತಿದ್ದೆವು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಆಟ ಬಹಳ ತಮಾಶೆಯಾಗಿತ್ತು. ಆದರೆ 'ಕಚಗುಳ ಇಡುವುದು 
ಮಂಗಗಳಗೆ ಇಷ್ಟ' ಎ೦ದು ರಿ೦ಕಿ ಹೇಳುತ್ತಾ ನನಗೆ ಕಚಗುಳ 
ಇಟ್ಟಳು. ನನಗದು ಇಷ್ಟವಾಗಲಲ್ಲ. ಆಕೆ ನನಗೆ ಕಚಗುಳ ಇಡುವುದು 
ನನಗೆ ಬೇಕಿರಲಅಲ್ಲ. ಅನಂತರ, ತರಗತಿಯಲ್ಲ ಆಕೆ ಹೇಳದೆ ಕೇಳದೆ 
ನನ್ನ ಹೇರ್‌ಖ್ಯಾಂಡ್‌ ಮುಟ್ಟದಳು; ಅದೂ ನನಗೆ ಇಷ್ಟವಾಗಲಲ್ಲ. 
ಮತ್ತೆ ನಾವು ಹೊರಗಡೆ ಮರಳನಲ್ಲ ಆಡಿಕೊಳ್ಳುತ್ತಿರಬೇಕಾದರೆ ಆಕೆ 
ನನ್ನ ಕುಡಿಯುವ ನೀರಿನ ಬಾಟಆಯ ಮುಚ್ಚಳವನ್ನು ತನ್ನ ಕೈಯಲ್ಲ 
ತೆಗೆದುಕೊಂಡಳು, ಆಕೆ ನನ್ನನ್ನು ಕೇಳಲೂ ಇಲ್ಲ. ಆಕೆ ತನ್ನ 
ಕೈಯನ್ನು ತನ್ನವರೆಗೆ ಮಾತ್ರ ಇಟ್ಟುಕೊಳ್ಳದೆ ನನ್ನ ಸುರಕ್ಷತಾ 
ಗುಳ್ಳೆಯ ಒಳಗಡೆಗೆ ನನ್ನ ಅನುಮತಿ ಇಲ್ಲದೆಯೇ ಪದೇ ಪದೇ 
ನುಗ್ಗಿದಳು. 


ವಿವೇಕ್‌: ಓಹ್‌! ಮತ್ತೇನು ಮಾಡಿದೆ ನೀನು? 


ಅದಿತಿ: ನಾನು ರಿ೦ಕಿಯ ಹತ್ತಿರ ಮಾತನಾಡಿದೆ. ಆಕೆ ತನ್ನ ಕೈಯನ್ನು 
ತನ್ನ ಬಳಯಲ್ಲೇ ಇರಿಸಿಕೊಳ್ಳುವುದರ ಬದಲಗೆ ನನ್ನ ಸುರಕ್ಷತಾ 
ಗುಳ್ಳೆಯ ಒಳಗೆ ನನ್ನ ಅನುಮತಿ ಇಲ್ಲದೆ ಪ್ರವೇಶಿಸುತ್ತಾಳೆ 
ಎನ್ನುವುದನ್ನು ಆಕೆಗೆ ತಿಳಸಿ ಹೇಳದೆ. ಅದು ನನ್ನ ಸುರಕ್ಷತಾ 
ಗುಳ್ಳೆಯನ್ನು ಒಡೆಯುತ್ತದೆ ಮತ್ತು ನನಗದು ಇಷ್ಟವಾಗುವುದಿಲ್ಲ 
ಎಂದು ತಿಳಸಿದೆ. ಅನುಮತಿಯಿಲ್ಲದೆ ಒಬ್ಬರನ್ನು ಮುಟ್ಟುವುದಾಗಲೀ 
ಅಥವಾ ಅವರ ವಸ್ತುಗಳನ್ನು ಕೇಳದೇ ತೆಗೆದುಕೊಳ್ಳುವುದಾಗಅ€ 
ಒಳ್ಳೆಯದಲ್ಲ. ಇದನ್ನು ಹೇಳದಾಗ ಅವರು ಅಸಮಾಧಾನ- 
ಗೊಳ್ಳಬಹುದು. ಅದರಿಂದಾಗಿಯೇ 'ನಿಮ್ಮ ಕೈಗಳು ನಿಮ್ಮ ತನಕ 
ಮಾತ್ರ ಇರಲ' ಎನ್ನುವುದು. ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ 
ಮೊದಲು ಅದಕ್ಕೆ ಅವರ ಒಪ್ಪಿಗೆ ಇದೆಯೇ ಎನ್ನುವುದನ್ನು 
ತಿಳಯಖೇಕು. ಅವರು ಅದನ್ನು ಇಷ್ಟಪಡದಿದ್ದಲ್ಲ ಅವರನ್ನು ವಾವು 
ಮುಟ್ಟುವ ಹಾಗಿಲ್ಲ. 


ವಿವೇಕ್‌: ನೀನು ರಿಂಕಿಯ ಹತ್ತಿರ ಮಾತನಾಡಿದ್ದು 
ಒಳ್ಳೆಯದಾಯಿತು. ರಿ೦ಕಿ ನೀನು ಹೇಳಿದ್ದನ್ನು ಅರ್ಥಮಾಡಿ- 
ಕೊಂಡಳೇ? 


ಅದಿತಿ: ಹೌದು, ಅವಳಗೆ ನನ್ನ ಮನಸ್ಸಿಗೆ ಕಷ್ಟವಾಗುವಂತೆ 
ಮಾಡುವುದಕ್ಕೆ ಇಷ್ಟವಿರಲಲ್ಲ. ಅವಳು ಆಟ ಆಡುತ್ತಿದ್ದಳಷ್ಟೆ. ಅವಳು 
ಮತ್ತೊಬ್ಬರನ್ನು ಸ್ಪರ್ಶಿಸುವ ಮೊದಲು ಮತ್ತು ಮತ್ತೊಬ್ಬರ 
ವಸ್ತುಗಳನ್ನು ತೆಗೆದುಕೊಳ್ಳುವ ಮೊದಲು ಅವರನ್ನು ಕೇಳುತ್ತೇನೆ 
ಎ೦ದು ಮಾತು ಕೊಟ್ಟಳು. ತನ್ನ ಕಿರುಬೆರಳನ್ನು ನನ್ನ ಕೈಯ 
ಕಿರುಬೆರಳಗೆ ಸಿಕ್ಕಿಸಿ 'ಪಿ೦ಕಿ-ಪ್ರಾಮಿಸ್‌' ಗುರುತು ತೋರಿಸಿದಳು. 
ಅದನ್ನು ಮಾಡುವುದಕ್ಕೆ ಮೊದಲು ಅವಳು ನನ್ನ ಒಪ್ಪಿಗೆ ಪಡೆಯಲು 
ಮರೆಯಲ್ಲ, ನಾನದಕ್ಕೆ ಖುಷಿಯ೦ದಲೇ 'ಆಗಲ' ಎಂದೆ. 


ವಿವೇಕ್‌: ಈಗ ನನಗೆ 'ನಿಮ್ಮ ಕೈಗಳು ನಿಮ್ಮ ನಿಮ್ಮ ಹತ್ತಿರ ಇರಅ' 
ಎಂದರೆ ಏನೆಂದು ಅರ್ಥವಾಲುತು. ಧನ್ಯವಾದಗಳು ಅದಿತಿ. 
'ಸೈಮನ್‌ ಕೇಳುತ್ತಾನೆ' ಆಟವನ್ನು ಮತ್ತೊಮ್ಮೆ ನನ್ನ ಜೊತೆ ಆಡಲು 
ಬರುವೆಯಾ? 


ಅದಿತಿ: ಹೌದು, ಖ೦ಡಿತ. ಆದರೆ 'ನಿನ್ನ ಕೈ ನಿನ್ನು ತನಕ ಇರಲ. 
ವಿವೇಕ್‌; ನಿಮ್ಮ ಸ್ನೇಹಿತರು ಹಾಗೆ ಹೇಳದ ಹೊರತು. 

ಅದಿತಿ: ಜಾಗ್ರತೆ! ನಿಮ್ಮ ಸುರಕ್ಷತಾ ಗುಳ್ಳೆ ಒಡೆದುಹೋಗಕೂಡದು. 
ವಿವೇಕ್‌: ಯಾವ ಸ್ನೇಹಿತರೂ ಅಸಮಾಧಾನಕ್ಕೆ ಒಳಗಾಗಕೂಡದು. 
(ಅದಿತಿ ಮತ್ತು ವಿವೇಕ್‌ ಮತ್ತೆ ತಮ್ಮ ಇಷ್ಟದ ಆಟವನ್ನು 
ಆಡಿಕೊಳ್ಳಲು ತೊಡಗುವರು). 


ಅದಿತಿ ಮತ್ತು ವಿವೇಕ್‌ ನಡುವೆ ನಡೆದ ಸ೦ಭಾಷಣೆಯ ಕುರಿತು 


ಮಕ್ಕಳ ಜೊತೆ ಚರ್ಚಿಸಿ. ಮುಂದೆ ಕೊಡಲಾಗಿರುವ ಪ್ರಶ್ನೆಗಳನ್ನು 


ಮಕ್ಷಳಗೆ ಕೇಳ: 


*. ಆಟದ ನಡುವೆ ಅದಿತಿ ವಿವೇಕ್‌ ಜೊತೆ ಆಟ ಮುಂದುವರೆಸಲು 
ಏಕೆ ನಿರಾಕರಿಸಿದಳು? 

* ಅದಿತಿ ಅಸಮಾಧಾನಗೊಳ್ಳಲು ಕಾರಣವೇನು? 

* ನಿಮ್ಮ ಸ್ನೇಹಿತರು ನಿಮ್ಮನ್ನು ಕೇಳದೆಯೇ ನಿಮ್ಮ ಸುರಕ್ಷತಾ 
ಗುಳ್ಳೆಯ ಒಳಗೆ ಪ್ರವೇಶಿಸಿದರೆ ಏನಾಗುತ್ತದೆ. ಹಾಗೂ ನಿಮಗೆ 
ಏನಸ್ಸಿಸುತ್ತದೆ? 

*  ಹೀಗೇನಾದರೂ ಆದಲ್ಲ, 'ಸ 
ಹೇಗೆ ಮುಟ್ಟಸುವಿರಿ? 


ಕೃತಜ್ಞತೆಗಳು: 
KD 


ಹಮತದ' ಯಾವ ಸಂದೇಶವನ್ನು 


* ಅದಿತಿ ವಿವೇಕ್‌ಗೆ ಹೇಳದ `ನಿನ್ನ ಕೈ ನಿನ್ನ ತನಕ” ಎನ್ನುವ 
ನಿಯಮದ ಹಾಗೆ ನಿಮ್ಮ ತರಗತಿಯಲ್ಲಯೂ ಇದನ್ನು ಒಂದು 
ನಿಯಮವನ್ನಾಗಿ ಮಾಡುವಿರಾ? 


ಅದಿತಿ ಮತ್ತು ವಿವೇಕ್‌ ನಡುವೆ ನಡೆದ ಸಂಭಾಷಣೆಯನ್ನು 
ಚರ್ಚಿಸುವ ಮೂಲಕ, ನಮ್ಮ ಸುತ್ತಅರುವ ಸುರಕ್ಷತಾ ಗುಳ್ಳೆಗಳನ್ನು 
ನಾವು ನೋಡಿಕೊಳ್ಳಬೇಕು ಮತ್ತು ಮೊದಲೇ ನಮ್ಮನ್ನು ಕೇಳದೆ 
ಅದರೊಳಗೆ ಯಾರೊಬ್ಬರೂ ಪ್ರವೇಶಿಸದ೦ತೆ ನೋಡಿಕೊಳ್ಳಬೇಕು 
ಎಂಬ ತೀರ್ಮಾನಕ್ಷೆ ಬರಲು ಮಕ್ಕಳಗೆ ನೆರವಾಗಿ. ನಮ್ಮ 
ಸಹಪಾಠಿಗಳು ಅಥವಾ ಸ್ನೇಹಿತರು ಮತ್ತೊಬ್ಬರ ಸುರಕ್ಷತಾ ಗುಳ್ಳೆಯ 
ಒಳಗೆ ಕಾಅಟ್ಟರೆ ನಾವು ಅವರಿಗೆ ಈ ನಿಯಮದ ಕುರಿತು 
ಸೂಕ್ಷವಾಗಿ ಮನದಟ್ಟು ಮಾಡಿಕೊಡಬಹುದು, ಹೀಗೆ 
ಮಾಡುವುದರಿಂದ ನಮ್ಮ ಸ್ಥೆ ಗೀಹವೂ ಗಟ್ಟಯಾಗಿ ಉಳಯುತ್ತದೆ. 


ಈ ಲೇಖನದಲ್ಲ ಬಳಸಿಕೊಳ್ಳಲಾಗಿರುವ ಚಟುವಟಕೆಗಳನ್ನು ವಿನ್ಯಾಸಗೊಳಸಿರುವುದಕ್ಕಾಗಿ ಆರಂಭಕ ಶಿಕ್ಷಣ ತಜ್ಞರಾದ ಲತಿಕಾ ಮತ್ತು ವಂಶಿಕಾ ದುವಾ ಅವರಿಗೆ 
ಲೇಖಕರು ಕೃತಜ್ಞತೆ ಸಲ್ಲಸಿದ್ದಾರೆ. ಲತಿಕಾ ಅವರು ಪಠ್ಯಕ್ರಮ ಅಭವೃದ್ಧಿಗೊಳಸುವವರಾಗಿ ಮತ್ತು ಶಿಕ್ಷಕರಾಗಿ ಹಾಗೂ ವಂಶಿಕಾ ದುವಾ ಅವರು ಪಠ್ಯಕ್ರಮ 
ಅಭವೃದ್ಧಿಗೊಳಸುವವರಾಗಿ ಮತ್ತು ಪ್ರಶಿಕ್ಷಕರಾಗಿ ದೆಹಅಯ ಆಹ್ವಾನ್‌ ಟ್ರಸ್ಟ್‌ನಲ್ಲ ಕೆಲಸ ಮಾಡುತ್ತಿದ್ದಾರೆ. 


Image Sources 


https://images.agoramedia.com/wte3.0/gcms/Toddler-play-with-bubbles-722x406. jpg ?width=574 


https://i.ebayimg.com/images/g/X6EAAOSwrX1csGep/s-1500.png 


ಖೋಡಕರಾಣಿ ಕೆಲಸ ಮಾಡಿದ್ದಾರೆ. ಅವರ 


ಶಿಲ್ದಾ ಬಜಾಜ್‌: ನವದೆಹಲಿಯ ಅ೦ಬೇಡ್ಕರ್‌ ವಿಶ್ವವಿದ್ಯಾಲಯದಲ್ಣ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾರೆ. ಶಿಕ್ಷಣ ಮತ್ತು 
ಸಮಾಜಶಾಸ ಸ್ವದಲ್ಲ ಸ್ನಾತಕೋತ್ತರ ಪದವೀಧರೆ. ನೈಸರ್ಗಿಕ ವಿಜ್ಞಾನದಲ್ಲ ವಿಶೇಷ ಪರಿಣತಿ ಹೊ೦ದಿರುವ ಚ್ಟ ಶಾಲಾ 
ಶಿಕ್ಷಕರಾಗಿ ಮೆತ್ತು ಸವತಹತಯ ಗುರುಗೋಬಂದ್‌ ಸಿಂಗ್‌, ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯದಲ್ಲ ಜ.ಎಡ್‌. ಕಾರ್ಯಕ್ರಮದಲ್ಲ 
ಸಂಶೋಧನೆ ಮತ್ತು ಬೋಧನಾ ಆಸಕ್ತಿಯ ಕ್ಷೇತ್ರಗಳು ಲೈಂಗಿಕತೆ ಮತ್ತು 
ಅಂಗತ್ತ, ಲೈಂಗಿಕ ಶಿಕ್ಷಣ. ಸ್ತ್ರೀವಾದಿ ಸಿದ್ದಾಂತಗಳು, ವಿಮರ್ಶನಾತ್ವು ಕ ಶಿಕ್ಷಣಶಾಸ್ತ್ರ. ಇತಿಹಾಸ, "ರಾಜಕೀಯ ಮತ್ತು ಶಿಕ್ಷಣದ 
ಸಮಾಜಶಾಸ್ತ್ರ. ಶೈಕ್ಷಣಿಕ” ನೀತಿಗಳು ಮತ್ತು ಪಠ್ಯಕ್ರಮದ 'ಅಧ್ಯಯನಗೆಳನ್ನು ಒಳಗೊಂಡಿವೆ. ಅವರು ತಮ್ಮ 
ಸಂಶೋಧನೆಗಾಗಿ, ಭಾರತದಲ್ಲ ಲೈಂಗಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲ ಲೈಂಗಿಕತೆ ಮತ್ತು ಅ೦ಗತ್ವ ನಿರ್ಮಾಣದ ಕುರಿತು 


ಅಧ್ಯಯನ ನಡೆಸುತ್ತಿದ್ದಾರೆ. ಇವರನ್ನು 8]8]2712667781.00ಗ1) ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಉಷಾ ಅಂಖ್ರೋಸ್‌ । ಪರಿಶೀಲನೆ: ಲತಾ ಕೆ.ಸಿ. 


- ಶಾಂಭವಿ ನಾಯಕ್‌, ವಿಜ್ಞಾನ ತರಗತಿಗಾಗಿ ಆಟಗಳು, ಪು. ೨೦ 


ಆಟಗಳ ಒಂದು ಮೂಲ ಸಿದ್ಧಾಂತವೆಂದರೆ ಹಂಚಿಕೆಯ ಕಲಕೆ: ಒಗಟನ್ನು 
ಪರಿಹರಿಸಲು, ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಅಥವಾ ಜಟಲ 
ಮಾರ್ಗಹಾಲದಿಂದ ಹೊರಬರುವ ದಾರಿಯನ್ನು ಪತ್ತೆಹಚ್ಚಲು ಪ್ರಯತ್ನಿಸುವಾಗ ಎಲ್ಲಾ 
ಭಾಗಿದಾರರೂ ಒಟ್ಟಗೆ ಸೇರಿ ಕೆಲಸ ನಿರ್ವಹಿಸುತ್ತಾರೆ. ಈ ಸಮಯದಲ್ಲ ಅವರು 
ತಮ್ಮದೇ ಆದ ತಪ್ಪುಗಳ೦ದ ಅಥವಾ ಯಶಸ್ಸಿನಿಂದ ಮತ್ತು ಇತರೆ ಸಹಪಾಠಿಗಳ೦ದ 
ಕಅಯುತ್ತಾರೆ. ಇಂತಹ ಕಅಕೆಗೆ ಆಟಗಳು ಸಾಕಷ್ಟು ಅವಕಾಶಗಳನ್ನು ನೀಡಬೇಕು 
ಮತ್ತು ಆಟದ ನಂತರವೂ ಇಂತಹ ಕಅಕೆಯ ಬಗ್ಗೆ ಚರ್ಚಿಸಲು 
ಸಮಯಾವಕಾಶವನ್ನು ಹೊಂದಿರಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


97 


98 


ಗಣಿತದಲ್ಲಿ ಆಟಗಳು ಮತ್ತು ಪರಿಶೋಧನೆಗಳು 


ಸ್ಪಾತಿ ಸರ್ಕಾರ್‌ 


ಸ್ವಾರ್ಟ್‌ಫೋನ್‌ನ್ನು ಹೇಗೆ ಬಳಸಬೇಕು ಎಂದು ನಮಗೆ ಯಾರು 
ಕಅಸಿದರು? ಅದರೊಂದಿಗೆ ಆಟವಾಡುತ್ತಾ ಆಡುತ್ತಾ ನಾವು 
ಕಲತಿಲ್ಲವೇ? ನಮ್ಮಲ್ಲ ಕೆಲವರು ಇನ್ನೂ ಕಅಯುತ್ತಲೇ ಇದ್ದೇವೆ! 


ಮಕ್ಕಳ ಕಅಕೆಯ ವಿಷಯಕ್ಕೆ ಬಂದಾಗ ಅನೇಕರು ಆಟದ ಮಹತ್ವದ 
ಬಗ್ಗೆ ವಾದವನ್ನು ಮಂಡಿಸಿದ್ದಾರೆ. ಬಾಲ್ಯದಲ್ಲಿ ಆಟವಾಡುವುದೇ 
ಮಕ್ಕಳ ಕೆಲಸ” ಎಂಬ ಮಾತನ್ನು ನಾವೆಲ್ಲ ಕೇಳಯೇ ಬೆಳೆದಿದ್ದೇವೆ. 
ವಿಶೇಷವಾಗಿ ಮಕ್ಕಳ ವಿಷಯಕ್ಕೆ ಬಂದಾಗ 'ಕೆಲಸ' ಮತ್ತು 'ಆಟ'ದ 
ನಡುವೆ ಯಾವುದೇ ಬೇಧವನ್ನು ಕಲ್ಪಸುವುದಿಲ್ಲ. ಆದರೆ ಆಟವು ಏಕೆ 
ಮಹತ್ವದ್ದು? ಮಕ್ಕಳು (ಮತ್ತು ದೊಡ್ಡವರು) ಕಅಯಲು ಇದು ಹೇಗೆ 
ಸಹಾಯಮಾಡುತ್ತದೆ? ಅದರಲ್ಲೂ ಮುಖ್ಯವಾಗಿ ಗಣಿತದ ಬೋಧನೆ 
ಮತ್ತು ಕಲಕೆಯಲ್ಲ ಇದು ಯಾವ ಪಾತ್ರವನ್ನು ನಿರ್ವಹಿಸುತ್ತದೆ? 
ಮೊದಲಗೆ ಈ ಲೇಖನದಲ್ಲ 'ಆಟ' ಎಂದರೆ ಏನು ಅರ್ಥ 
ಎ೦ಬುದನ್ನು ನೋಡೋಣ. 


ರಚತನಾತ್ಮಕ ಆಟ ಅಥವಾ ಕ್ರೀಡೆ 


ಆಟವನ್ನು ನೋಡುವ ಒಂದು ವಿಧಾನ ಎಂದರೆ ಸ್ಪಷ್ಟವಾದ ಜಯ 
ಅಥವಾ ಸೋಲು (ಇಲ್ಲವೇ ಡ್ರಾ) ಆಗುವ ಒಂದು ಕ್ರೀಡೆಯಾಗಿ 
ಯೋಚಿಸುವುದು; ಇದನ್ನು ಒಬ್ಬರು ಅಥವಾ ಅದಕ್ಕಿ೦ತ ಹೆಚ್ಚನ ಜನರ 
ಜೊತೆಯಲ್ಲ ಆಡಬಹುದು, ತಂಡಗಳಾಗಿ ಅಥವಾ ಕೇವಲ ಒಬ್ಬರೇ 
(ಸಾಅಟೇಯರ್‌ ನಂತೆ) ಆಡಬಹುದು. ಇವುಗಳಲ್ಲ ನಿಯಮಗಳು 
ಇದ್ದೇ ಇರುತ್ತವೆ, ಅದರ ಚಲನೆ ಆಯ್ಕೆ ಅಥವಾ ಸಂಭಾವ್ಯತೆ ಯಂದ 
ನಿಯಂತ್ರಿತವಾಗುತ್ತದೆ (ವಿಶೇಷವಾಗಿ ಡೈಸ್‌ ಮತ್ತು ಅಥವಾ 
ಕಾರ್ಡ್‌ಗಳನ್ನು ಒಳಗೊಂಡ ಆಟವಾದರೆ) ಮತ್ತು / ಅಥವಾ 
ಕಾರ್ಯತಂತ್ರದಿಂದ ನಡೆಯುವ (ಚೆಸ್‌ನ೦ಂತಹ ಆಟ) ಅಥವಾ 
ಅದೃಷ್ಟ ಮತ್ತು ಕಾರ್ಯತಂತ್ರದ ಮಿಶ್ರಣ («ಜ್ರಡ್ಜ್‌ನಂತಹ ಆಟ) 
ದೊಂದಿಗೆ ಸಾಗುವ ಆಟವಾಗಿ ಇರುತ್ತದೆ. ಜೋಡೋಗ್ಯಾನ್‌ ಮತ್ತು 
ಇತರ ಸ೦ಪನ್ಮೂಲ ಗುಂಪುಗಳು ಭನ್ನಾಂಶಗಳು., ಆಕಾರಗಳು 
ಇತ್ಯಾದಿಗೆ ಅನೇಕ ಮಾರ್ಪಾಡು ಮಾಡಲಾದ ಡೈಸ್‌ಗಳನ್ನು 
ಬಳಸುತ್ತಾರೆ. ಹಾಗೇ ಕೆಲವು ಕಾರ್ಡ್‌ ಗೇಮ್‌ಗಳು ಕೂಡ ಇವೆ. 


ಈ ರೀತಿಯ ಆಟಗಳಲ್ಲ ಅಂತಿಮಗುರಿ ಸ್ಪಷ್ಠವಾಗಿ ಗೆಲುವೇ 
ಆದ್ದರಿ೦ದ ಪ್ರಾವೀಣ್ಯ ಅಪೇಕ್ಷಿತ ಹಾಗೂ ಅತ್ಯ೦ತ ಅಗತ್ಯ ಕೂಡ. 
ಹಾಗಾಗಿ ಆಟವು ಆಟಗಾರನು ತನ್ನ ಕೌಶಲ್ಯವನ್ನು ಹರಿತಗೊಳಸಿ- 
ಕೊಳ್ಳಲು ಒ೦ದು ಉದ್ದೇಶವನ್ನು ಸಹಜವಾಗಿ ಒದಗಿಸುತ್ತದೆ. ಆಟದ 
ಈ ಗುಣಲಕ್ಷಣದ ಲಾಭವನ್ನು ಯಾವುದೇ ವಿಷಯ ಬೋಧನೆಯಲ್ಲ 
ಅದರಲ್ಲೂ ವಿಶೇಷವಾಗಿ ಗಣಿತದಲ್ಲಿ ಪಡೆದುಕೊಳ್ಳಬಹುದು. 
ಗಣಿತದಲ್ಲ ಲೆಕ್ಕಾಚಾರದ ಪ್ರಾವೀಣ್ಯ ಅತ್ಯ೦ತ ಮುಖ್ಯವಾಗುತ್ತದೆ. 
ಲೆಕ್ಕ ಹಾಕುವುದರಲ್ಲಿ ಪ್ರವೀಣತೆಯನ್ನು ಕರಗತಗೊಳಸಿ- 
ಕೊಳ್ಳಬೇಕಾದರೆ ಪದೇಪದೇ ಲೆಕ್ಕ ಮಾಡುವುದು ಮತ್ತು ನಿರಂತರ 
ಅಭ್ಯಾಸವೇ ಇರುವ ಏಕೈಕ ಮಾರ್ಗ. ಹಾಗಾಗಿ ಮಕ್ಷಳಗೆ ಇದು 
ಬಹುಬೇಗ ಬೋರ್‌ ಹೊಡೆಯಲು ಶುರುವಾಗುತ್ತದೆ ಮತ್ತು 
ವಿಷಯದಲ್ಲ ಅವರು ಆಸಕ್ತಿಯನ್ನು ಕಳೆದುಕೊಳ್ಳುವುದರಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅನುಮಾನವಿಲ್ಲ. ಆದರೆ, ಇದನ್ನೇ ಒಂದು ಆಟವಾಗಿ ಪರಿವರ್ತನೆ 
ಮಾಡಿದರೆ, ಒಂದು ತಂಡವಾಗಿ ಆಟವಾಡಲು ಸಾಧ್ಯವಾದರೆ ಆಗ 
ಅದೇ ಗುರಿಗಳನ್ನು ವಿದ್ಯಾರ್ಥಿಗಳ ಹೆಚ್ಚು ಸ್ಟಪ್ರೇರಿತ ಪಾಲ್ಗೊಳ್ಳುವಿಕೆ 
ಮೂಲಕ ಸಾಧಿಸಬಹುದು. ತಂಡಗಳು ತಮ್ಮ ಕಾರ್ಯ- 
ಕ್ಷಮತೆಯನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲ 
ಪ್ರಯತ್ನಗಳನ್ನು ಮಾಡುವುದರಿಂದ ಸಹಪಾಠಿ ಜೊತೆಗಿನ ಕಲಕೆಗೆ 
ಇನ್ನಷ್ಟು ವೇಗವರ್ಧನೆ ನೀಡಬಹುದು. ಆದರೆ ಪ್ರತಿಯೊಂದು 
ಮಗುವೂ ಕೂಡ ಅತ್ಯುತ್ತಮವಾಗಿ ಕಅಯುವಂತೆ ಶಿಕ್ಷಕರು ಅಥವಾ 
ಸುಗಮಕಾರರು ವ್ಯವಸ್ಥೆ ಮಾಡಬೇಕು. 


ಸರಳವಾದ ಮಾರ್ಗ ಎಂದರೆ ಎರಡು (ಅಥವಾ ಹೆಚ್ಚು) ತಂಡಗಳನ್ನು 
ರಚಿಸುವುದು ಮತ್ತು ಆಗಾಗ ಅವರಿಗೆ ರಸಪ್ರಶ್ನೆಗಳನ್ನು ಕೇಳುವುದು. 
ವಾಸ್ತವ ರಸಪ್ರಶ್ನೆಗೆ ಸಮಯ ನಿಗದಿ ಮಾಡಬೇಕು. ಅಂದರೆ 
ಪ್ರಶ್ನೆಗಳಗೆ ತಕ್ಷಣ ಉತ್ತರವನ್ನು ಹೇಳಬೇಕು ಅಥವಾ ಕೆಲವು 
ನಿಮಿಷಗಳಲ್ಲಿ ಉತ್ತರಿಸಬೇಕು. ಉತ್ತರ ಗೊತ್ತಾದ ಮೊದಲ ತಂಡ 
ಬರುರ್‌ ಅನ್ನು ಒತ್ತುವ ರೀತಿಯಲ್ಲ ಇದನ್ನು ವಿನ್ಯಾಸ 
ಮಾಡಬಹುದು. ತಪ್ಪು ಉತ್ತರವನ್ನು ನೀಡಿದವರಿಗೆ ದಂಡ ವಿಧಿಸುವ 
ಕ್ರಮವನ್ನೂ ಅಳವಡಿಸಿಕೊಂಡರೆ ಮಕ್ಕಳು ತರಾತುರಿಗೆ ಜಳದಂತೆ 
ಮತ್ತು ವೇಗಕ್ಕೆ ಜದ್ದು ನಿಖರತೆ ಬಆ ಕೊಡದಂತೆ ಎಚ್ಚರಿಕೆ ವಹಿಸಲು 
ಸಾಧ್ಯವಾಗುತ್ತದೆ. ಅಥವಾ ಪ್ರತಿಯೊಂದು ತಂಡವೂ ನಿಗದಿ 
ಮಾಡಿದ ಸಮಯದ ಕೊನೆಯಲ್ಲಯೇ ಉತ್ತರ ನೀಡುವ ಹಾಗೆ 
ವಿನ್ಯಾಸಗೊಳಸಬಹುದು. ಈ ಪ್ರಕರಣದಲ್ಲ ದಂಡದ ಅಗತ್ಯ ಕಡಿಮೆ 
ಆಗುತ್ತದೆ. ಹಾಗಾಗಿ, ಗೆಲುವು ಎನ್ನುವುದು ಒಬ್ಬ ವಿದ್ಯಾರ್ಥಿಯ 
ನಿಜವಾದ ಅರ್ಹತೆ-ಸಾಮರ್ಥ್ಯದ ಮೇಲೆ ಆಗುತ್ತದೆಯೇ ಹೊರತು 
ಇತರ ತಂಡ(ಗಳ)ದ ತಪ್ಪಿನ ಆಧಾರದ ಮೇಲೆ ಅಲ್ಲ. ಇದು 
ಪ್ರಾವೀಣ್ಯಕ್ಕೆ ಉತ್ತೇಜನ ನೀಡುತ್ತದೆಯೇ ಹೊರತು ಆಟವನ್ನು ತೀರಾ 
ಸ್ಪರ್ಧಾತ್ಮಕವಾಗಿ ಮಾಡುವುದಿಲ್ಲ. ಇದರ ಜೊತೆಗೆ ಇಂತಹ 
ರಸಪ್ರಶ್ನೆಂರು ವಿಷಯವನ್ನು ಮುಂಚಿತವಾಗಿ ಘೋಷಣೆ 
ಮಾಡಿರಬಹುದು ಮತ್ತು ಇದರಿಂದ ತಂಡಗಳಗೆ ಅಭ್ಯಾಸ ಮಾಡಲು 
ಸಾಕಷ್ಟು ಸಮಯವನ್ನು ನೀಡಿದಂತಾಗುತ್ತದೆ. ಅದರ 
ಮೇಲ್ವಚಾರಣೆಯನ್ನು ಶಿಕ್ಷಕರು (ತರಬೇತುದಾರನ ರೂಪದಲ್ಲ) 
ಮಾಡಬಹುದು. 


ತಂಡದ ಆಯ್ಕೆ ವಿಚಾರದಲ್ಲ ಹೆಚ್ಚು ಎಚ್ಚರಿಕೆ ಇರಬೇಕು. 
ಪ್ರತಿಯೊಂದು ತಂಡದಲ್ಲೂ ನಿಪುಣ ಮಕ್ಕಳು ಮತ್ತು ಆ ಹಂತಕ್ಕಿನ್ನೂ 
ತಲುಪಲು ಸಾಧ್ಯವಿರದವರ ಮಿಶ್ರಣ ಇರಬೇಕು. ಇನ್ನೊಂದು 
ಮಹತ್ವದ ಸಂಗತಿ ಏನೆಂದರೆ ತಂಡದ ಪ್ರತಿಯೊಬ್ಬ ಸದಸ್ಯನೂ 
ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು. ಇದರಿಂದ ಕೇವಲ ತಾರಾ 
ಆಟಗಾರರ ಮೇಲೆ ಅವಲಂಜತರಾಗುವುದನ್ನು ಜಟ್ಟು ಪ್ರತಿಯೊಬ್ಬ 
ಸದಸ್ಯನ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ತಂಡವು ಗಮನ 
ನೀಡಲು ಸಾಧ್ಯವಾಗುತ್ತದೆ. 


ಮಕ್ಕಳು ಸಂಕಲನ ಮತ್ತು ವ್ಯವಕಲನವನ್ನು (ಮತ್ತು ಬಳಕ 
ಗುಣಾಕಾರ ಮತ್ತು ಭಾಗಾಕಾರ) ಕಲಅಯುತ್ತಿದ್ದರೆ ಕೆಲವು 


ಸಂಖ್ಯಾ೦ಶಗಳು ಅಭ್ಯಾಸಬಲದಿಂದ ತಟ್ಟನೆ ಹೊಳೆಯುವಂತೆ 
ಮಾಡಲು ಸಾಧ್ಯವಾದರೆ ನಿಜಕ್ಕೂ ತುಂಬಾ ಸಹಾಯವಾಗುತ್ತದೆ. 
ಉದಾಹರಣೆಗೆ ಹತ್ತನ್ನು ಪಡೆಯಲು ಯಾವ ಸಂಖ್ಯೆಗಳನ್ನು 
ಸೇರಿಸಬೇಕು, 1+9, 2+8. 3+7, 4+6 ಮತ್ತು ಯಾವುದೇ ಎರಡು 
ಒಂದಂಕಿ ಸಂಖ್ಯೆಗಳ ಮೊತ್ತ. ಉದಾ: 7+8, 6+5 ಇತ್ಯಾದಿ. (ಮತ್ತು 
ಬಳಕ 8x6, 7x9 ಇತ್ಯಾದಿ). ತೀವ್ರಗತಿಯ (ರ್ಯಾಪಿಡ್‌ ಫೈರ್‌) 
ಸುತ್ತುಗಳು ಮಕ್ಕಳಗೆ ಈ ಸಂಖ್ಯಾಂಶಗಳು ಅಭ್ಯಾಸಬಲದಿ೦ದ 
ತಟ್ಟನೆ ಹೊಳೆಯುವಂತೆ ಮಾಡಲು ಉತ್ತೇಜನ ನೀಡಬಹುದು. ಇದು 
ಕೇವಲ ಉರುಹೊಡೆಯುವ ಕಸರತ್ತು ಆಗದಂತೆ ನೋಡಿಕೊಳ್ಳಲು 
ಮತ್ತು ಈ ಉತ್ತರಗಳನ್ನು ಮಕ್ಕಳು ಹೇಗೆ ಪಡೆಯುತ್ತಾರೆ 
ಎಂಬುದನ್ನು ತಿಳದುಕೊಳ್ಳಲು ರಸಪ್ರಶ್ನೆಯಲ್ಲಿ ಬೋನಸ್‌ 
ಪಾಂಖಂಟ್‌ ಪ್ರಶ್ನೆಗಳನ್ನು ಸೇರಿಸಬಹುದು. ಇದರಲ್ಲ ಸರಿಯಾದ 
ಉತ್ತರವನ್ನು ಕೊಡುವ ಮಗು (ಅಥವಾ ತ೦ಡ) ತನಗೆ ಉತ್ತರ ಹೇಗೆ 
ಬಂತು ಎಂಬುದನ್ನು ತರ್ಕಬದ್ಧವಾಗಿ ತಿಳಸುವಂತೆ ಕೇಳಲಾಗುತ್ತದೆ. 
ನೂರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳ ಗಣನೆಯನ್ನು 
ಒಳಗೊಂಡಿರುವ ಮೊತ್ತಗಳಗೆ ಬೋನಸ್‌ ಪಾಯುಂಟ್‌ ಪ್ರಶ್ನೆಗಳನ್ನು 
ಇನ್ನಷ್ಟು ಹೆಚ್ಚಿಸಬಹುದು: ಎಷ್ಟು ವಿಧಗಳಲ್ಲ ೮6-37 ಲೆಕ್ಕವನ್ನು 
ಪರಿಹರಿಸಬಹುದು? ಇದರಲ್ಲ ಪ್ರತಿಯೊಂದು ವಿಧಾನವು ಒಂದು 
ಅ೦ಕವನ್ನು ಪಡೆಯುತ್ತದೆ. ಪ್ರಮಾಣೀಕೃತ ಕ್ರಮವಿಧಿಯನ್ನು 
ಮೀರಿದ (ಮತ್ತು ಆ ಹ೦ತಕ್ಕೆ ಬರುವ ಮೊದಲೇ) ಸ೦ಂಖ್ಯೆಗಳೊಂದಿಗೆ 
ಅವರು ಆಟವಾಡುವುದರಿ೦ದ ಅದು ಅವರಲ್ಲ ಸಂಖ್ಯಾ ಪ್ರಜ್ಞೆಯನ್ನು 
ಬೆಳೆಸುತ್ತದೆ. ಮನಸ್ಸಿನಲ್ಲಯೇ ಗಣಿತವನ್ನು ಲೆಕ್ಕಹಾಕಲು ಅವರದ್ದೇ 
ಆದ ಒಳದಾರಿಗಳನ್ನು ಕಂಡುಕೊಳ್ಳಲು ಅವರಿಗೆ ಇದು ಸಹಾಯ 
ಮಾಡುತ್ತದೆ. 


ಸಂಖ್ಯೆಗಳೊಂದಿಗೆ ಆಟವಾಡುವುದು ಎಂದರೆ ಅದರ 'ಗೇಮ್‌' 
ಅವತಾರಕ್ಕಿಂತ ಸಾಕಷ್ಟು ಭಿನ್ನವಾಗಿದೆ. ಆಟಗಳ ಇನ್ನೂ ಕೆಲವು 
ಸ್ವರೂಪಗಳ ಬಗ್ಗೆ ಚರ್ಚೆ ಮಾಡಿದ ನಂತರ ಈ ವಿಷಯವನ್ನು 
ಮತ್ತೊಮ್ಮೆ ನೋಡೋಣ. 


ನಿಯಮ ಆಧಾರಿತ ಆಟದ ಜಗತ್ತಿನಲ್ಲಿ ಆಟಗಾರರು ನಿರ್ದಿಷ್ಟವಾದ 
ಕೆಲವು ಮಿತಿಗಳ ಒಳಗೆ ಯೋಚಿಸುವಂತೆ ಮತ್ತು ಕಾರ್ಯ- 
ನಿರ್ವಹಿಸುವಂತೆ ನಿರ್ದೇಶಿಸುತ್ತದೆ. ಹಾಗಾಗಿ ಲಭ್ಯವಿರುವ ಚೌಕಟ್ಟನ 
ಒಳಗೇ ಸೃಜನಶೀಲರಾಗಿರಬೇಕು. ಇದು ನಿಯಮ ಆಧಾರಿತ- 
ವಾಗಿರುವ ಗಣಿತದ ಜಗತ್ತಿನಲ್ಲಿ ವಿಹರಿಸಲು ಸಹಾಯ ಮಾಡುತ್ತದೆ 
ಆದರೆ ಆ ಚೌಕಟ್ಟನಲ್ಲೆ ಅನೇಕ ಸಾಹಸಗಳನ್ನು ಮಾಡಲು ಅವಕಾಶ 
ನೀಡುತ್ತದೆ. ಒ೦ದು ಆಟದ ನಿಯಮದ ಮಿತಿಯೊಳಗೆ (ಉದಾ: 
ಚೆಸ್‌ನಲ್ಲ ಯಾವ ಚೌಕಗಳಲ್ಲ ಕಪ್ಪು ಬಣ್ಣದ ಕುದುರೆ ಹೋಗಿ 
ಕೂರಬಹುದು?) ಮತ್ತು ಗಣಿತದ ಪರಿಧಿಯ ಒಳಗೆ (ಉದಾ: ಯಾವ 
ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಇನ್ನೊಂದು ಬೆಸ ಸಂಖ್ಯೆ 
ಬರುತ್ತದೋ ಅವನ್ನು ಪತ್ತೆ ಮಾಡಲು ಸಾಧ್ಯವೇ? ಅಥವಾ ಒಂದು 
ಚತುರ್ಭುಜವು ಒಂದು ಕೈಟ್‌ ಮತ್ತು ಅಸಮ ಚತುರ್ಭುಜ 
ಆಗಿರುವಾಗ ಅದರ ಗುಣಲಕ್ಷಣಗಳೇನು?) ಯಾವುದು ಸಾಧ್ಯ 
ಮತ್ತು ಅಸಾಧ್ಯ ಎಂಬುದನ್ನು ಪರಿಶೋಧಿಸಲು ಮಕ್ಕಳಗೆ ಇದು 
ಅತ್ಯ೦ತ ಉತ್ತಮ ಯೋಚನೆಯಾಗಿದೆ. ಕಾರ್ಯತಂತ್ರಗಳನ್ನು 
ಆಧರಿಸಿದ ಆಟಗಳು ಉನ್ನತ ಯೋಚನಾ ಕೌಶಲ್ಯಗಳನ್ನು. 
ಆಳವಾದ ತಿಳುವಳಕೆಯನ್ನು ಮತ್ತು ಒಂದಷ್ಟು ಸೃಜನ- 
ಶೀಲತೆಯನ್ನು ಬೇಡುತ್ತವೆ. ರ್ಯಾಂಡಮ್‌ ಡಿಜಟ್ಸ್‌ಗೇಮ್‌ 
(ಉಲ್ಲೇಖಗಳನ್ನು ಗಮನಿಸಿ) ಅ೦ತಹವುಗಳಲ್ಲ ಒಂದಾಗಿದೆ. 


ಮೌಲ್ಯ ನಿರ್ಧಾರದಲ್ಲಯೂ ಆಟಗಳನ್ನು ಬಳಸಿಕೊಳ್ಳಬಹುದಾಗಿದೆ. 
ಶಿಕ್ಷಕರು ಪರಿಭಾಷೆಗಳನ್ನು ಹೇಳುವಂತೆ ಕೇಳುವುದಕ್ಕೆ ಬದಲಾಗಿ 
ಉದಾಹರಣೆಗಳನ್ನು ಕೇಳಬಹುದು ಮತ್ತು ಇನ್ನೂ ಉತ್ತಮವೆಂದರೆ 
ಯಾವುದು ಉದಾಹರಣೆಗಳಲ್ಲ ಎ೦ಬುದನ್ನು ಕೇಳಬಹುದು. ಆದರೆ 
"ಗೇಮ್‌' ಅಥವಾ ಆಟದ ಪರಿಕಲ್ಪನೆಯನ್ನು ಇನ್ನಷ್ಟು ವಿಸ್ತಾರವಾಗಿ 
ಬಳಸಿಕೊಳ್ಳಬಹುದು. ಒಮ್ಮೆ ಮಕ್ಕಳಗೆ ಒಂದು ನಿರ್ದಿಷ್ಟ ರೀತಿಯ 
ಕಾರ್ಯಗಳ ರುಜಚಿಹತ್ತಿದ್ದಾಗ ಇನ್ನೊಂದು ತ೦ಡ(ಗಳಗೆ)ಕ್ಗೆ 
ಸವಾಲೊಡ್ಡಲು ಇದೇ ರೀತಿಯ ಸಮಸ್ಯೆ / ಕಾರ್ಯಗಳನ್ನು 
ರಚಿಸಲು ಕೇಳಬಹುದು. ಈ ಮೂಲಕ ಮಕ್ಕಳಗೆ ಸಂಕೀರ್ಣ 
ಪ್ರಶ್ನೆಗಳನ್ನು ಸೃಷ್ಟಿಸಲು ಪ್ರಚೋದನೆ ನೀಡಿದಂತಾಗುತ್ತದೆ ಮತ್ತು 
ಅವರ ಸೃಜನಶೀಲತೆ ಅರಳಲು ಅವಕಾಶ ಕೊಟ್ಟಂತಾಗುತ್ತದೆ. 


ಮುಕ್ತ ಪರಿಶೋಧನೆ ಆಟಗಳು: 


ಈಗ ನಾವು ಇನ್ನೊಂದು ಅವತಾರವನ್ನು ನೋಡೋಣ. 
ಆಟವೆ೦ದರೆ ಯಾವತ್ತೂ ಅಲ್ಲ ಪರಿಶೋಧನೆಗೆ ಮುಕ್ತವಾದ 
ಅವಕಾಶವಿರಬೇಕು. ಅಲ್ಲಿ ಯಾವುದೇ ನಿಯಮಗಳ ನಿರ್ಬಂಧ 
ಇರಬಾರದು ಅಥವಾ ಅಗತ್ಯವಿರುವಾಗ ಮಾತ್ರ ನಿಯಮಗಳನ್ನು 
ರಚಿಪಿ ಕೊಳ್ಳುವಂತಿರಬೇಕು. ಚಿಕ್ಕ ಮಕ್ಕಳು, ಒಂಟಯಾಗಿ ಅಥವಾ 
ಇತರರ (ಮಕ್ಷಳು ಮತ್ತು ಅಥವಾ ದೊಡ್ಡವರು) ಜೊತೆ 
ಪಾತ್ರಾಭಿನಯದ ಮೂಲಕ ಸಾಕಷ್ಟು ಕಅಯುತ್ತಾರೆ. ಅಲ್ಲ ಅವರು 
ಅನುಕರಣೆ (ಹೆಚ್ಚಾಗಿ ದೊಡ್ಡವರನ್ನು) ಮಾಡುತ್ತಾರೆ ಮತ್ತು ತಮ್ಮ 
ಸುತ್ತಅನ ಜನರ ಬದುಕನ್ನು ನೋಡಿ (ಅಥವಾ ಅವರು ತಿಳದ 
ಪಾತ್ರಗಳ೦ದ) ಕಅಯುತ್ತಾರೆ. ಈ 'ಪರಿಶೋಧನೆ' ಸ್ವರೂಪದ ಆಟದ 
ಇನ್ನೊಂದು ಅಂಶ ಏನೆಂದರೆ ಕೆಲವೊ೦ದು ಪರಿಸ್ಥಿತಿಗಳು ಅಥವಾ 
ವಸ್ತುಗಳ ಪರಿಚಯ ಮಾಡಿಕೊಳ್ಳುವುದು ಮತ್ತು ಸಾಧ್ಯಾ- 
ಸಾಧ್ಯತೆಗಳು ಮತ್ತು ಇತಿ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು. 
ಉದಾಹರಣೆಗೆ, ಒಂದು ಮಗುವು ಏಒರಿಗೆಮಿಯ (ಕಾಗದ 
ಮಡಚುವಿಕೆ) ಪ್ರಯೋಗ ಮಾಡಲು ಹೊರಬಾಗ ಆಕೆ ಅಥವಾ ಆತ 
ಮೊದಲು ಅದಕ್ಕಾಗಿ ಬಳಸುವ ಪೇಪರ್‌ ಹೇಗೆ ಕೆಲಸ ಮಾಡುತ್ತದೆ. 
ಏನನ್ನು ಮಾಡಲು ಸುಲಭ, ಏನನ್ನು ಮಾಡಲು ಕಷ್ಟ (ಮತ್ತು 
ಯಾವುದು ಅಸಾಧ್ಯವಾದುದು) ಎಂಬುದನ್ನು ಕಅಯುತ್ತದೆ. 
ಆಟಗಳಗಿ೦ತ ಭನ್ನವಾಗಿ ಪರಿಶೋಧನೆ ನಡೆಸುವ ಕೆಲಸದಲ್ಲ 
ಅಂತಿಮ ಗುರಿ ಏನಾಗುತ್ತದೆ ಎನ್ನುವ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲು 
ಸಾಧ್ಯವಿಲ್ಲ: ಕನಿಷ್ಠ ಆರ೦ಭದಲ್ಲಿಯಾದರೂ ಹೇಳಲು ಸಾಧ್ಯವಿಲ್ಲ. 
ಪರಿಶೋಧಕ ಹೇಗೆ ಪರಿಸ್ಥಿತಿಯನ್ನು ಅಥವಾ ಬಳಸಲಾಗುವ 
ಸಾಮಗ್ರಿಗಳು ಅರ್ಥ ಮಾಡಿಕೊಳ್ಳುವುದು ಹೆಚ್ಚಾದ೦ತೆ ಅಂತ್ಯ 
ಗೊತ್ತಾಗುತ್ತದೆ. ಗಣಿತದ ಕಅಕೆಯ ವಿಷಯ ಬಂದಾಗ ಆಟ ಮತ್ತು 
ಪರಿಶೋಧನೆಗಳ ಎರಡೂ ವಿಧಗಳು ಮುಖ್ಯವಾಗುತ್ತವೆ ಮತ್ತು 
ಎರಡನ್ನೂ ಬಳಸಿಕೊಳ್ಳಬೇಕು. 


ಸರಿಯಾಗಿ ಆರಂಸುವುದು. 


ನಾವು ಮುಂದೆ ಹೆಜ್ಜೆ ಇಡುವುದಕ್ಕೆ ಮೊದಲು ಶಾಲೆಯ ಕಅಕಾ 
ವಿಷಯದ ಬಗ್ಗೆ ಇನ್ನಷ್ಟು ಹತ್ತಿರದಿಂದ ಗಮನಿಸೋಣ. ಅದು ಕೇವಲ 
ವಿದ್ಯಾವಿಷಯವನ್ನು ಒಳಗೊಂಡಿಲ್ಲ ಬದಲಾಗಿ ಒಂದು ರೀತಿಯ 
ತಿಳುವಳಕೆಯೂ ಅಡಕವಾಗಿದೆ. ತಂದೆ ತಾಯಿಯರು, ಶಿಕ್ಷಕರು 
ಸೇರಿದಂತೆ ಬಹುತೇಕ ಜನರ ಮನಸ್ಸಿನಲ್ಲಿ ಹಾಗಾಗಿ ಮಕ್ಕಳ 
ಮನಸ್ಸಿನಲ್ಲೂ, ಗಣಿತ ಎಂದರೆ ಬರಿಯ ನಿಯಮಗಳ ಪ್ರಕಾರ 
ನಡೆಯುವ, ಹಾಗೂ ಒ೦ದಿಷ್ಟು ಸೃಜನಶೀಲತೆಗೆ ಅವಕಾಶವೇ 
ಇಲ್ಲದ ಸಂಪೂರ್ಣವಾಗಿ ಶ್ರೇಣೀಕೃತ ವಿಷಯ ತಲೆಗೆ ಹತ್ತಿದರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


99 


೩00 


ಉಂಟು ಇಲ್ಲದಿದ್ದರೆ ಇಲ್ಲ ಎಂಬ ಅಭಿಪ್ರಾಯ ಸ್ಥಿರವಾಗಿದೆ. ಆದರೆ 
ಇದಕ್ಕೆ ವ್ಯತಿರಿಕ್ತವಾಗಿ ಒಂದನೇ ತರಗತಿಯುಂದಲೇ (ಅಥವಾ 
ಅದಕ್ಕಿಂತ ಮುಂಚಿತವಾಗಿ) ಮಕ್ಕಳು ಗಣಿತದ ಸೊಗಸನ್ನು ಪತ್ತೆ 
ಹಚ್ಚಲು ಸಾಧ್ಯವಿರಬೇಕು ಮತ್ತು ಅವರು ಹಾಗೆ ಪತ್ತೆ ಹಚ್ಚಬೇಕು. 


ಒಮ್ಮೆ ಮೂಲ ವಿಷಯಗಳನ್ನು ಕಲಸಿದ ಬಳಕ, ಅ೦ದರೆ; ಅನೇಕ 
ಸಂಖ್ಯಾನಾಮಗಳ ಅರ್ಥಗಳನ್ನು ಅವುಗಳು ಪ್ರತಿನಿಧಿಸುವ 
ಪ್ರಮಾಣಗಳಗೆ ಸಂಬಂಧ ಗುರುತಿಸಿ ಕಂಡುಕೊಳ್ಳುವುದು. 
ಸಂಖ್ಯೆಗಳನ್ನು ಅವುಗಳ ಅಂಕರೂಪದಲ್ಲ ಗುರುತಿಸುವುದು ಮತ್ತು 
ಬರೆಯುವುದು. ಸ್ಥಾನ-ಮೌಲ್ಯ ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ 
ಹತ್ತರ ಸಂಖ್ಯೆಗಳನ್ನು ಗು೦ಪುಗೂಡಿಸುವ ಯೋಚನೆ ಮತ್ತು 
ಅಂಕಿಗಳ ರೂಪದಲ್ಲ ಅವನ್ನು ಬರೆಯುವುದು, ಮಕ್ಕಳು ಯಾವುದು 
ಹೆಚ್ಚು-ಯಾವುದು ಕಡಿಮೆ ಎಂಬುದನ್ನು ಗುರುತಿಸಲು 
ಸಾಧ್ಯವಾಗುವುದು. ಮತ್ತು ಸಂಖ್ಯೆಗಳ ಗುಂಪಿನಲ್ಲಿ (ಉದಾಹರಣೆಗೆ 
ಈ ಸಂಖ್ಯೆಗಳನ್ನು ಅತಿಕಡಿಮೆಯಿಂದ ಅತಿದೊಡ್ಡದಕ್ಕೆ 
ಅನುಕ್ರಮಗೊಳಸಿ: 38, 83, 40, 9) ಕಡಿಮೆ/ಅತಿಕಡಿಮೆ (ಅಥವಾ 
ದೊಡ್ಡದು ಅಥವಾ ಅತಿದೊಡ್ಡದು) ಮೌಲ್ಯಗಳನ್ನು ಪತ್ತೆ ಮಾಡಲು 


ಇರುವ ನಿಯಮಗಳನ್ನು ಕಂಡುಕೊಳ್ಳುವುದು. ಈ ಸಂಖ್ಯೆಗಳನ್ನು 


ನಿರ್ವಹಿಸಲು ಸಾಧ್ಯವಾಗುವಂತೆ ಮಕ್ಕಳಗೆ ಕೆಲವು ಕೈಯಲ್ಲ 
ಮುಟ್ಟಬಹುದಾದ ಪರಿಕರಗಳು (ಕಡ್ಡಿಯ ಕಟ್ಟುಗಳು ಮತ್ತು ಅಥವಾ 
ಗಣಿತ ಮಾಲ) ದೊರೆಯುವಂತೆ ನೋಡಿಕೊಳ್ಳುವುದು ಅತ್ಯ೦ತ 
ಅಗತ್ಯ. ಇದರಿಂದ ಯಾವುದು ಅತಿ ಸಣ್ಣ ಪ್ರಮಾಣ (ಬಂಡಲ್‌ 
ಅಥವಾ ಕಟ್ಟುರಹಿತ) ಮತ್ತು ಯಾವುದು ಅತ್ಯ೦ತ ದೊಡ್ಡದು (ಹೆಚ್ಚು 
ಸಂಖ್ಯೆಯ ಕಟ್ಟುಗಳು) ಎ೦ಬುದನ್ನು ಗುರುತಿಸಲು ಮಕ್ಷಳಗೆ 
ಸಹಾಯವಾಗುತ್ತದೆ. 


ಇಂತಹ ಪರಿಶೋಧನೆ ಅಥವಾ ಸಂಖ್ಯೆಗಳೊಂದಿಗೆ ಆಡುವ 
ಆಟವನ್ನು ಗುಂಪುಗಳಲ್ಲಿಯೂ ಮಾಡಬಹುದು. ಮಕ್ಕಳು ತಾವು 
ಕಂಡುಕೊ೦ಡದನ್ನು ಬಾಯಲ್ಲ ಹೇಳುವಂತೆ ಮತ್ತು ಅರ್ಥ 
ಮಾಡಿಕೊ೦ಡದನ್ನು ನಿಯಮವಾಗಿ ಕ್ರೋಡೀಕರಿಸಲು ಶಿಕ್ಷಕರು 
ಸಹಾಯ ಮಾಡಬಹುದು. ಇಂತಹ ಒಂದು ಅಭ್ಯಾಸದಿಂದ 
ವಿದ್ಯಾರ್ಥಿಗಳು ಗಣಿತಶಾಸ್ತ್ರೀಯವಾದ ಸಂಭಾಷಣೆಯನ್ನು 
ಬೆಳೆಸಿಕೊಳ್ಳಲು ಮತ್ತು ಗಣಿತಶಾಸ್ತ್ರೀಯ ಭಾಷೆಯ ಕರಾರುವಕ್ಕಾದ 
ಮತ್ತು ಸಂಕ್ಷಿಪ್ತ ಸ್ಟ ರೂಪವನ್ನು 'ಮನಗಾಣಲು ಸಾಧ್ಯವಾಗುತ್ತದೆ. 
ಶಿಕ್ಷಕರು ಮಕ್ಕಳು ಹೇಗೆ ಪ್ರ ಪ್ರಶ್ನೆಗಳನ್ನು ಕೇಳ ಉತ್ತರಗಳನ್ನು ನೀಡದೇ 
ಮಾತನಾಡುವುದನ್ನು ಕಅಸಬಹುದೆಂಬುದನ್ನು ಭಿನ್ನರಾಶಿಗಳ ಅರ್ಥ 


(Meaning of Fractions - ಉಲ್ಲೇಖದಲ್ಲ ವಿಡಿಯೋ ಅಂಕ್‌ 
ನೀಡಲಾಗಿದೆ)ದಲ್ಲ ವಿವರಿಸಲಾಗಿದೆ. 


ಪರಿಶೋಧನೆಗಳು ಮತ್ತು ತನಿಖೆಗಳು: 


ಅದೇ ರೀತಿ, ಸಂಕಲನ, ವ್ಯವಕಲನ (ಮತ್ತು ಬಳಕ ಗುಣಾಕಾರ 
ಹಾಗು ಭಾಗಾಕಾರ)ದ ಅರ್ಥವನ್ನು ಮಕ್ಷಳಗೆ ವಿವರಿಸಿದ ಹಾಗೂ 
ಅವರು ಅರ್ಥ ಮಾಡಿಕೊಂಡ ಪಟ ಇ ಸಂಖ್ಯೆಗಳನ್ನು ಸೆ ಸೇರಿಸುವ 
ಮತ್ತು ಕಳೆಯುವ ನಾನಾ ಮಾರ್ಗಗಳು ಪರಿಮಾಣಗಳನ್ನು ಕುರಿತ 
ಮಕ್ಚಳ ಆಟದಿಂದ ಹೊರಹೊಮ್ಮಬೇಕು. ಕೈ ಮುಟ್ಟ ಆಡಬಹುದಾದ 
ನಾನಾ ವಸ್ತುಗಳು (manipulatives) ವಿವಿಧ ರೀತಿಯಲ್ಲ ಲೆಕ್ಕ 
ಮಾಡುವುದನ್ನು ಕಂಡುಕೊಳ್ಳಲು ಅವರಿಗೆ ಸಹಾಯಮಾಡುತ್ತವೆ. 
ಇಂತಹ 'ಆಟ'ದಿಂದಲೇ ಲೆಕ್ಕದ ಕ್ರಮವಿಧಿ ಹೊರಹೊಮ್ಮಬಹುದು 
ಮತ್ತು ಹಾಗೆ ಹೊರಹೊಮ್ಮಬೇಕು ಕೂಡ. ಮಕ್ಕಳು ತಮ್ಮ 
ಪರಿಶೋಧನೆಗಳನ್ನು ಹಂತ ಹಂತವಾಗಿ ಬರೆದುಕೊಳ್ಳುವಂತೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಸಹಾಯ ಮಾಡುವಲ್ಲ ಶಿಕ್ಷಕರ ಪಾತ್ರ ಅತ್ಯ೦ತ ಮಹತ್ವದ್ದಾಗಿರುತ್ತದೆ. 
ಮಕ್ಷಳಗೆ ತಾವೇ ಲೆಕ್ಕದ ಮಾನಕ ಕ್ರಮವಿಧಿಯನ್ನು 
ಪರಿಶೋಧಿಸಿದ್ದೇವೆ ಎಂಬ ಪ್ರಜ್ಞೆ ಮೂಡಿದಾಗ ಅದು ನಿಜಕ್ಕೂ 
ಅವರಲ್ಲ ಶಕ್ತಿಯನ್ನು ತುಂಬುತ್ತದೆ, ಅಷ್ಟು ಮಾತ್ರವಲ್ಲದೆ ಗಣಿತ 
ಎಂದರೆ ಸ್ವಪ್ರಯತ್ನದಿಂದ ಕಲಅಯಬಹುದು ಎನ್ನುವ ಭರವಸೆ 
ಮೂಡುತ್ತದೆ. ಈ ಕಾರಣಕ್ಕಾಗಿಯೇ ಗಣಿತವನ್ನು ಇಷ್ಟಪಡುವವರು 
ಇದಕ್ಕೆ ಆಕರ್ಷಿತರಾಗುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಮಕ್ಷಳಗೆ 
ಸ್ವಾವಲಂಬನೆಯ ರುಚ ಗೊತ್ತಾಗುತ್ತಲೇ ಅವರಿಗೆ ಮುಂದೆ ಹೇಗೆ 
ಕ್ರಮಿಸಬೇಕು ಎಂದು ಯಾರಾದರೂ ಹೇಳಬೇಕಾದ ಅಗತ್ಯ 
ಜೀಳುವುದಿಲ್ಲ. ಅ೦ತಹ ಸಾಹಸಗಳನ್ನು ಅವರು ತಾವಾಗಿಯೇ 
ಕೈಗೊಳ್ಳಲು ಇಚ್ಚಿಸುತ್ತಾರೆ. 


ಉಳದ ಮಾಮೂಅ ಗುಂಪಿಗೆ ಹೋಲಸಿದಾಗ ಇಂತಹ 
ವಿದ್ಯಾರ್ಥಿಗಳಗೆ ಕಅಸುವುದರಲ್ಲನ ವ್ಯತ್ಯಾಸವನ್ನು ಪರಿಗಣಿಸಿದರೆ, 
ಇಲ್ಲ ವಿದ್ಯಾರ್ಥಿಯಲ್ಲ ಆಗಲೇ ಉತ್ಸುಕರಾಗಿ ಸಿದ್ಧವಾಗಿರುವುದರಿಂದ 
ಅಷ್ಟೇನೂ ಕಷ್ಟ ಷ್ಹವಾಗುವುದಿಲ್ಲ. ಆದರೆ ಅವರ ತಯ ಹಸಿವು ನ್ನ 
ಸ್ವರೂಪ ದ್ಹಾಗಲುವ ಕಾರಣ ಅವರಿಗೆ ಬೋಧಿಸುವುದು ಟನ 
ಲಸವೂ ಆಗಿರುತ್ತದೆ. ಹಾಗಾಗಿ ಶಿಕ್ಷಕರು ಕೂಡ ಸಾಮಾನ್ಯ 
ಕ ಬಟ್ಟು ಹಾಗೂ ಸಾಹಸಿ ವಿದ್ಯಾರ್ಥಿಗಳಗೆ ತಕ್ಕುದಾದ 

ಮಸ್ಯೆಗಳು, ಪರಿಶೋಧನೆಗಳು, ತನಿಖೆಗಳನ್ನು ಹುಡುಕ- 
a . ಅವರಿಗೆ ತೀರಾ ಸುಲಭವಲ್ಲದ (ಆ ಕಾರಣದಿಂದಲೇ 
ಬೋರ್‌ ಅನಿಸುವ) ಆದರೆ, ಅವರನ್ನು ಆಕರ್ಷಿಸುವ ಹಾಗೂ 
ತೊಡಗಿಸಿಕೊಳ್ಳಲು ಸಾಧ್ಯವಾಗುವ ಲೆಕ್ಕಗಳನ್ನು ಹುಡುಕ 
ಬೇಕಾಗುತ್ತದೆ. ಅದೃಷ್ಟದ ಸಂಗತಿ ಏನೆಂದರೆ ಅಂತರ್ಜಾಲದಲ್ಲ 
ಇಂತಹ ಅನೇಕ ಪರಿಶೋಧನೆಗಳು ಮತ್ತು ತನಿಖಾ ಅಂಶಗಳು 
ತುಂಬಕೊಂಡಿವೆ. ಬಹುತೇಕ ಶಿಕ್ಷಕರು (ಎಲ್ಲರೂ ಅಲ್ಲದಿದ್ದರೂ) 
ತಮ್ಮ ಸ್ಮಾರ್ಟ್‌ಫೋನ್‌ಗಳ ಮೂಲಕ ಈ ವಿಷಯಗಳನ್ನು 
ಪಡೆಯಖಹುದಾಗಿದೆ. (ಅ೦ತಹ ಕೆಲವು ಸ೦ಪನ್ಮೂಲಗಳ ಬಗ್ಗೆ 


ವಿಶೇಷವಾಗಿ Thinking Skills pull-out. ಉಲ್ಲೇಖವನ್ನು 
ಗಮನಿಸಿ). ಅದೇ ರೀತಿಯಲ್ಲ ಮಗ್ಗಿಗಳನ್ನು ರಚಿಸಬೇಕು ಮತ್ತು 
ಅವುಗಳಲ್ಲರುವ ನಾನಾ ವಿನ್ಯಾಸಗಳನ್ನು ಪರಿಶೋಧಿಸಬಹುದು. 
ಅನೇಕ ಮಕ್ಕಳು ಒಂಭತ್ತರ ಗುಣಾಕಾರದ ಮೊತ್ತವನ್ನು ತಾವೇ 
ಕಂಡು ಹಿಡಿಯಬಲ್ಲರು. ಇಂತಹ ಅನೇಕ ಸಂಶೋಧನೆಗಳು 
ಸಾಧ್ಯವಿರುವುದರಿಂದ ಗಣಿತದ ತರಗತಿಯನ್ನು ಸಾಕಷ್ಟು 
ಚೈತನ್ಯಭರಿತವಾಗಿ ಹಾಗೂ ಕುತೂಹಲಕರವಾಗಿರುವಂತೆ 
ಮಾಡಬಹುದು. 1 ರಿಂದ 1೦೦ರ ವರೆಗಿನ ಸಂಖ್ಯೆಗಳನ್ನು 


ಹೊಂದಿರುವ 1010 ಗ್ರಿಡ್‌ನಲ್ಲಿ ಸಂಖ್ಯೆಗಳ ಗುಣಕಗಳನ್ನು 
ಪರಿಶೋಧಿಸುವುದರಿ೦ದ ವಿಭಜನೆಂತು ನಿಯಮಗಳನ್ನು 
ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. 


ವಿನ್ಯಾಸಗಳ ಪರಿಶೋಧನೆ: 


ಈ ಆಟಗಳು ಮತ್ತು ಪರಿಶೋಧನೆಗಳು ಕೇವಲ ಸಂಖ್ಯೆಗಳು ಮತ್ತು 
ಅವುಗಳ ಕಾರ್ಯಾಚರಣೆಯ ಚೌಕಟ್ಟನಲ್ಲಯೇ ಇರಬೇಕಾಗಿದ್ದಿಲ್ಲ. 
ಬೇಸ್‌-1೦ ಬ್ಲಾಕ್‌ಗಳೊಂದಿಗೆ (ಚಪ್ಪಟೆ ಆಕೃತಿಗಳು [ನೂರು]. 
ಉದ್ದನೆಯ ಆಕೃತಿಗಳು [ಹತ್ತು ಘಟಕಗಳು ಅಥವಾ ಓಟ) 
ಆಟವಾಡುವುದರಿಂದ ಗಣಿತಮಾಲಾದಲ್ಲ ಸಂಖ್ಯಾ ಸರಣಿಯ 
ಮಾನಸಿಕ ಚಿತ್ರ ಪಡೆಯುವಂತೆ ಜೀಜಗಣಿತದ ಅಲ್ಲೆಗಳಗೆ 
ಪರಿವರ್ತನೆ ಆಗಲು ಸಹಾಯವಾಗುತ್ತದೆ. ಮಕ್ಕಳು 
ಪರಿಶೋಧನೆಗಳನ್ನು ಮಾಡುವುದರಿಂದ ಅದು ಸಾಕಷ್ಟು 
ಒಳನೋಟಗಳಗೆ ದಾರಿ ಮಾಡಿಕೊಡುತ್ತದೆ. ಮೊದಲು ಊಹೆಗಳನ್ನು 


ಮಾಡುವುದು ಮತ್ತು ಅವುಗಳನ್ನು ಸಮರ್ಥಿಸಿ ಎಂದು ಮಕ್ಕಳನ್ನು 
ಕೇಳುವ ಮೂಲಕ ಇದನ್ನು ಪೋಷಿಸಬೇಕು. ಪರಿಶೋಧನೆಗಳ 
ಅಭ್ಯಾಸವು ಮಕ್ಕಳು ವಿನ್ಯಾಸಗಳಗಾಗಿ ಹುಡುಕಿ ನೋಡುವಂತೆ 
ಮಾಡುತ್ತದೆ. ತಮ್ಮ ಸುತ್ತಮುತ್ತಅನ ಆಗುಹೋಗುಗಳಲ್ಲ ಮತ್ತು 
ದಿನನಿತ್ಯದ ಬದುಕಿನ ಸ೦ಗತಿಗಳಲ್ಲ ಗಣಿತವನ್ನು 
ಅವಲೋಕಿಸುವಂತೆ ಅವರಿಗೆ ಉತ್ತೇಜನ ನೀಡುವುದರಿಂದ ಇನ್ನಷ್ಟು 
ಬೆಳೆಸಲು ಸಾಧ್ಯವಿದೆ. 


ಮಕ್ಕಳನ್ನು ಇನ್ನಷ್ಟು ಉತ್ತೇಜಸಲು 'ಆಟ'ದ ಸ್ವರೂಪದ ಲೆಕ್ಕಗಳನ್ನು 
ಬಳಸಬಹುದಾಗಿದೆ- `ನಿಮ್ಮ ನೆರೆಹೊರೆಯಲ್ಲ ಚೌಕಾಕೃತಿಗಳನ್ನು 
ಪತ್ತೆ ಮಾಡಿ' (ಆಯತಾಕಾರಗಳು ಮತ್ತು ವೃತ್ತಗಳನ್ನು 
ಹುಡುಕುವುದು ಇನ್ನೂ ಸುಲಭ) ಮತ್ತು "ಇದ್ಯಾಕೆ ಚಚ್ಚೌಕವಾಗಿದೆ. 
ಯಾಕೆ ಆಯತಾಕಾರವಾಗಿಲ್ಲ?' ಎಂಬ ಹೆಚ್ಚುವರಿ ಪ್ರಶ್ನೆ 
ಕೇಳಬಹುದು. ಇನ್ನೊಂದು ರೀತಿಯ ತನಿಖೆಗೆ ಒಳಪಡಿಸುವುದು 
ಹೇಗೆಂದರೆ ಅನೇಕ ವೃತ್ತಿಗಕಲ್ಲ / ಕರಕುಶಲಕಲೆಗಳಲ್ಲ ಗಣಿತವನ್ನು 
ಕಂಡುಕೊಳ್ಳುವುದು-ಒಬ್ಬ ಬಡಗಿ ಅಥವಾ ಒಬ್ಬ ಟೈಲರ್‌ ಹೇಗೆ 
ಗಣಿತಶಾಸ್ತ್ರವನ್ನು ಬಳಸುತ್ತಾನೆ? ಜ್ಯಾಮಿತಿ (ಆಕಾರಗಳು ಮತ್ತು 
ಸಮ್ಮಿತಿ ಮತ್ತು ಸ್ಥಳ ಪ್ರಮಾಣದ ಅರಿವು) ಮತ್ತು ಜೀಜಗಣಿತದ ಪ್ರಜ್ಞೆ 
ಮಕ್ಕಳಲ್ಲ ಬೆಳೆಯುತ್ತಿದ್ದಂತೆ ಸುತ್ತಳತೆ ಕಂಡುಹಿಡಿಯಲು ಇರುವ 
ಸೂತ್ರಗಳು ಮತ್ತು ಬಹುಕೋನಾಕೃತಿಗಳ (ಮತ್ತು ವೃತ್ತಗಳು 
ಇತ್ಯಾದಿ) ವಿಸ್ತೀರ್ಣವನ್ನು ಬೆಂಕಿ ಕಡ್ಡಿಯಂ೦ದ ಆ ಆಕಾರಗಳನ್ನು 
ಮಾಡಿ ಮತ್ತು ಅದರ ರಟಣ್ಟನ ಪ್ರತಿರೂಪಗಳನ್ನು ಮಾಡಿ ಕಂಡು- 
ಕೊಳ್ಳಬಹುದು; 


ಅದೇ ರೀತಿ ಘನಾಕೃತಿಗಳೊಂದಿಗೆ (ಘನಾಕೃತಿ (ಕ್ಯೂಬಾಯ್ಡ್‌.) 


ಕ೦ಂಬಾಕೃತಿಗಳು, (ಸಿಅ೦ಡರ್‌ಗಳು,) ಶ೦ಖುವಿನಾಕಾರ, 
(ಕೋನ್‌ಗಳು, ಗೋಲಾಕಾರ (ಸ್ಲಿಯರ್‌ಗಳು) ಇತ್ಯಾದಿ) 
References 


ಪರಿಶೋಧನೆ ನಡೆಸುವುದರಿಂದ ವಿಶೇಷವಾಗಿ ಮೇಲ್ಮೈ 
ವಿಸ್ತೀರ್ಣವನ್ನು ಅರ್ಥಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಮತ್ತು 
ಘನ ಅಳತೆಗಳನ್ನು ತಿಳದುಕೊಳ್ಳಲು ಸಾಧ್ಯವಾಗುತ್ತದೆ. ನಾನಾ 
ರೀತಿಯ ಜಲ್ಲೆಗಳನ್ನು (ಎಲ್ಲ ರೀತಿಯ ತ್ರಿಕೋನ ಮತ್ತು 
ಚತುರ್ಭುಜಾ ಕೃತಿಗಳು) ಒಳಗೊಂಡ (ಬಣ್ಣದ ಜಲ್ಲೆ ಜೋಡಣೆ 
ಅಥವಾ ಶಬಲ ರಚನೆಯ ಪರಿಶೋಧನೆ ಮಾಡುವುದರಿಂದ 
ಗಣಿತದ ಅನೇಕ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. 


ಇಂತಹ ಪರಿಶೋಧನೆಗಳನ್ನು ಕೈಗೊಳ್ಳುವುದರಿ೦ದ ಗಣಿತದಲ್ಲರುವ 
ಅನೇಕ ರೀತಿಯ ಆಸಕ್ತಿದಾಯಕ ಅವಲೋಕನಗಳು, 
ಸಂಶೋಧನೆಗಳು ಮತ್ತು ಅ೦ತರ್‌-ಸ೦ಬ೦ಧಗಳು ಅರಿವಿಗೆ 
ಬರುತ್ತವೆ ಎನ್ನುವುದರಲ್ಲ ಅನುಮಾನವಿಲ್ಲ (ಉದಾ: ಯಾವ 
ಸಂಖ್ಯೆಗಳನ್ನು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಒಂದು 
ಮೊತ್ತವಾಗಿ ಬರೆಯಲು ಸಾಧ್ಯವಿಲ್ಲ? ಏಳು ತುಣುಕುಗಳ 
ಲ್ಯಾನ್‌ಗ್ರಾಮ್‌ನಲ್ಲ ಅತಿದೊಡ್ಡ ತಿಭುಜದ ಸಮಕೋನ ಚೌಕದ 
ಮೂರು ಪಾರ್ಶ್ವಕ್ಕಿ೦ತ ಯಾಕೆ ಚಿಕ್ಕದು?). 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (ಎನ್‌ಸಿಎಫ್‌) 2೦೦5 ಮತ್ತು 
ಗಣಿತಶಾಸ್ತ್ರದ ಬೋಧನೆ ಕುರಿತ ವಸ್ತುಸ್ಥಿತಿ ಲೇಖನ ಮಕ್ಕಳ 
ಆಲೋಚನೆಗಳನ್ನು ಗಣಿತವಾಗಿ ಪರಿವರ್ತಿಸುವುದಕ್ಕೆ ಒತ್ತು 
ನೀಡುತ್ತವೆ. ಆಟಗಳನ್ನು ಆಡುವುದು ಮತ್ತು ವಿಶೇಷವಾಗಿ 
ಪರಿಶೋಧನೆಗಳು ಅನೇಕ ಕಾರ್ಯವಿಧಾನಗಳನ್ನು ವಸ್ತು- 
ವಿಷಯದಲ್ಲ ವಿಅಂನಗೊಳಸುವ ಮೂಲಕ ಇದನ್ನು ಸಾಧ್ಯವಾಗಿಸ- 
ಬಲ್ಲವು. ಈಗ ಪಠ್ಯ ಪುಸ್ತಕಗಳಳ್ಛಯೂ ಆಟಗಳನ್ನು 
ಸೇರಿಸಿರುವುದರಲ್ಲ ಯಾವುದೇ ಅಚ್ಚರಿಯೂ ಇಲ್ಲ. ಯಾವ ಮಕ್ಕಳು 
ಆಟ ಬೇಡವೆಂದು ವಿರೋಧಿಸಲು ಸಾಧ್ಯ? 


Random Digits: http://teachersofindia.org/en/activity/number-game-random-digits 


Meaning of Fractions: https://www.youtube.com/watch?v=swpDWTmM73_| 

NCTM: Activities with Rigor and Coherence: https://www.nctm.org/ARCs/ 

Jodo Gyan: Various manipulatives and games: https://jodogyan.org/activity-resources/ 

Thinking Skills: http://teachersofindia.org/en/ebook/thinking-skills-pullout 

Sum of Consecutive Natural Numbers: http://azimpremijiuniversity.edu.in/SitePages/resources-ara-august-2017-lfhc-sums-of-consecutive-natural 

numbers.aspx 

Tangrams: http://teachersofindia.org/en/ebook/getting-shape-tangram-time 

Other pull-outs, activities and related articles: https://azimpremijiuniversity.edu.in/SitePages/resources-at-right-angles.aspx 

NCERT textbooks: https://ncert.nic.in/textbook.php 

Sikkim textbooks: Class 1: https://online.fliphtml5.com/iuwdn/pfdo/#p=1 
Class 3: https://online.fliphtml5.com/iuwdn/hsdm/#p=2 
Class 5: https://online.fliphtml5.com/iuwdn/pjgl/#p=1 


Class 2: https://online.fliphtml5.com/iuwdn/kgob/#p=1 
Class 4: https://online.fliphtml5.com/iuwdn/ifaw/#p=1 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 101 


102 


ಸ್ವಾತಿ ಸರ್ಕಾರ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾ ಲಯದ ನಿರಂತರ ಶಿಕ್ಷಣ ಮತ್ತು ವಿಶ್ವವಿದ್ಯಾ ಲಯ 
ಸಂಪನ್ಯೂ ಲ ಕೇಂದದಲ್ಲ ಸಹಾಯಕ ಪ್ರೊಫೆಸರ್‌ « ಆಗಿರುತ್ತಾರೆ ಗಣಿತಶಾಸ್ತ್ರ ಅವರ ಎರಡನೇ ಅಚ್ಚುಮೆಚ್ಚಿನ ವಿಷಯವಾದರೆ 
(ಅವರ ಸಡಲ ಆದ್ಯತೆ ಡ್ರಾಯಂಗ್‌ಗೆ.) ಭಾರತೀಯ ಸ ಸಂಖ್ಯಾಶಾಸ್ತ್ರೀಯ ಸ೦ಸ್ಥೆಯಿ೦ದ ಬ ಸ್ಟಾಟ್‌ “ಮತ್ತು ಎಂ ಸ್ಟಾಟ್‌ 
ಪದವಿ ಪಡೆದಿರುವ ಸ್ವಾತಿ ಅವರು ಸೀಯಟಲ್‌ನ ವಾಷಿಂದ್ಲನ್‌ " ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ತ್ರದಲ್ಲ ಎಂಎಸ್‌ 
ಪದವಿಯನ್ನು ಗಳಸಿದ್ದಾರೆ. ಕಳೆದ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ಮಕ್ಕಳು ಹಾಗೂ ಶಿಕ್ಷಕರಿಗೆ ಗಣಿತಶಾಸ್ತ್ರ ಸ್ವದ 
ಬೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಅವರಿಗೆ ಮಕ್ಕಳು ಮಾಡಿಕಆಯುವ ವಿಷ ಷಯಗಳು ಅದರಲ್ಲೂ ಒರಿಗಾಮಿಯಲ್ಲ 


ತೀವ್ರವಾದ ಆಸಕ್ತಿ. ಅವರನ್ನು ಸ೦ಪರ್ಕಿಬಹುದಾದ ಇಮೇಲ್‌: swati.sircar@apu.edu.in 


ಅನುವಾದ: ಮಂಜುನಾಥ್‌ ಚಾಂದ್‌ । ಪರಿಶೀಲನೆ: ಜಯಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಆಟದ ಮೂಲಕ ಭಾವನಾತ್ಮಕ ಬೆಳವಣಿಗೆ 


ವೆಲೆಂಟಿನಾ ತ್ರಿವೇದಿ 


ವಯಸ್ಮರಾದಂತೆ ನಾವು ಜಾಸ್ತಿ ಕೆಲಸ ಮಾಡುತ್ತೇವೆ ಮತ್ತು ಕಡಿಮೆ 
'ಆಟ'ವಾಡುತ್ತೇವೆ. ಕೆಲಸವನ್ನು ವೈಭವೀಕರಿಸಿದಾಗ ಮತ್ತು 
ಗೌರವಿಸಿದಾಗ, ಆಟವು ತುಂಬಾ ಕ್ಷುಲ್ಲಕ, ಖಾಅಶ, ನೀರಸ, 
ಅಮುಖ್ಯವಾದ ಮತ್ತು ತಿರಸ್ಕರಿಸಬಹುದಾದುದು ಎಂದು 
ಅಸ್ನಿಸಿಬಡುತ್ತದೆ. ಸಾಮಾನ್ಯವಾಗಿ ಮಕ್ಕಳಗೆ "ಆಟವಾಡುವುದನ್ನು 
ನಿಲ್ಲಸಲು' ಮತ್ತು ಮನೆಗೆಲಸ, ಊಟ ಅಥವಾ ವಯಸ್ಥರ ಕಣ್ಣಿಗೆ 
ಕಾಣುವ ಇತರ ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ 
ಮಾಡಿ ಮುಗಿಸುವಂತೆ ಹೇಳಲಾಗುತ್ತದೆ. ಆದರೆ ಆಲ್ಬರ್ಟ್‌ 
ಐನ್‌ಸ್ಟೈನ್‌ ಹೇಳುವಂತೆ, ಆಟವು ಆವಿಷ್ಠಾರದ ಅತ್ಯುನ್ನತ ರೂಪ. 
ಎಲ್ಲಾ ಆರಂಭಿಕ ಬಾಲ್ಯ ಕಾಲದಲ್ಲ ಕಳೆಯುವ ರಚನಾತ್ಕಕವಲ್ಲದ 
ಆಟದ ಸಮಯವು (unstructured playtime) ಮಕ್ಚಳ 
ಸಾಮಾಜಕ, ಭಾವನಾತ್ಮಕ, ಸಂವೇದನಾತ್ಮಕ ಹಾಗು ದೈಹಿಕ ಸ್ವಾಸ್ಥ 
ಮತ್ತು ಬೆಳವಣಿಗೆಯಲ್ಲ ಮಹತ್ವದ ಪಾತ್ರ ವಹಿಸುತ್ತದೆ ಎ೦ಬ ಅಂಶ 
ಈಗಾಗಲೇ ಸಾಕಷ್ಟು ಸಂಶೋಧನೆಗಳ೦ದ ಸಾಬೀತಾಗಿದೆ. 
ಕ್ರೀಡೆಯು ಸವಾಲುಗಳನ್ನು ಎದುರಿಸಲು ಹಾಗು ಇತರರೊಂದಿಗೆ 
ಹೊಂದಾಣಿಕೆ ಸಾಧಿಸಲು. ಪರಸ್ಪರ ಸಹಕಾರ ಮನೋಭಾವವನ್ನು 
ಕಅಸುವುದರಿ೦ದ,. ಆಟವು ಅವರಿಗೆ ಆತ್ಮಗೌರವ, ಹೊಂದಿಕೊಳ್ಳುವ 
ಗುಣ. ಸಹಾನುಭೂತಿ, ಸಾಮಾಜಕ ಕೌಶಲಗಳು ಮತ್ತು ಸಮಸ್ಯೆ 
ಬಗೆಹರಿಸುವ. ಜಾಣ್ಮೆ ವೃದ್ಧಿಸುವ ಸಹಜವಾದ ಸಾಧನವಾಗಿರುತ್ತದೆ. 
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕ್ರೀಡೆಯು, ಭಾವನಾತ್ಮಕವಾಗಿ 
ಸ ಢವಾದ. ಸಹಾನುಭೂತಿಯಿಂದ ಕೂಡಿದ, ಆತ್ಮವಿಶ್ವಾಸ 
ತುಂಬದ ವಯಸ್ಸರನ್ನಾಗಿ ರೂಪುಗೊಳ್ಳಲು ಅವಶ್ಯವಾದ ಕೌಶಲ್ಯದ 
ತಳಹದಿಯನ್ನು ನಿರ್ಮಿಸುತ್ತದೆ. ಅಲ್ಲದೆ. ಈ ಎಲ್ಲವುಗಳನ್ನೂ ನಮ್ಮ 
ಮಕ್ಕಳಗೆ ನಾವು ಮರೆಯದೇ ತಿಳಸಿಕೊಡುತ್ತೇವೆ. ಮಕ್ಕಳಗೆ ಅವರ 
ಮನೆಗಳಲ್ಲ ಬೇರೆಬೇರೆ ಕಾರಣಗಳಗಾಗಿ ಆಟಕ್ಕಾಗಿ ಸಮಯ 
ಮೀಸಅಡುವುದು ಸಾಧ್ಯವಾಗಲಾರದು ಎಂಬ ವಾಸ್ತವವನ್ನು ನಾವು 
ಒಪ್ಪಿಕೊಂಡು, ಶಾಲೆಂಶುಲ್ಲ ಆಟವಾಡಲು ಸಮಂರು 
ಮೀಸಅಡುವುದು ನಮ್ಮ ಜವಾಬ್ದಾರಿಯಾದರೆ ಮತ್ತಷ್ಟು ಒಳ್ಳೆಯದು. 
'ಮಗುಪೊ೦ದರ ನಿತ್ಯದ ದಿನಚರಿಯಲ್ಲ ಆಟಕ್ಕಾಗಿ ಯಾಕೆ ಹೆಚ್ಚು 
ಸಮಯವನ್ನು ಮೀಸಲಡುವುದಿಲ್ಲ?' ಶಿಕ್ಷಕರೊಂದಿಗೆ 'ಪ್ಲೇ- 
ಶಾಪ್‌'ಗಳನ್ನು ಹೊ೦ದಿದ್ದ ನನ್ನ ವೈಯಕ್ತಿಕ ಅನುಭವದ ನೆಲೆಯಲ್ಲ 
ಹೇಳುವುದಾದರೆ, ಆಟವಾಡುವುದು ಹೇಗೆ ಎಂದು ಸ್ವತಃ ಶಿಕ್ಷಕರಿಗೇ 
ಮರೆತುಹೋಗಿರುವುದು ದೊಡ್ಡ ತೊಡಕಾಗಿ ಪರಿಣಮಿಸಿದೆ. 
ಪೋಷಕರು ಮತ್ತು ಬೋಧಕರು “ಬೋಧನೆ'ಯನ್ನಷ್ಟೇ 
ಗಂಭೀರವಾಗಿ ಪರಿಗಣಿಸಿದ್ದು. ಮಗುವಿನ ಕಅಕೆಯಲ್ಲ ಆಟವೂ 
ಆರೋಗ್ಯಕರ ಪಾತ್ರ ವಹಿಸುತ್ತದೆ ಎಂಬುದನ್ನು ಅವರು ಮರೆತಿದ್ದಾರೆ. 
ಹಾಗೆಯೇ, ಇಲ್ಲ ಹೇಳಲಾಗುತ್ತಿರುವ ಆಟವು. ನಾನಾ ಕಾರಣಗಳಗೆ 
ಅತ್ಯ೦ತ ಮಹತ್ವದ್ದಾದ ಹೊರಾಂಗಣ ಆಟವನ್ನು ಕುರಿತಾದುದಲ್ಲ. 


ಕತೆಗಳ ಸುತ್ತ ಆಟ 


ವಿದ್ಯಾರ್ಹತೆ ಏನೇ ಇರಲ, ಪ್ರತಿಯೊಣ್ಣ ಶಿಕ್ಷಕರೂ ಕತೆಗಳ 
ಓದುಗರಾಗಿರಬೇಕು ಹಾಗು ಆಕೆ/ಆತ ತಮ್ಮ ಮಾತೃಭಾಷೆಯಲ್ಲ 


ಮಾತನಾಡುವಷ್ಟೇ ಸುಲಅತವಾಗಿ ಕತೆ ಹೇಳಲು ಶಕ್ತರಿರಬೇಕು. 
ಕತೆಗಳೊಂದಿಗೆ ತೊಡಗಿಸಿಕೊಳ್ಳುವುದು ಬಾಅಶ ಮತ್ತು ನಾವು 
ಅದರಿ೦ದ ಹೊರಬರಬೇಕು ಎಂದು ವಯಸ್ಥರು ಭಾವಿಸುವ ಕಾರಣ, 
ಕತೆಗಳು ಕಅಕೆಯನ್ನು (ಬೋಧನೆಗಿಂತ ವಿಭನ್ನ) ಸುಗಮ- 
ಗೊಳಸುವ ಸಾಧನವಾಗಿ ನಿಲ್ಲಲು ತೊಡಕಾಗಿದೆ. ಯಾವುದೇ 
ವಯಸ್ಸಿನವರಿಗಾದರೂ ಕತೆ ಹೇಳುವುದರಿಂದ ನಾನಾ ಬಗೆಯ 
ಪ್ರಯೋಜನಗಳರುವ ಕಾರಣ ಅವುಗಳನ್ನು ವಿವರಿಸಲು ಪ್ರತ್ಯೇಕ 
ಲೇಖನವೇ ಬೇಕಾದೀತು. ಆದರೆ ಅದನ್ನು ಅಲ್ಪಾವಧಿ ಮನೋ- 
ರಂಜನೆ ಎ೦ದು ಯಾರಾದರೂ ಹೇಳದರೆ ಅದು ಅಪರಾಧವಾಗುತ್ತದೆ 
ಎಂದಷ್ಟೇ ಹೇಳಬಹುದು. ಕತೆ ಹೇಳುವುದು ಮತ್ತು ಓದುವುದರ 
ಹೊರತಾಗಿ, ಕತೆಗಳ ಜೊತೆ ಆಟವಾಡುವ ಮತ್ತು ಕತೆ ರಚಿಸುವ 
ಕ್ರಿಯೆಯಲ್ಲ ಶಿಕ್ಷಕರು ಮಕ್ಕಳನ್ನು ತೊಡಗಿಸಿಕೊಳ್ಳುವಂತಹ ಇನ್ನೂ 
ಕೆಲವು ಮಾರ್ಗಗಳು ಇಲ್ಲವೆ. ಯಾಕೆಂದರೆ, ಸಣ್ಣದೋ ದೊಡ್ಡದೋ 
- ಕತೆ ರಚಿಸಿದಾಗ ನಮ್ಮ ಮನುಷ್ಯ ಬುದ್ಧಿಗೆ ಒ೦ದು ಸಣ್ಣ ಸಂತೃಪ್ತಿ 
ಹಾಗು ಸಂಭ್ರಮ ಸಿಗುತ್ತದೆ. ವಿರಾಮ, ವೀಕ್ಷಣೆ. ಅಚ್ಚರಿ, ಆಟ, 
ನಂಜಕೆ, ಸಹಾನುಭೂತಿ, ಉದ್ರೇಕ ಮತ್ತು ಹಂಚಿಕೊಳ್ಳುವುದನ್ನು 
ಅದು ನಮಗೆ ಕಲಸುತ್ತದೆ. 


ಸಂಘಟತ ರಚನೆ 


ಒಂದು ಮಗು ಕತೆ ಹೇಳಲು ಶುರು ಮಾಡುತ್ತದೆ. ಮುಂದೆ, ಅದೇ 
ಕತೆಯ ಎಳೆಗೆ ತಾವೂ ಸೇರಿಸುತ್ತಾ ಎಲ್ಲಾ ಮಕ್ಕಳು ತಾವೂ ಕತೆ 
ಹೇಳುತ್ತಾ ಹೋಗುತ್ತಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ, ನೀವು 
ಒಂದು ಸುತ್ತಿನಿಂದ ಆರಂಭಿಸಬಹುದು. ಹಾಗೆಯೇ ಮುಂದಿನ 
ಕತೆಗಾಗಿ ಎರಡನೇ ಸುತ್ತನ್ನು ತೆಗೆದುಕೊಳ್ಳಬೇಕಾಗಬಹುದು. ಪ್ರತಿ 
ಮಗುವೂ ಕೇವಲ ಒಂದು ವಾಕ್ಯವನ್ನಷ್ಟೇ ಸೇರಿಸಬೇಕು. ಇದು 
ಮಕ್ಷಳಗೆ ವಿಭಿನ್ನ ಸೃಜನಶೀಲತೆಯ ಪ್ರಯೋಗದ ಅನುಭವವನ್ನು 
ಕೊಡುತ್ತದೆ. ಅ೦ದರೆ, ಪ್ರತಿ ಮಗುವೂ ತನಗಿಂತ ಹಿಂದಿನ ಮಗು 
ಹೇಳದ ಕತೆಗೆ ತನ್ನದೊಂದು ವಾಕ್ಯ ಸೇರಿಸುವ ಮೂಲಕ 
ಸಂಘಟತವಾಗಿ ಕೆಲಸ ಮಾಡುವ ಅನುಭವವನ್ನು ಇದು 
ಕಟ್ಟಕೊಡುತ್ತದೆ. ಇಲ್ಲ ಅವನ/ಅವಳ ಯೋಚನೆ ಮತ್ತು ಕಲ್ಲನೆಯು 
ಪ್ರತ್ಯೇಕವಾಗಿರುವುದಿಲ್ಲ. ಕ್ರಮೇಣ, ಮಗುವನ್ನು ವ್ಯಾಕರಣ- 
ಬದ್ಧವಾಗಿ ವಾಕ್ಯ ರಚನೆ ಮಾಡುವ ನಿಟ್ಟನಲ್ಲ ಕೂಡಾ ಈ 
ಪ್ರಕ್ರಿಯೆಯು ಪ್ರೇರೇಪಿಸುತ್ತದೆ. 


ಆಶು ರಚನೆ (Pick and choose) 


ಮೂರು ಪಟ್ಟ ಮಾಡಿಕೊಳ್ಳ: ಪಾತ್ರಗಳು (ಆನೆ, ರಾಣಿ, ಇಲ 
ಇತ್ಯಾದಿ). ಸನ್ನಿವೇಶ (ಅರಣ್ಯ, ನದಿ, ನಗರ, ಶಾಲೆ, ಪರ್ವತ 
ಇತ್ಯಾದಿ) ಮತ್ತು ಸಾಮಗ್ರಿ (ಮಂತ್ರದಂಡ, ಮನುಷ್ಯರಂತೆ 
ಮಾತನಾಡುವ ಒಂದು ಕಪ್‌. ಸಮಯಕ್ಕೆ ಸರಿಯಾಗಿ 
ಪ್ರಯಾಣಿಸಲು ಅನುವು ಮಾಡಿಕೊಡುವ ಒಂದು ಕೈಗಡಿಯಾರ, 
ನಿಮ್ಮನ್ನು ಮರೆಮಾಚಬಲ್ಲ ಒಂದು ಮೇಲಂಗಿ ಅಥವಾ ಮುಸುಕು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


103 


ಇತ್ಯಾದಿ). ಪ್ರತಿ ಮಗುವೂ ಈ ಮೂರೂ ಪಟ್ಟಗಳ೦ದ ತಲಾ 
ಒಂದೊಂದನ್ನು ಆರಿಸಿ ತನ್ನದೇ ಕತೆ ರಚಿಸಬೇಕು. ಎರಡನೆಯ 
ಭಾಗವಾಗಿ, ಇಬ್ಬರು ಮಕ್ಕಳನ್ನು ಜೋಡಿಯಾಗಿಸಿ ಮೂರೂ 
ಪಟ್ಟಂಬ೦ದ ಅವರು ಈಗಾಗಲೇ ಆರಿಸಿಕೊಂಡಿರುವ ಆರು 
ಆಯ್ಕೆಗಳಲ್ಲ ಮೂರು ಅಥವಾ ನಾಲ್ವರ ಬಗ್ಗೆ ಇಬ್ಬರೂ ಸೇರಿ ಕತೆ 
ಹೆಣೆಯಲು ಹೇಳಬಹುದು. ಈ ಚಟುವಟಕೆಯು ಮಕ್ಕಳ ಕಲ್ಪನಾ 
ಶಕ್ತಿಯನ್ನು ವಿಸ್ತರಿಸುವುದರ ಜೊತೆಗೆ ಜೋಡಿಯಾಗಿ ಸಮಸ್ಯೆ 
ಬಡಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. 


ದೃಷ್ಟಿಕೋನಗಳು 


ಮಕ್ಚಳಗೆ ಹಲವು ಪಾತ್ರಗಳರುವ ಯಾವುದಾದರೂ ಒಂದು 
ಕತೆಯನ್ನು ಹೇಳ (ಈ ಚಟುವಟಕೆಗೆ ಪಂಚತಂತ್ರದ ಕೆಲವು 
ಕತೆಗಳು ಬಹಳ ಚೆನ್ನಾಗಿ ಒಗ್ಗುತ್ತವೆ). ಅದಾದ ಬಳಕ ಮಕ್ಕಳನ್ನು 
ಗುಂಪುಗಳಾಗಿ ವಿಂಗಡಿಸಿ, ಪ್ರತಿ ಗುಂಪಿಗೂ ಈಗಾಗಲೇ ಹೇಳರುವ 
ಕತೆಯಿಂದ ಯಾವುದಾದರೂ ಒಂದು ನಿರ್ದಿಷ್ಟ ಪಾತ್ರದ 
ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆದ ಪ್ರತ್ಯೇಕ- 
ಕತೆಯನ್ನು ಸೃಷ್ಟಿಸಲು ಹೇಳ. ಈ ತಂತ್ರವು, ಯಾವುದೇ 
ವಿಷಯವನ್ನು ಕೇವಲ ಕಪ್ಪುಬಳುಪಾಗಿ ನೋಡುವ ಬದಲಾಗಿ. 
ಯಾವುದನ್ನೂ ಒಪ್ಪಿಕೊಳ್ಳದಂತೆ ವರ್ತಿಸುವ ಸ್ವಭಾವವುಳ್ಳ ಪಾತ್ರಗಳ 
ಪ್ರೇರಣೆಯನ್ನೂ ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ. ಇದರಿಂದ, ಆ 
ಎಳೆ ಮನಸ್ಸುಗಳು ತಮ್ಮದಷ್ಟೇ ಅಲ್ಲದೆ ಇತರರ ದೃಷ್ಟಿ- 
ಕೋನಗಳನ್ನೂ ಸ್ವೀಕರಿಸುವ ಗುಣವನ್ನು ಹೊಂದುತ್ತಾರೆ. 


ಹೀಗಾದರೆ? 


ಇದು, ಈಗಾಗಲೇ ತಿಳದಿರುವ ಕತೆಯ ಚಮತ್ಸಾರಿಕ ಪಾತ್ರಗಳು 
ಮತ್ತು ಸನ್ನಿವೇಶಗಳಲ್ಲ ಪಂರರ್ರಾಂರು ದೃಶ್ಯಗಳನ್ನು 
ಸೃಷ್ಟಿಸುವುದನ್ನು ಒಳಗೊಂಡಿರುತ್ತದೆ. ಅ೦ದರೆ, ಒ೦ದು ಕತೆಯಲ್ಲ 
ಬರುವ ದಯಾಗುಣದ ವ್ಯಕ್ತಿ ತನ್ನ ಮನಸ್ಸನ್ನು ಬದಲಾಯಿಸಿದರೆ? 
ಒಂದು ಇಅಗೆ ಮಾಂತ್ರಿಕವಾದ ವಿಶೇಷ ಸಾಮರ್ಥ್ಯ ಬಂದರೆ? 
ಕೋತಿಯೊಂದು ಮನುಷ್ಯರ ಯೋಜನೆಗಳನ್ನು ಅರ್ಥ ಮಾಡಿ- 
ಕೊಳ್ಳುವಂತಾದರೆ? ಒಬ್ಬ ರಾಜ ಗಾಯಕನಾಗಲು ಬಯಸಿದರೆ? 
ಕಾಗೆಯು ಹಾರುವ ಬದಲು ನಡೆದಾಡಿಕೊಂಡಿರಲು ಬಯಸಿದರೆ?- 
ಹೀಗೆ ಯುವ ಮನಸ್ಸುಗಳಲ್ಲ ಕೊನೆಯಲ್ಲದಷ್ಟು ಸಾಧ್ಯತೆಗಳು 
ಹುಟ್ಟಕೊ೦ಡು ಅದಕ್ಕೆ ರೆಕ್ಕೆ ಕಟ್ಟ ಉತ್ತೇಜಿತರಾಗಿ ಪರ್ಯಾಯ 
ಪರಿಹಾರಗಳು, ಗುರಿ ಮತ್ತು ಮಾರ್ಗಗಳನ್ನು ಕಂಡುಕೊಳ್ಳಲು 
ಶುರುಮಾಡುತ್ತಾರೆ. ಆಧುನಿಕ ವಿಷಯ / ಸ್ಥಳ / ವ್ಯಕ್ತಿಯನ್ನು 
ಪರಿಚಯಸುವುದು. 


ಇದು ಈ ಹಿ೦ದಿನದರಲ್ಲೇ ಸ್ವಲ್ಪ ಮಾರ್ಪಾಡು ಮಾಡಿರುವಂತಹುದು. 
ಕುದುರೆಯ ಬಳ ಒಂದು ಮೊಬೈಲ್‌ಫೋನ್‌, ಕಳ್ಳನ ಬಳ ಒಂದು 
ಸೂಟರ್‌, ಅ೦ಚೆಯಾತ ಶಾರುಖ್‌ಖಾನ್‌ನನ್ನು ಭೇಟಯಾಗುವುದು. 
ಒಬ್ಬ ಹುಡುಗನ ಬಳ ಮೈದಾನವಿರುವುದು. ಆನೆಯ ಬಳ 
ಮೈಕ್ರೊವೇವ್‌ ಓವೆನ್‌ ಇರುವುದು ಇತ್ಯಾದಿ. ಮಗದೊಮ್ಮೆ ಇಲ್ಲೂ 
ಅಂತ್ಯವಿಲ್ಲದಷ್ಟು ಸಾಧ್ಯತೆಗಳು! ಯಾವಾಗ ಮಕ್ಕಳು ಸ್ವಂತ ಅಥವಾ 
ಇತರರ ಜೊತೆ ಸೇರಿ ತಮ್ಮದೇ ಕತೆಗಳನ್ನು ರಚಿಸುತ್ತಾರೋ. ಆಗ, 
ಇಂತಹ ಕತೆ ಹಿಂದೆಂದೂ ಕೇಳಯೇ ಇಲ್ಲ. ಜಗತ್ತಿನಲ್ಲಿಯೇ ಇಲ್ಲ 
ಎಂದು ಹೇಳ ನಾನು ಅವರನ್ನು ಹುರಿದುಂಜಸುತ್ತೇನೆ!. 


ಇವು. ಕತೆಗಳೊಂದಿಗೆ ಆಟವಾಡುವ ಕೆಲವು ಮಾರ್ಗಗಳು. ಒಮ್ಮೆ 
ನೀವು ಶುರು ಮಾಡಿದರೆ, ಸಂಜೆಗತ್ತಲಲ್ಲ ನಕ್ಷತ್ರಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಗೋಚರಿಸುವಂತೆ ಹೊಸ ಹೊಸ ಯೋಚನೆಗಳು, ಉಪಾಯಗಳು 
ಹೇಗೆಲ್ಲಾ ಹುಟ್ಟಕೊಳ್ಳುತ್ತವೆ ಎ೦ದು ಅಚ್ಚರಿಗೊಳಗಾಗುತ್ತೀರಿ. 


ಅದು ಬೇರೇನು ಆಗಿರಬಹುದು? 


ನಿಮಗೆ ಬೇರೆ ಬೇರೆ ಆಕಾರ ಮತ್ತು ಗಾತ್ರದ ವಸ್ತುಗಳ ಒಂದು 
ಸಂಗ್ರಹ ಬೇಕಾಗುತ್ತವೆ. ಒ೦ದು ಸಲಕ್ಕೆ ಒಂದನ್ನು ಹಿಡಿದುಕೊಂಡು 
ಅದೇನೆಂದು ಮಕ್ಕಳನ್ನು ಮೊದಲು ಕೇರಿ. ಪ್ರತಿಯೊಬ್ಬರೂ 
ಸಹಜವಾಗಿ ಒಂದೇ ಉತ್ತರವನ್ನು ಕೊಡುತ್ತಾರೆ. ಈಗ ಅವರ 
ಕುತೂಹಲವನ್ನು ಸ್ವಲ್ಲ ಕೆರಳಸಿ, ಅದು ಬೇರೇನು ಆಗಿರಬಹುದು 
ಎ೦ದು ಊಹಿಸಲು ಹೇಳ. ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು 
ಅವರು ಹೊಸಹೊಸ ಕಲ್ಪನೆಗಳನ್ನು ಕಟ್ಟಕೊಳ್ಳಲು ಅಡಿ. ಅವರಿಗೆ 
ಉತ್ತರ ಹೊಳೆಯದಿದ್ದರೆ ಮತ್ತಷ್ಟು ಕುತೂಹಲ ಹುಟ್ಟಸುವಂತೆ, "ಇದು 
ಒಂದು ಇರುವೆಗೆ ಏನಾಗಿರಬಹುದು?', "ಒಬ್ಬ ರಾಕ್ಷಸನಿಗೆ 
ಇದೇನಾಗಿರಬಹುದು?' ಎಂದೆಲ್ಲಾ ಪ್ರಶ್ನಿಸಿ ಅವರ ಯೋಚನಾ 
ಲಹರಿಯನ್ನು ಇನ್ನಷ್ಟು ವಿಸ್ತರಿಸಲು ಅನುವು ಮಾಡಿಕೊಡಬಹುದು. 
ಒಂದು ಬೋಗುಣಿ, ಮುಚ್ಚಳ. ಚಮಚ, ಖಾಟಅ ಮುಂತಾದ 
ವಸ್ತುಗಳಂದ ಆರಂಭಸಿ., ನಂತರ ಹೆಚ್ಚು ಅಸಮ ರೂಪದ 
ವಸ್ತುಗಳನ್ನು ಹೇಳುತ್ತ ಮುಂದುವರಿಯಿರಿ. ಈ ಸರಳ ಅಭ್ಯಾಸದ 
ಚಟುವಟಕೆಯು, ಆಟವಾಡುತ್ತಲೇ ಗೋಚರ ವಸ್ತುವಿಗಿಂತ ಆಚೆಗೆ 
ನೋಡುವಂತೆ ಮಕ್ಕಳನ್ನು ಪ್ರೇರೇಪಿಸುತ್ತದೆ. ಇದರ ಪರಿಣಾಮಗಳು 
ಬಹಳ ವ್ಯಾಪಕವಾದದ್ದು. ಹೀಗೆ ಗೋಚರ ವಸ್ತುವಿಗಿಂತ ಭಿನ್ನವಾದ 
ಸಾಧ್ಯತೆಗಳತ್ತ ಅವರ ಮನಸ್ಸನ್ನು ತೆರೆದುಕೊಳ್ಳಲು ವಸ್ತುವಿನಿ೦ದ 
ಆರ೦ಸಿ. ಮುಂದೆ ಮನುಷ್ಯರ ಬಗ್ಗೆಯೂ ಅಂತಹುದೇ 
ಪ್ರಶ್ನೆಗಳನ್ನು ಕೇಳ ನೋಡಿ. ಆಗ ಅವರು. ವ್ಯಕ್ತಿಯ ಬಾಹ್ಯ ಸ್ವರೂಪ 
ಕಂಡು ತೀರ್ಮಾನಿಸುವ ಬದಲು ಆ ವ್ಯಕ್ತಿಯ ಕುರಿತ ಇತರ 
ಸಾಧ್ಯತೆಗಳತ್ತವೂ ನೋಡುವ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. 
ಅದರಿಂದ ಅವರ ಬಾಹ್ಯನೋಟವೂ ವಿಕಸನಗೊ೦ಡು ಸಮಗ್ರ 
ಲೋಕದೃಷ್ಟಿ ಬೆಳೆಯುತ್ತದೆ. ಪ್ರತಿ ಮಕ್ಕಕಲ್ಲರುವ ಅಪಾರವಾದ 
ಸಾಧ್ಯತೆಗಳ ಕಡೆ ತಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಳ್ಳಬೇಕು 
ಎಂದು ಶಿಕ್ಷಕರಿಗೂ ಈ ಆಟವು ಒಂದು ಉತ್ತಮ 
ಸೈರಣಿಯಾಗುತ್ತದೆ. 


ಸಾಮಾನ್ಯದಲ್ಲರುವ ಚಮತ್ಥಾರ 


ನಮ್ಮ ಸುತ್ತಮುತ್ತಲೂ ಇರುವ ಪ್ರತಿ ಸಾಧಾರಣ ಸಂಗತಿಗಳನ್ನು 
ವಿನೋದಮಯವಾಗಿ ಪರಿವರ್ತಿಸಿಕೊಳ್ಳುವುದು ನಿಜಕ್ಕೂ ಒಂದು 
ರೀತಿಯ ಚಮತ್ವಾರ. ಮಗುವಿನಲ್ಲಿ ಸಹಜವಾಗಿಯೇ ಇರುವ 


ಮಾನವೀಕರಣ (Anಗthropomorphism) ಎ೦ದರೆ, ಸರಳವಾಗಿ 
ಹೇಳುವುದಾದರೆ, ಪ್ರಾಣಿಗಳಗೆ ಅಥವಾ ಮನುಷ್ಯೇತರ ವಸ್ತುಗಳಗೆ 
(ವಸ್ತುಗಳು, ಗಿಡಗಳು ಮತ್ತು ಅಲೌಕಿಕವಾದ) ಮಾನವ 
ಗುಣಲಕ್ಷಣಗಳು, ಭಾವನೆಗಳು ಮತ್ತು ಸ್ವಭಾವಗಳನ್ನು 
ಆರೋಪಿಸುವುದು. ಬಾತುಕೋಳಯನ್ನು ನೀರು ಸೆಳೆದಂತೆ ಮಕ್ಕಳು 
ಈ ಮೋಜನ ಆಟವನ್ನು ಇಷ್ಟಪಡುತ್ತಿದ್ದರೆ, ಮಕ್ಕಳು ವಸ್ತುಗಳತ್ತ 
ನೋಡುವ ಹೊಸ ಬಗೆಯ ಅನುಭವದಿಂದಾಗಿ ಶಿಕ್ಷಕರಿಗೆ 
ಅಚ್ಚರಿಯಾಗುತ್ತದೆ. ಈ ಹಿಂದೆ ಉಲ್ಲೇಖಸಿದ ಆಟಗಳ 
ಪ್ರಯೋಜನಗಳಗಿಂತ ಭಿನ್ನವಾಗಿ. ಈ ಬಗೆಯ ಮೋಜನ ಆಟವು 
ಮಕ್ಕಳಲ್ಲ ಸಹಾನುಭೂತಿ ಮತ್ತು ಸುಸ೦ಖದ್ಧತೆ ಎಂಬ ಎರಡು 
ಪ್ರಮುಖ ಲಕ್ಷಣಗಳ ತಳಪಾಯವನ್ನು ಹಾಕಲು ನೆರವಾಗುತ್ತದೆ. 
ಇವು ಮಗುವಿನಲ್ಲಿ ಸುದೀರ್ಥವಾಗಿ ಸಂತೋಷ ಮತ್ತು ದಯಾ 
ಪರಮನೋಭಾವವನ್ನು ರೂಪಿಸುತ್ತವೆ. 


ಯಾವುದಾದರೂ ವಿಷಯವನ್ನು ಪರಿಚಯಸಲು ತರಗತಿ ಕೊಠಡಿಗೆ 
ಈ ವಸ್ತುಗಳನ್ನು ತರುವುದು ಒ೦ದು ಅತ್ಯುತ್ತಮ ಮಾರ್ಗ- ಅದು 
ಒ೦ದು ಬೆಣಚುಕಲ್ಲು. ಹೂವು. ಎಲೆ, ಚೆ೦ಡು, ಕಪ್‌, ಚಮಚ, ಒ೦ದು 
ಕೀ ಅಥವಾ ಬಾಚಣಿಗೆ ಆಗಿರಬಹುದು. ಅದನ್ನು ತರಗತಿಯಲ್ಲ 
ಎಲ್ಲರಿಗೂ ಕೈಂದ ಕೈಗೆ ವರ್ಗಾಂಖಸಿ ಅಥವಾ ಅಂತರ್ಜಾಲ 
ತರಗತಿಯಲ್ಲಾದರೆ ಅದನ್ನು ಪರದೆಯಲ್ಲ ಮಕ್ಕಳಗೆ ತೋರಿಸಿ. ಬಳಕ 
ಅವುಗಳನ್ನು ಎಲ್ಲೆಲ್ಲ ನೋಡಿದ್ದೀರಿ ಅಥವಾ ಇರಿಸುತ್ತೀರಿ ಎಂದು 
ಮಕ್ಕಳನ್ನು ಕೇಳ ಅವುಗಳನ್ನು ಈ ಕೆಳಗಿನಂತೆ ಪಟ್ಟ ಮಾಡಿ: 


1 ಅದು ಹೇಗೆ ಕಾಣುತ್ತದೆ? 
2. ಕೇಳಸುವಾಗ ಅದು ಏನೆಂದು ಅನಿಸುತ್ತದೆ? 
3. ಅದರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ? 


ಒಂದು ಸಲಕ್ಕೆ ಒಂದೇ ಪ್ರಶ್ನೆಯನ್ನು ಕೇಳುವುದು ಮುಖ್ಯ. 
ಅದರಿಂದಾಗಿ, ಒಂದು ಬಾರಿಗೆ ಒಂದು ಪಟ್ಟಿ ತಯಾರಿಕೆಗೆ ಗಮನ 
ಕೇಂದ್ರೀಕರಿಸಲು ಅವರಿಗೆ ಸಾಧ್ಯವಾಗುತ್ತದೆ. ಅಲ್ಲದೆ, ಅವರು 
ಒಂದೇ ಒಂದು ಪದ ಬರೆಯಬೇಕು; ವಾಕ್ಯ ಅಥವಾ ಪ್ಯಾರಾ 
ರೂಪದಲ್ಲ ಬರೆಯಖಾರದು. ಯಾಕೆಂದರೆ, ಇದು ಒಂದು ಭಾಷೆ 
ಅಥವಾ ಕೈಬರಹದ ಅಭ್ಯಾಸವಾಗಿರದೆ, ಅವರ ಸೃಜನಶೀಲ 
ಸ್ನಾಯುಗಳ ಚಟುವಟಕೆ ಅಷ್ಟೇ. ಈ ವಿನೋದದ 
ಚಟುವಟಕೆಯನ್ನು ಪ್ರತಿದಿನವೂ ಒಂದೊಂದು ಬಗೆಯ ಹೊಸ 
ವಿಷಯಗಳೊಂದಿಗೆ ಮಾಡಬಹುದು. 


4. ಮುಂದಿನ ಹಂತದಲ್ಲಿ, ಯಾವುದಾದರೂ ಎರಡು 
ವಿಷಯಗಳನ್ನು ಆರಿಸಿಕೊ೦ಡು ಅವುಗಳ ನಡುವಿನ 
ಸಂವಾದವನ್ನು ಯೋಚಿಸುವಂತೆ ಮಾಡುವುದು. ಇದಕ್ಕೆ ಎರಡು 
ನಿಮಿಷ ಮೀಸಅಡಬಹುದು. ಮೇಜನ ಜೊತೆ ಚಾಕ್‌ಪೀಸ್‌ 
ಏನು ಮಾತನಾಡಬಹುದು? ಚಹಾ ಕಪ್‌, ಚಮಚಕ್ಷೆ ಏನು 
ಹೇಳಬಹುದು, ನಿಮ್ಮ ಶಾಲಾ ಆಟದ ಅವಧಿ: 


ನೆನಪಿನಲ್ಪಟ್ಟು-ಕೊಳ್ಳಬೇಕಾದ ಸಂಗತಿಗಳು. 

ಆಟವು ಬೋಧನಾ ಕೇಂದ್ರಿತವಾಗಿರುವುದಕ್ಕಿಂತ ಕಲಕಾ 
ಕೇಂದ್ರಿತವಾಗಿರುತ್ತದೆ. ಅದು ಬೆಳೆಯುವ ಮಕ್ಕಳಗೆ ಅವರ 
ಜವಾಬ್ದಾರಿಗಳನ್ನು ಕಲಸಿ, ಇತರ ಮಕ್ಕಳೊಂದಿಗೆ ತಮ್ಮೊಳಗಿನ 
ಮಗುತನದ ಜೊತೆಗೆ ಬೆರೆಯುವಂತೆ ಮಾಡುತ್ತದೆ. 
ಆಟದಿ೦ದಾಗುವ ಪ್ರಯೋಜನಗಳು ಮಕ್ಕಆಗಷ್ಟೇ ದಕ್ಕುವುದಲ್ಲ. 
ಮಕ್ಕಳ ಆಟಪಾಠಗಳಲ್ಲ ಭಾಗವಹಿಸಲು ಮತ್ತು ತಮ್ಮ 
ದೃಷ್ಟಿಕೋನದಲ್ಲ ಗಮನಿಸಲು ವಯಸ್ಕರಿಗೆ ಅವಕಾಶ ನೀಡಿದರೆ 
ಮಕ್ಕಳ ಆಟವು ವಯಸ್ಥರಲ್ಲ ಒತ್ತಡ ನಿವಾರಣೆ, ಖನ್ನತೆ 
ನಿವಾರಣೆ ಮುತ್ತು ಪಂಡುಸ್ಸಾಗುವಿಕೆ೦ರುನ್ನ್ನು 
ಮುಂದೂಡುವಂತಹ ಅತ್ಯಮೂಲ್ಯ ಸಂಗತಿಯಾಗುತ್ತದೆ. 
ಎರಿಕ್‌ ಹೆಚ್‌. ಎರಿಕ್‌ಸನ್‌ ಹೇಳುತ್ತಾರೆ- “ಆಟವಾಡುವ 
ವಯಸ್ಕರು ವಾಸ್ತವದ ಇನ್ನೊಂದು ಅಂಚಿಗೆ ಹೆಜ್ಜೆಯಟ್ಟರೆ, 
ಆಟವಾಡುವ ಮಗು ಪ್ರಾವೀಣ್ಯತೆಯ ಹೊಸ ಹಂತದತ್ತ 
ಮುನ್ನುಗ್ಗುತ್ತದೆ'. 


ಈ ಸರಳವಾದ ಮತ್ತು ಪರೀಕ್ಷೆಗೊಳಪಟ್ಟ ಆಟದ ಅವಧಿಯ 
ಚಟುವಟಕೆಗಳನ್ನು ಅನುಭವಾತ್ಮಕವಾಗಿ ಅಭಿವೃದ್ಧಿಗೊಳಸಿದ್ದು, 
ತರಗತಿ ಕೊಠಡಿ, ಮನೆ, ಪ್ರಯಾಣದ ವೇಳೆ. ವೈದ್ಯರಿಗಾಗಿ 


ಕಾಯುವ ವೇಳೆ ಅಥವಾ ಎಲ್ಲಿಯೇ ಆದರೂ ಬಳಸಬಹುದು. 
ಮಕ್ಕಳಗೆ ಸ್ವತಂತ್ರವಾಗಿ ಯೋಚಿಸಲು ಅವು ಅವಕಾಶ ನೀಡುತ್ತವೆ, 
ಮೂಲ ಕಲ್ಪನೆಗಳನ್ನು ರೂಪಿಸಲು. ರಚಿಸಲು, ಜೊತೆಗಾರರೊಂದಿಗೆ 
ರಚಿಸಲು ಮತ್ತು ತಮ್ಮನ್ನು ತಾವು ಅಭವ್ಯಕ್ತಿಗೊಳಸಲು ಅವಕಾಶ 
ನೀಡುತ್ತವೆ. ಈ ಪ್ರಕ್ರಿಯೆಯು ಮಕ್ಕಳನ್ನು ನಾಲ್ಕು ಅ೦ಶಗಳಗೆ 
ಸಾಣಿಕೊಡುವಂತೆ ಪ್ರೇರೇಪಿಸುತ್ತದೆ. ಅವುಗಳನ್ನು ವಿಮರ್ಶಾತ್ಮಕ 
ಚಿಂತನೆ, ಸಂವಹನ, ಸಹಭಾಗಿತ್ವ ಮತ್ತು ಆನಂದಕರ ರೀತಿಯಲ್ಲ 


ರಚನೆ (Critical thinking, Communication, Collaboration 


and Creation in an enjoyable way) ಐಎ೦ಖುದಾಗಿ 
ಗುರುತಿಸಬಹುದು. 

ಕಅಕೆಯನ್ನು ಸಾಧ್ಯವಾಗಿಸುವ ಸರಳ ಸಾಧನಗಳು-ಇದಕ್ಕೆ 
ಸಲಕರಣೆಗಳಗಾಗಿ ಹೆಚ್ಚುವರಿ ಖರ್ಚಿನ ಅಗತ್ಯವೇನೂ ಇಲ್ಲ ಹಾಗು 
ಯಾವುದೇ ವಯಸ್ಸಿನವರೂ ಇದನ್ನು ಆನಂದಿಸಬಹುದು. ಒಟ್ಟನಲ್ಲ 
ಒಂದಿಷ್ಟು ಸಮಯ ಮತ್ತು ಅದನ್ನು ಮಾಡುವ ಬದ್ಧತೆಯಷ್ಟೇ ಇದಕ್ಕೆ 
ಬೇಕಾಗಿರುವುದು. ಆಟದಲ್ಲ ತೊಡಗಿಸಿಕೊಳ್ಳುವುದಕ್ಕೂ ಮೊದಲು 
ಶಿಕ್ಷಕರು ಮತ್ತು ಪೋಷಕರು ನೆನಪಿನಲ್ಲಟ್ಟುಕೊಳ್ಳಬೇಕಾದ ಕೆಲವು 
ಪ್ರಾಥಮಿಕ ಅ೦ಶಗಳು: 


1 “ಶಿಕ್ಷಕರು” ಎಂಬ ಹಣೆಪಟ್ಟಂಯನ್ನು ತೆಗೆದು 'ಸಹ 
ಆಟಗಾರ'ನೆ೦ಬ ಗುರುತನ್ನು ಧರಿಸಬೇಕು. ಇದು 
ಸಂಪೂರ್ಣವಾಗಿ ಆಟದ ಸಮಯ ಎಂಬುದು ನೆನಪಿರಬೇಕು 
ಹಾಗು ಬೋಧಿಸುವ ಸಮಯ ಎಂಐ ಹಣೆಪಟ್ಟಿಯನ್ನು 
ತೆಗೆದಿರಿಸಬೇಕು. 


2. ನಿಮ್ಮ ವೈಯಕ್ತಿಕ ವಯಸ್ಸನ್ನು ಪಕ್ಕಕ್ಕಿಡಿ. ಅರ್ಹತೆ, ಇಷ್ಟಾನಿಷ್ಟ. 
ಸಾಮರ್ಥ್ಯಗಳು. ದೌರ್ಬಲ್ಯಗಳು ಮತ್ತು ಇತರ 
ಜವಾಬ್ದಾರಿಗಳನ್ನೆಲ್ಲ ಮರೆತುಬಡಿ. ನಾನು ಮಕ್ಕಳೊಂದಿಗೆ 
ಬೆರೆಯುವ ವೇಳೆ, ಕೇಳಸಿಕೊಳ್ಳುವ ಮತ್ತು ಪ್ರತಿಕ್ರಿಯಿಸುವ 
ಮೂಲಕ ನಾನು ಸಂಪೂರ್ಣವಾಗಿ ಆ ಕ್ಷಣವನ್ನಷ್ಟೇ 
ಆನಂದಿಸುತ್ತೇನೆ. ಆಟದ ಅವಧಿಗೆ ಯಾವುದೇ ಭಂಗವಾಗ- 
ದಂತೆ ನನ್ನ ಮೊಬೈಲ್‌ ಫೋನನ್ನು ದೂರದಲ್ಲರಿಸುತ್ತೇನೆ. 
ಅದರಿಂದಾಗಿ ಆನಂದದಾಯಕವಾದ ಸಮೃದ್ಧ ರಚನಾತ್ಮಕ 
ಅನುಭವಗಳನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 


3. ಮಕ್ಕಳು ಜಗತ್ತನ್ನು ಹೇಗೆ ನೋಡುತ್ತಾರೆ. ಸನ್ನಿವೇಶಗಳಗೆ ಹೇಗೆ 


ತೆರೆದುಕೊಳ್ಳುತ್ತಾರೆ ಇತ್ಯಾದಿ ಒಂದು ಸಣ್ಣ ಅನುಭವದ 
ತುಣುಕು ನಿಮಗೂ ಸಿಗುತ್ತದೆ. ತೀರ್ಪು ಕೊಡುವ ಚಪಲವನ್ನು 
ಹಿಡಿದಿಟ್ಟುಕೊಳ್ಳಬೇಕು. ಆಟ ಆಡುವಾಗ ನೀವು ಅಲ್ಲರುವುದು 
ಜವಾಬ್ದಾರಿಯ ಗುಣ ಅಥವಾ ಅವಗುಣಗಳ ಬಗ್ಗೆ ತೀರ್ಪು 
ಕೊಡಲಕ್ಚಲ್ಲ. ಆಟ ಆಡುವ ಅವಧಿಯಲ್ಲ 'ಶಿಕ್ಷಕರು' ಇರುವುದಿಲ್ಲ 
ಎನ್ನುವುದನ್ನು ಗಮನಿಸಬೇಕು. ನೀವೆಲ್ಲರೂ ಸಹ ಆಟಗಾರರು 
ಮಾತ್ರ. ಮಕ್ಕಳು ತಮಗೆ ಗೊತ್ತಿರಅಲ್ಲ ಎ೦ದು ಹೇಳಬಹುದು, 
ಅವಿತುಕೊಳ್ಳಬಹುದು. ಸುಳ್ಳು ಹೇಳಬಹುದು, ನಟಸಬಹುದು- 
ಆದರೂ ಹೊಣಿಗಾರಿಕೆ ಅಲ್ಪವಾಗಿದ್ದು, ಅವೆಲ್ಲವೂ ಕಲ್ಚತ 
ಸನ್ನಿವೇಶಗಳಷ್ಟೇ. ಆದುದರಿ೦ದ ಇವೆಲ್ಲವೂ ಸ್ವೀಕಾರಾರ್ಹವೇ. 


ತಮ್ಮನ್ನು ತಾವು ಅಭವ್ಯಕ್ತಿಗೊಆಸಲು ಒಂದು ಮುಕ್ತ ಅವಕಾಶ 
ಕೊಡುವ ಮೂಲಕ ನೀವು ಅವರಿಗೆ ಒಂದು ಆರೋಗ್ಯಕರವಾದ 
ಕಅಕೆಯ ವಾತಾವರಣವನ್ನು ಕಲ್ಪ್ಚಸಿಕೊಟ್ಟರುತ್ತೀರಿ. ಅಂತಹ 
ಒಂದು ಆಟದ ಅವಧಿಯಲ್ಲ ಒಂದು ಮಗುವನ್ನು, "ನಿನ 


ಸ 
ಅಚ್ಚುಮೆಚ್ಚನ, ಪಾರ್ಟ ಉಡುಗೆ ಆಕಸ್ಕಿಕವಾಗಿ ಹರಿದುಹೋದರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022... 105 


106 


ನೀನೇನು ಮಾಡುತ್ತೀಯಾ?' ಎಂದು ಕೇಳಲಾಯಿತು. 'ನಾನು 
ನನ್ನ ತಂಗಿಯನ್ನು ದೂರುತ್ತೇನೆ' ಎಂದು ಪ್ರಾಮಾಣಿಕವಾಗಿ 
ಅದು ಉತ್ತರಿಸಿತು. ಇಂತಹ ಸನ್ನಿವೇಶದಲ್ಲ. ಸತ್ಯದ 
ಮೌಲ್ಯವನ್ನು ಪ್ರತಿಪಾದಿಸಬೇಕು ಎಂಬ ನಿಮ್ಮ ಧಮೋ- 
ಪದೇಶದ ಅಂತಃಪ್ರೇರಣಿಯನ್ನು ನಿಯಂತ್ರಿಸಿಕೊಳ್ಳ. ಇಂತಹ 
ಉತ್ತರವನ್ನು ನೀವು ಒಪ್ಪಿಕೊಂಡ ಮಾತ್ರಕ್ಕೆ ಆ ಮಗು 
ಸುಳ್ಳುಗಾರನಾಗಲು ಪ್ರೋತ್ಸಾಹ ಕೊಟ್ಟಂತಾಗುವುದಿಲ್ಲ ಎ೦ಬ 
ಭರವಸೆಯನ್ನು ನಾನು ನಿಮಗೆ ನೀಡುತ್ತೇನೆ. ಅದರ ಬದಲಗೆ, 
ನಿಮ್ಮ ಮತ್ತು ಆ ಮಗುವಿನ ಮಧ್ಯೆ ಒಂದು ನಂಬಕೆಯ ನಂಟು 
ಬೆಳೆಯಲು ಅದು ಕಾರಣವಾಗುತ್ತದೆ. 


. ನಿಮ್ಮ ವೈಯಕ್ತಿಕ ಹೊಣೆಗಾರಿಕೆಗಳು ಏನೇ ಇದ್ದರೂ, 


ಶಿಕ್ಷಕರಾಗಿದ್ದಾಗ ವಾದ ಮಾಡಿದಂತೆ ಆಟದ ಅವಧಿಯಲ್ಲ 
ವರ್ತಿಸಬೇಡಿ. ಉದಾಹರಣೆಗೆ, ಆಟದ ಅವಧಿಯಲ್ಲ ನೀವು 
ಪಠ್ಯಪುಸ್ತಕವನ್ನು ತೆರೆದು ಆಟದ ಅವಧಿ ಮುಗಿಯುತ್ತಲೇ 
ಪುಸ್ತಕವನ್ನೂ ಮುಚ್ಚಿದಿರಿ ಎ೦ದುಕೊಳ್ಳ. ಆಟದ ಅವಧಿ ಎಂದರೆ 
ಪವಿತ್ರವಾದ, ನಂಟು ಬೆಸೆಯುವ ಒಂದು ಚಮತ್ಕಾರಿಕ 
ಸಮಯ. ಖಚಿತವಾಗಿಯೂ, ಒಂದು ದಿನದ ಅವಧಿಯಲ್ಲ 


ಒಂದಲ್ಲ ಒಂದು ಮಗು ಆಟವಾಡುವ ಯೋಚನೆಯನ್ನು 


ವ್ಯಕ್ತಪಡಿಸುತ್ತದೆ. ಯಾಕೆಂದರೆ, ಆಟದಿಂದಾಗಿ ಅವರ 


ಕ್ರಿಯಾಶೀಲತೆಯು ಪ್ರಚೋದಿತವಾಗಿದ್ದು, ಒಳಗೊಳಗೇ 


ಪುಟಯುತ್ತಿರುತ್ತದೆ. ಅಂತಹ ಸಮಯದಲ್ಲ, "ಹಗಲುಗನಸು 
ಬಟ್ಟು ಲಕ್ಷ್ಯವಿಡಿ' ಎಂದು ಹೇಳುವ ಆತುರಕ್ಕೆ ಚೀಳಬೇಡಿ. ಅವರ 
ಕಲ್ಪನೆಗಳನ್ನು ಮುಂದಿನ ಆಟದ ಅವಧಿಗೆ ಮೀಸಲಟ್ಟು- 
ಕೊಳ್ಳುವಂತೆ ನಯವಾಗಿ ಹೇಳ. 


ಇಂತಹ ಕೆಲವು ಮೋಜನ ಚಟುವಟಕೆಗಳು ಕಾರ್ಯರೂಪಕ್ಕೆ 
ತರುವುದು ಭ್ರಾಮಕ ರೂಪದಲ್ಲ ಸರಳವಾಗಿ ಕಂಡರೂ, ಮಕ್ಕಳು 
ಗಮನಾರ್ಹ-ವಾದುದನ್ನು ಕಅಯುತ್ತಾರೆ. ಒಮ್ಮೆ ಶುರು 
ಮಾಡಿದರೆ. ಅವರು ನಮ್ಮ ಮುಂದಿಡುವ ಸಾಧ್ಯತೆಗಳಗೆ 
ಕೊನೆಯೇ ಇರುವುದಿಲ್ಲ. ಯಾಕೆಂದರೆ, ಮಕ್ಕಳು ಎಂತಹ 
ಅದ್ಭುತವಾದ ಯೋಚನೆ-ಗಳನ್ನು ಮತ್ತು ಉಪಾಯಗಳನ್ನು 
ಕೊಡಬಲ್ಲರು ಎಂದು ಹೇಳಲಾಗದು. ಆಟವಾಡುವುದು 
ಲಾಸದ ಸಂಗತಿಯಲ್ಲ, ಅದು ಅತ್ಯಾವಶ್ಯಕ ಮತ್ತು ಕೌಶಲ್ಯ 
ಆಧಾರಿತ ಕಅಕೆಯಲ್ಲ ಅತ್ಯಂತ ಪ್ರಮುಖ ಸ್ತ೦ಭ ಎಂಬ 
ವಾಸ್ತವವನ್ನು ನಾವು ಒಪ್ಪಿಕೊಳ್ಳಬೇಕು. ಮಗುವಿನ ಜಗತ್ತನ್ನು 
ಮನೆ ಮತ್ತು ತರಗತಿ ಕೊಠಡಿಗಷ್ಟೇ ಸೀಮಿತಗೊಳಸದೇ ಮಾಡಿ 
- ತಿಳಿಯುವ / ನಂಬುವ ವೈವಿಧ್ಯಮಯ ಜಗತ್ತನ್ನೂ 
ಒಳಗೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ. ಈ ಆಂತರಿಕ 
ಜಗತ್ತನ್ನು ಸಮೃದ್ಧಗೊಳಸುವ ನಿಟ್ಟನಲ್ಲ ನಾವು ನಿರಂತರ 
ಪ್ರಯತ್ನಿಸುತ್ತಲೇ ಇರಬೇಕು. 


ವೆಲೆಂಟನಾ ತ್ರಿವೇದಿ ಅವರು ಲೇಖಕಿ, ಕಲಾವಿದೆ ಹಾಗು ಬೋಧಕಿ. ಡೆಹರಾಡೂನ್‌ನ ದಿ ಡೂನ್‌ ಸ್ಕೂಲ್‌ನ ಆಡಳತ 
ಮಂಡಳಯಲ್ಲ ಮೊದಲ ಮಹಿಳಾ ಸದಸ್ಯರಾದವರು. ಅವರು ಹಲವು ರಚನಾತ್ಮಕ ಕೆಲಸಗಳಲ್ಲ ತೊಡಗಿಸಿಕೊಂಡಿದ್ದಾರೆ- 
ಪ್ರದರ್ಶನ ಕಲೆ, ಸಂಭಾಷಣೆ ರಚನೆ, ಕಿರುಚಿತ್ರಗಳ ನಿರ್ದೇಶನ, ಸ 
ಮತ್ತು ಕತೆ ಹೇಳುವುದು. ಪಾಡ್‌ಕಾಸ್ಟಿಂಗ್‌ ಮೊದಲಾದ ಹಲವು ರಂಗಗಳಲ್ಲ ವೆಲೆಂಟನಾ ಅವರ ಸೃಜನಶೀಲ ಕಾರ್ಯಕ್ಷೇತ್ರ 
ವಿಸ್ತರಿಸಿಕೊಂಡಿದೆ. ಮಕ್ಕಳು ಮತ್ತು ಕಅಕೆ ಅವರ ಪ್ರಮುಖ ಆಸಕ್ತಿಯ ಕ್ಷೇತ್ರ. ಮಕ್ಕಳ ದೃಷ್ಟಿಕೋನದಲ್ಲಿ ಕಅಕೆಯ 
ಅನುಸಂಧಾನ ಮಾಡುವ ಪ್ರಕ್ರಿಯೆಯಲ್ಲ ಅವರು ತಜ್ಞರಾಗಿದ್ದು. ಹಲವು ಶೈಕ್ಷಣಿಕ ಸಂಸ್ಥೆಗಳಿಂದ ತಮ್ಮ ಚಿಂತನೆಯನ್ನು 
ಹಂಚಿಕೊಳ್ಳಲು ಆಹ್ವಾನಿತರಾಗಿದ್ದಾರೆ. ತಮ್ಮ ಪ್ರದಶ£ನಗಳಲ್ಲ' “ದಸ್ತಾ೦ಗೊ' ಎಂಬ ವಿಶಿಷ್ಟ ಮತ್ತು ವಿಲನ್ನ ಸಾರ 
ಮೂಲಕ ಅವರು ಜನಪ್ರಿಯರಾಗಿದ್ದಾರೆ. ಸಾರಕ ಮತ್ತು ಅನೌಪಚಾರಿಕ ವಲಯಗಳೆರಡಲ್ಲೂ ಕಾರ್ಯಕ್ರಮ ನೀಡಿರುವ 
ವೆಲೆಂಟನಾ ತ್ರಿವೇದಿ... ಸಾಮುದಾಯಿಕ ಚಟುವಟಕೆಗಳಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು 


೦ಕಲನ, ಭಾಷಾ೦ತರ, ಕತೆಗಳನ್ನು ಅಳವಡಿಸುವುದು 


storyweaverval@gmail.com ಮೂಲಕ ಸ೦ಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಂಗನವಾಡಿ ಕೇಂದ್ರದಲ್ಲೊಂದು ದಿನ 


ಯೋಗೇಶ್‌ ಸಿ.ಆರ್‌. 


ಮಗುವಿನ ಸ್ವಾಸ್ಥ. ಬೆಳವಣಿಗೆ ಹಾಗು ಆರೋಗ್ಯಕರ ವಿಕಾಸಕ್ಕೆ ಆಟ 
ಅತ್ಯವಶ್ಯಕ. ಇತಿಹಾಸದಲ್ಲೇ ಅತಿ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ 
ಮಾನವ ಹಕ್ಕುಗಳ ಒಡಂಬಡಿಕೆ ಎನ್ನಲಾಗುವ ವಿಶ್ವಸಂಸ್ಥೆಯ ಮಕ್ಕಳ 
ಹಕ್ಕುಗಳ ಅಧಿವೇಶನದ ನಿಯಮಾವಳ 31ರಲ್ಲ (United Nations 


Convention on the Rights of the Child -UNCRC 1989) 
ಮಗುವಿನ “ಆಟ ಆಡುವ ಹಕ್ಕಿನ' (Right to play) ಕುರಿತು 


ಒತ್ತಿಹೇಳಲಾಗಿದೆ'. ಮಕ್ಕಳ ಆರಂಭಕ ವರ್ಷಗಳ ಪಠ್ಯಕ್ರಮ, 
ಬೋಧನಾ ವಿಧಾನ ಹಾಗು ಮೌಲ್ಯಮಾಪನ ಪ್ರಕ್ರಿಯೆಗಳಲ್ಲಿ ಆಟವು 
ಪ್ರಧಾನ ಸ್ಥಾನವನ್ನು ಪಡೆದಿದ್ದು, ಮಕ್ಕಳ ಕಲಕೆ ಮತ್ತು ಬೆಳವಣಿಗೆಗೆ 
ಕೊಡುಗೆ ನೀಡುತ್ತದೆ. 


ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ ಕೌಟುಂ೦ಬಕ 
ರಚನೆಯು ಬದಲಾಗಿರುವುದರ ಜೊತೆಗೆ ಪೋಷಕರಿಬ್ಬರೂ 
ಕೆಲಸಕ್ಕೆ ಹೋಗುವಂತಹ ಜೀವನಶೈಅ ಹಾಗು ಮಕ್ಕಳ ಶೈಕ್ಷಣಿಕ 
ವಿಚಾರಕ್ಕೆ ಹೆಚ್ಚು ಒತ್ತು ನೀಡಿರುವುದು ಎಲ್ಲವೂ ಸೇರಿ ಮಗುವಿಗೆ 
ಆಟವಾಡಲು ದೊರೆಯುವ ಸಮಯವು ಕಡಿತಗೊಂಡಿದೆ. ಈ 
ವಿಚಾರದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಗಿ೦ತಲೂ ನಗರ 
ಪ್ರದೇಶದ ಮಕ್ಕಳು ಹೆಚ್ಚು ಬಾಧಿತರಾಗಿದ್ದಾರೆ. ಹೀಗಾಗಿ, ಅನೇಕ 
ಸೌಲಭ್ಯಗಳ ನಡುವೆಯೂ, ಬಹುಪಾಲು ಮಕ್ಕಳಗೆ ಆಟಕ್ಕೆ ಸಿಗುವ 
ಸಮಯದಲ್ಲ ಗಣನೀಯ ಕಡಿತವಾಗಿದೆ. 


ಆರಂಭಿಕ ವರ್ಷಗಳ ಬೋಧನಾ ವಿಧಾನದಲ್ಲ ಕ್ರೀಡೆಯ ಪ್ರಾಮುಖ್ಯತೆ 


ಚಿಕ್ಕ ಮಕ್ಷಳಗೆ ಆಟವಾಡುವ ಬಯಕೆ ಹಾಗು ಸಾಮರ್ಥ್ಯಗಳು 
ಅಂತರ್ಗತವಾಗಿರುವ ಕಾರಣದಿಂದ ಅವರನ್ನು ಆಟವಾಡುವಂತೆ 
ಮಾಡಲು ಯಾವುದೇ ಬಾಹ್ಯ ಪ್ರೇರಣೆಯ ಅಗತ್ಯವಿಲ್ಲ. ತಮ್ಮ 
ಸುತ್ತಅನ ಜಗತ್ತನ್ನು ಅವರು ಅರ್ಥೈಸಿಕೊಳ್ಳುವ ಸಾಧನವೇ 
ಆಟವಾಗಿದೆ. ಅವರ ಸಂವೇದನಾತ್ಮಕ, ದೈಹಿಕ. ಸಾಮಾಜಕ ಹಾಗು 
ಭಾವನಾತ್ಮಕ ಸ್ವಾಸ್ಥ್ಯವು ಆಟದಿಂದ ವೃದ್ಧಿಯಾಗುವುದೇ ಅಲ್ಲದೆ. 
ಅವರ ವಿಕಾಸಕ್ಲೂ ಅದು ಅತ್ಯಗತ್ಯವಾಗಿದೆ. 2೦೭೦ರ ರಾಷ್ಟ್ರೀಯ 


ಒಳಾಂಗಣ ಹಾಗು 
ಹೊರಾಂಗಣ, ಮುಕ್ತ 
ಹಾಗು ಮಾರ್ಗದರ್ಶಿತ 


ವಾತಾವರಣವನ್ನು ಕಲ್ಪಸಿಕೊಡಿ 


ಆಟಗಳಗೆ ಒಂದು 
ಗಂಟೆಯಷ್ಟು ಕಾಲ 
ಅವಕಾಶ ಕಲ್ಪಸಿಕೊಡಿ 


ಅವಕಾಶಗಳನ್ನು ಕಲ್ಪಸಿಕೊಡಿ 


ಶಿಕ್ಷಣ ನೀತಿಯು (National Education Policy (NEP) 2020) ಈ 
ವಿಚಾರಕ್ಕೆ ಒತ್ತು ನೀಡುತ್ತಾ, ಆರಂಭಿಕ ಬಾಲ್ಯ ಪೋಷಣೆ ಮತ್ತು 
ಶಿಕ್ಷಣವು (Early Childhood Care and Education -ECCE) 
ತಾತ್ವಿಕವಾಗಿ ಆಟ ಹಾಗು ಚಟುವಟಕೆಯನ್ನು 
ಆಧಾರವನ್ನಾಗಿರಿಸಿಕೊ೦ಡು ಒಳಾಂಗಣ ಮತ್ತು ಹೊರಾಂಗಣ 
ಆಟಗಳೆರಡನ್ನೂ ಸರಾಗವಾಗಿಸಬೇಕು ಎ೦ದು ವಿವರಿಸುತ್ತದೆ. 
ಆಟವು ಶಿಶು-ಕೇಂದ್ರಿತವಾಗಿ ಇರಬೇಕಿದ್ದು. ಮಕ್ಕಳು 
ಆಟವಾಡುವುದರಲ್ಲ ಸ೦ತೋಷವನ್ನು ಅನುಭವಿಸಬೇಕು. ಮಕ್ಕಳು 
ಚಿಂತನೆ ಹಾಗು ಪ್ರಶ್ನೆಗಳ ಮೂಲಕ ತಮ್ಮ ಪರಿಸರವನ್ನು ಶೋಧಿಸಿ 
ತಮ್ಮು ಕುತೂಹಲವನ್ನು ತಣಿಸುವ ವಿಧಾನಗಳನ್ನು 
ಕಂಡುಕೊಳ್ಳುವಂತೆ ಅದು ಮಾಡಬೇಕು. 


ಶಿಕ್ಷಕರ ಸಮಯವನ್ನು ಆಧರಿಸಿ ಆಟವನ್ನು ಮುಕ್ತ ಆಟ (ree play) 
ಮತ್ತು ಮಾರ್ಗದರ್ಶಿತ ಆಟ (8೪1666 ply) ಎ೦ದು ಎರಡು ಸ್ಥೂಲ 
ವರ್ಗಗಳಾಗಿ ವಿಂಗಡಿಸಬಹುದಾಗಿದೆ. ಮುಕ್ತ ಆಟದಲ್ಲಿ ಮಗುವೇ 
ತಾನು ಏನನ್ನು, ಹೇಗೆ ಆಡಬೇಕು ಎ೦ಬುದನ್ನು ನಿರ್ಧರಿಸುತ್ತದೆ 
ಮತ್ತು ನಿಯಂತ್ರಿಸುತ್ತದೆ. ಇದರಲ್ಲ ಶಿಕ್ಷಕರು ತಟಸ್ಥ ವೀಕ್ಷಕರಷ್ಟೇ. 
ಆದರೆ ಮಾರ್ಗದರ್ಶಿತ ಆಟದಲ್ಲ ಒದಗಿಸಲಾದ ಕಅಕಾ ಪರಿಸರದ 
ಒಳಗೆ ಶಿಕ್ಷಕರು ಕೂಡಾ ಓರ್ವ ಆಟಗಾರರಾಗಿ ಮಗುವಿನೊಡನೆ 
ಸಹಕಾರಿ ಭಾವನೆಯೊಂದಿಗೆ ಆಡುತ್ತಾರೆ. ಇದಲ್ಲದೆ. ಮಕ್ಷಳು 
ಆಟವನ್ನು ಎಲ್ಲ ಆಡುತ್ತಾರೆ ಎಂಬುದರ ಮೇಲೆ ಅದನ್ನು ಒಳಾಂಗಣ 
ಹಾಗು ಹೊರಾಂಗಣ ಆಟ ಎ೦ದು ವರ್ಗೀಕರಿಸಬಹುದು. ಮಕ್ಕಳಗೆ 
ಹೊಸ ಕಅಕಾ ಅವಕಾಶಗಳನ್ನು ಒದಗಿಸಿಕೊಡಲು ಮತ್ತು 
ಅದಾಗಲೇ ಕಅತಿರುವುದನ್ನು ಸ೦ಯೋಜಸಲು ಶಿಕ್ಷಕರು ಆಟದ ಈ 
ವಿಭಾಗಗಳ ನಡುವೆ ಸಮತೋಲನ ಮತ್ತು ಸಮರ್ಪಕ 
ಮಿಶ್ರಣವನ್ನು ಸಾಧಿಸಬೇಕಿದೆ. ಆಟದ ಮೂಲಕ ಕ್ರಮಬದ್ಧ ಕಲಕೆ 
ಸಾಧ್ಯವಾಗಲು ಶಿಕ್ಷಕರು ಸಾಕಷ್ಟು ಮುಂಚಿತವಾಗಿ ಆಟದ 
ಚಟುವಟಕೆಗಳನ್ನು ಆಯೋಜಸಿ ಸಿದ್ಧಗೊಳಸಿಕೊಳ್ಳುವ 
ಅಗತ್ಯವಿದ್ದು, ಮಾರ್ಗದರ್ಶಿತ ಆಟದ ಅವಧಿಯಲ್ಲ ಮಕ್ಷಳಗೆ ಸೂಕ್ತ 
ಸೂಚನೆಗಳನ್ನು ನೀಡಿ ಆಟವನ್ನು ಸುಗಮಗೊಳಸಬೇಕಾಗುತ್ತದೆ. 


ಸ್ಥೂಲ ಚಲನಾತೃಕ ಕೌಶಲಗಳ (Gross motor skills) ಹಾಗು ದೈಹಿಕ ಸಮತೋಲನದ ವಿಕಾಸಕ್ಕಾಗಿ 
ಬಅಷ್ಠ ಸ್ನಾಯುಗಳನ್ನು ಬಳಸುವಂತಹ ಚಟುವಟಕೆಗಳನ್ನು ಮಾಡಿಸಿ 
ಮಕ್ಕಳು ಅನ್ವೇಷಿಸಲು, ಪ್ರಯೋಗಿಸಲು ಮತ್ತು ಆಯ್ಕೆಗಳನ್ನು ಮಾಡಲು ಅವಕಾಶ ನೀಡುವ 


ಸಣ್ಣ ಗಾತ್ರದ ಸ್ನಾಯುಗಳ ಬಳಕೆಯನ್ನು ಬೇಡುವ ಹಾಗು ಸೂಕ್ಷ್ಮ ಚಲನಾತ್ಯಕ ಕೌಶಲಗಳನ್ನು 


(Fine motor skills) ಮತ್ತು ಸಮನ್ವಯವನ್ನು ಬೆಳೆಸುವ ಚಟುವಟಕೆಗಳನ್ನು ಮಾಡಿಸಿ 
ಮಕ್ಕಳು ಆಡಲು, ಜೊತೆಗೆ ಒಡನಾಡಲು, ಹಂಚಿಕೊಳ್ಳಲು ಮತ್ತು ಇತರ ಮಕ್ಕಳೊಂದಿಗೆ ವ್ಯವಹರಿಸುವಂತಹ 


ನಾಟಕ, ಪಾತ್ರಾಭಿನಯ ಮತ್ತು ನಾಟಕೀಯ ರೂಪಾಂತರ ಮೊದಲಾದವುಗಳ ಮೂಲಕ ಕಲ್ಪನೆಗೆ, 
ಅನುಕರಣೆಗೆ ಹಾಗು ಸೃಜನಶೀಲ ಅಭಿವ್ಯಕ್ತಿಗೆ ಅವಕಾಶ ಮಾಡಿಕೊಡಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


107 


೩೦8 


ಸ೦ಗಾರೆಡ್ಡಿ ವಿಭಾಗದಲ್ಲಿ ನಾವು ಅಂಗನವಾಡಿ ಶಿಕ್ಷಕರ ಸಾಮರ್ಥ್ಯ 
ನಿರ್ಮಾಣ ಕಾರ್ಯಕ್ರಮದ ಗಮನಹರಿಸುವ ಆರು ಬೋಧನಾ 
ಪಧ್ಧತಿಗಳಲ್ಲ ಆಟವೂ ಒಂದಾಗಿದೆ. ಈ ಬೋಧನಾ ಪದ್ಧತಿಯು 
ಶಿಕ್ಷಕರು ದಿನವೂ, ಕಡಿಮೆ ಎಂದರೆ ಒಂದು ಗಂಟೆಯಷ್ಟು 
ಒಳಾಂಗಣ ಹಾಗು ಹೊರಾಂಗಣ. ಮುಕ್ತ ಮತ್ತು ಮಾರ್ಗದರ್ಶಿತ 
ಆಟಗಳಗೆ ಅವಕಾಶ ಕಲ್ಪಸಿಕೊಡಬೇಕು ಎ೦ಬ ವಿಚಾರಕ್ಕೆ ಒತ್ತು 
ನೀಡುತ್ತದೆ. 


ಆಟವಾಡುವುದು ಸಮಯವನ್ನು ಪೋಲು ಮಾಡಿದಂತೆಯೇ? 


ಅಧೆಮ್ಮ ಹೈದರಾಬಾದ್‌ನಿಂದ 12೦ ಕಿ.ಮೀ. ದೂರದಲ್ಲರುವ 
ಅಂಗನವಾಡಿ ಕೇ೦ದ್ರವೊ೦ದರ ಶಿಕ್ಷಕಿ. ಅವರ ಪಾಲನೆಯಲ್ಲರುವ 
ಮಗು ಶೈಲಜಾಳ ಅಮ್ಮ ಒಂದು ಸಂಜೆ ಅಧೆಮ್ಯ ಅವರನ್ನು ಕಾಣಲು 
ಬರುತ್ತಾರೆ. ಮಗಳು ಶೈಲಜಾ ಅಂಗನವಾಡಿಯಲ್ಲ ಬಹುಪಾಲು 
ಸಮಯ ಆಟವಾಡುತ್ತಿರುವುದನ್ನೇ ತಾನು ನೋಡುತ್ತಿರುವು- 
ದಾಗಿಯೂ, ಶೈಲಜಾ ಹೆಚ್ಚಾಗಿ ಏನನ್ನೂ ಕಆಯುತ್ತಿಲ್ಲವೆ೦ದೂ, 
ಇದರಿಂದ ಅವಳು ಒಂದನೇ ತರಗತಿಗೆ ಸೇರುವಾಗ ಅವಳಗೆ 
ಅನನುಕೂಲವಾದೀತು ಎಂಬ ಆತಂಕವನ್ನು ತೋಡಿಕೊಳ್ಳಲು ಆಕೆ 
ಬಂದಿದ್ದರು. ಅವರಿಗೆ ಅಂಗನವಾಡಿ ಕೇಂದ್ರಕ್ಕೆ ಮರುದಿನ ಬೆಳಗ್ಗೆ 
10:3೦ಕ್ಕೆ ಬರುವಂತೆ ಶಿಕ್ಷಕಿ ಅಧೆಮ್ಯ ಹೇಳಕಳುಹಿಸುತ್ತಾರೆ. 


ಕೇಂದ್ರದಲ್ಲಿ ಪ್ರತಿದಿನ ನೀಡಲಾಗುವ ಮೊಲ್ಲೆಗಳನ್ನು ಮಕ್ಕಳು 
ಸೇವಿಸುವ ವೇಳೆಗೆ ಶೈಲಹಾಳ ತಾಯಿ ಅಲ್ಲಗೆ ಬರುತ್ತಾರೆ. ಬೆಳಗ್ಗೆ ೨ 
ಗಂಟಿಗೆ ಮಕ್ಕಳನ್ನು ಶುಭಾಶಯ ಕೋರಿ ಸ್ವಾಗತಿಸುವುದರೊಂದಿಗೆ 
ತಾನು ದಿನವನ್ನು ಆರಂಭಸಿದುದಾಗಿ ಅಧೆಮ್ಯ ಶೈಲಜಾಳ ತಾಯಗೆ 
ತಿಆಸುತ್ತಾರೆ. ಬಳಕ ಮಕ್ಕಳು ವೃತ್ತಾಕಾರವಾಗಿ ಕುಳತು 
ಸಂಭಾಷಿಸುತ್ತಾರೆ.  ನಟನೆಯೊಂದಿಗೆ ಶಿಶುಗೀತೆಗಳನ್ನು 


ಹಾಡುತ್ತಾರೆ, ಕಥೆ ಕೇಳುತ್ತಾರೆ. ಈ ಪ್ರತಿ ಚಟುವಟಕೆಯೂ 
ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಡೆಯುತ್ತದೆ. ಆ ಬಳಕ 
ಇದೀಗ ಮಕ್ಚಳಗೆ ತಿನ್ನಲು ಮೊಟ್ಟೆಗಳನ್ನು ಕೊಟ್ಟರುವುದಾಗಿ 
ತಿಳಸುತ್ತಾರೆ. ಮಕ್ಕಳು ಮೊಟ್ಟೆ ತಿಂದು ಕೈತೊಳೆದುಕೊ೦ಡು 
ಬರುತ್ತಾರೆ. ಆಗ ಶಿಕ್ಷಕರು ಮಕ್ಕಳಗೆ ಹೊರ ಹೋಗಿ ಆಡಬಹುದು 
ಎಂದು ತಿಳಸುತ್ತಾರೆ. 


ಪ್ರತಿ ಮಗುವೂ ತನ್ನ ಆಯ್ಕೆಯ ಒಂದೋ ಎರಡೋ ಆಟಕೆಗಳನ್ನು 
ಶಿಕ್ಷಕರ ಮೇಜನ ಪಕ್ಷದಲ್ಲರಿಸಿದ್ದ ಹೊರಾಂಗಣ ಆಟದ ಡಬ್ಬದಿಂದ 
ಎತ್ತಿಕೊಂಡು ಹೊರಗೆ ಓಡುತ್ತದೆ. ಶಿಕ್ಷಕರು ಶೈಲಜಾಳ ತಾಯಿಗೆ ಆ 
ಮಕ್ಕಳನ್ನು ತೋರಿಸುತ್ತಾ, “ಮಕ್ಕಳು ಹೊರಗೆ ಆಡಲು ಹೋಗುವಾಗ 
ಅದೆಷ್ಟು ಸಂತೋಷದಿಂದ ಇರುತ್ತವೆ ನೋಡಿ; ಖುಷಿಯಿ೦ದಿರುವ 
ಮಕ್ಕಳು ದುಃಖದಲ್ಲರುವ ಮಕ್ಕಳಗಿಂತ ಹೆಚ್ಚು ಮತ್ತು ಚೆನ್ನಾಗಿ 
ಕಆಯುತ್ತಾರೆ” ಎಂದರು. ಬಳಕ ಶಿಕ್ಷಕರೂ ಹೊರಗೆ ಬಂದು ಮಕ್ಕಳು 
ಆಟವಾಡುವುದು ಕಾಣಿಸುವಂತೆ ಮುಂದಿನ ಮೊಗಸಾಲೆಗೆ ಹೋಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಕುಳತರು. ಶಿಕ್ಷಕರು. “ಮಕ್ಕಳು ಆಡುವ ಹೊರಾಂಗಣ ಆಟಗಳಲ್ಲ 
ಎರಡು ವಿಧಗಳವೆ. ಮಕ್ಕಳು ಯಾವುದೇ ನಿಯಮಗಳಲ್ಲದೆ 
ತಮ್ಮಷ್ಟಕ್ಕೆ ತಾವೇ ಆಡಿಕೊಳ್ಳುವುದು ಮುಕ್ತ ಆಟ. ಕ್ರಿಯಾತ್ಮಕ 
ರೂಪದ ಈ ರೀತಿಯ ಆಟದಲ್ಲ ಮಕ್ಕಳು ಕೆಲವೊಮ್ಮೆ ಯಾವುದೇ 
ವಸ್ತುಗಳಲ್ಲದೆ ಓಡುವುದು. ಜಗಿಯುವುದು. ಜಾರುವುದು. ಇತ್ಯಾದಿ 
ದೈಹಿಕ ಚಲನೆಗಳನ್ನು ಬಳಸುತ್ತಿರುತ್ತಾರೆ. ಕೆಲವೊಮ್ಮೆ ಅವರು 
ಚೆ೦ಡು, ಬ್ಯಾಟು ಅಥವಾ ಹೂಲಾ ಪಟ್ಟಿಯಂತಹ (hula hoop) 
ವಸ್ತುಗಳೊಂದಿಗೆ ದೈಹಿಕ ಚಲನೆಗಳನ್ನು ಮಾಡುತ್ತಾರೆ. ಈ ಎಲ್ಲವೂ 
ಅವರ ದೇಹದ ಸ್ನಾಯುಗಳು ಬೆಳೆದು ಗಟ್ಟಮುಟ್ಟಾಗಲು 
ಸಹಾಯಕವಾಗಿವೆ” ಎಂದರು. 


ಇಪ್ಪತ್ತು ನಿಮಿಷಗಳ ಬಳಕ ಶಿಕ್ಷಕರು ಶೈಲಜಾಳ ತಾಂಖಗೆ, “ಈಗ 
ನಿರ್ದೇಶಿತ ಆಟದ ಸಮಯ. ನಿರ್ದೇಶಿತ ಹೊರಾಂಗಣ ಆಟದಲ್ಲ 
ಮಕ್ಕಳು ನಾನು ನೀಡುವ ಸೂಚನೆಗಳನ್ನು ಗಮನಿಸಿ, ಆಟದ 
ನಿಯಮಗಳನ್ನು ಅನುಸರಿಸಿ ಆಡುತ್ತಾರೆ.” ಎಂದು ತಿಳಸಿದರು. 
ಅವರು ಮಕ್ಕಳನ್ನು ಬಳಗೆ ಕರೆದು ಅವರನ್ನು ಎರಡು ತ೦ಡಗಳನ್ನಾಗಿ 
ವಿಂಗಡಿಸಿದರು. ನೆಲದ ಮೇಲೆ ದೊಡ್ಡದೊಂದು ವೃತ್ತವನ್ನು ಬರೆದು 
ಒಂದು ತಂಡವನ್ನು ಅದರೊಳಗೆ ನಿಲ್ಲುವಂತೆ ಸೂಚಿಸಿದರು. ಈ 
ಮಕ್ಕಳು ಈಗ ಕೋತಿಗಳಾಗಲದ್ದಾರೆ ಎ೦ದು ಎಲ್ಲರಿಗೂ ಅವರು 
ತಿಆಸಿದರು. ಎರಡನೇ ತಂಡವನ್ನು ವೃತ್ತದ ಹೊರಗೆ ಚದುರಿ 
ನಿಲ್ಲುವಂತೆ ತಿಳಿಸಿ, ಚೆ೦ಡೊ೦ದನ್ನು ಅವರ ಕೈಯಲ್ಲತ್ತರು. ಆ 
ಚೆ೦ಡನ್ನು ಅವರು ವೃತ್ತದ ಒಳಗಿದ್ದ ಕೋತಿಗಳು ಹಿಡಿಯಲಾಗದಂತೆ 
(ವೃತ್ತದಿಂದ ಹೊರಗಿರುವ) ತಮ್ಮ ತಂಡದವರಿಗೆ ಮಾತ್ರ ಸಿಗುವಂತೆ 
ಹೇಗೆ ಎಸೆಯಬೇಕೆ೦ದು ತೋರಿಸಿಕೊಟ್ಟರು. ಪ್ರತಿ ಸಲ ಕೋತಿಗಳು 
ಚೆಂಡನ್ನು ಹಿಡಿದಾಗಲೂ ಆಕೆ ಕೋತಿಗಳ ತ೦ಡಕ್ಕೆ ಒಂದು ಅಂಕ 
ಕೊಡುತ್ತಿದ್ದರು. ಹತ್ತು ನಿಮಿಷಗಳ ಬಳಕ ಅವರು ತಂಡಗಳ 
ಸದಸ್ಯರನ್ನು ಪರಸ್ಪರ ಬದಲಾಯುಸಿದರು. ಕೊನೆಗೆ ಚಪ್ಪಾಳೆ 
ಹೊಡೆದು ಪರಸ್ಪರ ಮೆಚ್ಚುಗೆ ಸೂಚಿಸುವಂತೆ ತಂಡದ 
ಪ್ರತಿಯೊಬ್ಬರಿಗೂ ತಿಳಸಿದರು. 


ಬಳಕ ಮಕ್ಕಳಗೆ ಕೈತೊಳೆದು ಒಳಗೆ ಹೋಗುವಂತೆ ಶಿಕ್ಷಕಿ 
ಹೇಳದರು. ಮಕ್ಕಳ ಪೈಕಿ ಒಂದು ಮಗು ಕೈತೊಳೆಯಲು ನೀರು 
ಅಡುವ ಕೆಲಸ ವಹಿಸಿಕೊಂಡಿತು. ಉಳದ ಮಕ್ಕಳು ಸರದಿಯಲ್ಲ 
ಸಾಬೂನು ಬಳಸಿ ಚೆನ್ನಾಗಿ ಕೈ ತೊಳೆದು ಒಳನಡೆದರು. ಶಿಕ್ಷಕರೂ ಕೈ 
ತೊಳೆದುಕೊಂಡು ಬಂದು, ಶೈಲಜಾಳ ತಾಯುಗೆ ಚೆಂಡನ್ನು 
ಎಸೆಯುವುದು ಮತ್ತು ಹಿಡಿಯುವುದರಿಂದ ಹೇಗೆ ಮಕ್ಕಳ ಕಣ್ಣು- 
ಕೈಗಳ ಹೊಂದಾಣಿಕೆಯನ್ನು ಸುಧಾರಿಸುತ್ತದೆ ಎಂದು 
ತಿಳಸಿಕೊಟ್ಟರು. ಮುಂದಿನ ವರ್ಷ ಅವರು ಅಕ್ಷರಗಳನ್ನು. 
ಸ೦ಖ್ಯೆಗಳನ್ನು ಬರೆಯಲು ತೊಡಗುವಾಗ ಈ ಕೌಶಲವೇ ಅವರ 
ಸಹಾಯಕ್ಕೆ ಬರುವುದರಿಂದ ಇವು ಮಕ್ಕಳು ಕಅಆಯಬೇಕಿರುವ 
ಅತಿಮುಖ್ಯ ಕೌಶಲವಾಗಿದೆ ಎಂದೂ ತಾಯೆ ವಿವರಿಸಿದರು. 
ಕೇಂದ್ರದ ಒಳಗೆ ಶಿಕ್ಷಕರು ಪ್ರತಿ ಮಗುವಿಗೂ ಒಂದು ಖಾಲ ಹಾಳೆ 
ಮತ್ತು ಎರಡು ಬಣ್ಣದ ಪೆನ್ಸಿಲ್ಲುಗಳನ್ನು ನೀಡಿ. ಹಿಂದಿನ ದಿನ ತಾವು 
ಪ್ರಕೃತಿ ಸಂಚಾರಕ್ಕೆ ಹೋದಾಗ ನೋಡಿದ ಗಿಡಗಳ ಚಿತ್ರ 
ಬಡಿಸುವಂತೆ ಹೇಆದರು. ಸ್ವಲ್ಪ ಹೊತ್ತಿಗೆ ಮಧ್ಯಾಹ್ನದ ಜಸಿಯೂಟದ 
ಸಮಯವಾಯತು. ಊಟ ಮಾಡಿದ ಮಕ್ಕಳು ಕಿರುನಿದ್ದೆಗೆ 
ಜಾರಿದರು. 


ಮಧ್ಯಾಹ್ನ 2 ಗಂಟಿಯ ಹೊತ್ತಿಗೆ ಶಿಕ್ಷಕರು ಮಕ್ಕಳನ್ನು ಎಜ್ಞಿಸಿ. 
ಅವರಿಗೆ “ಕಅಕೆ.. ಮೂಲೆ"ಗಳಲ್ಲ (learning corners) 
ಆಟವಾಡುವಂತೆ ಹೇಳದರು. ಕೆಲವು ಮಕ್ಕಳು ಜಲ್ಚಂಗ್‌ 
ಬ್ಲಾಕ್‌ಗಳನ್ನು ತೆಗೆದುಕೊಂಡು ರೈಲು. ಬಸ್ಸು, ಕಟ್ಟಡಗಳನ್ನು ಕಟ್ಟುವ 
ಆಟವಾಡತೊಡಗಿದರು. ಶಿಕ್ಷಕರು ಅವರೆಡೆಗೆ ಬೊಟ್ಟುಮಾಡುತ್ತ 
ಶೈಲಜಾಳ ತಾಯಿಗೆ, ಮಕ್ಷಳು ಜಲ್ಪ೦ಗ್‌ ಬ್ಲಾಕ್‌ಗಳ ಜೊತೆ 
ಆಡುವಾಗ ಅವರ ಕೈ ಬೆರಳುಗಳು ಗಟ್ಟಮುಟ್ಟಾಗುತ್ತವೆ. ಅವರು 
ತಮ್ಮಲ್ಲಿರುವ ಸೃಜನಾತ್ಮಕ ಕೌಶಲಗಳನ್ನು ಬೇರೆ-ಬೇರೆ 
ವಸ್ತುಗಳನ್ನು ಕಟ್ಟಲು ಬಳಸುತ್ತಾರಲ್ಲದೆ, ತಪ್ಪನ್ನು ಸರಿಪಡಿಸಿಕೊಳ್ಳುವ 
ಮೂಲಕ ಕಅಯುತ್ತಾರೆ. ಇದು ಅವರ ತಾಳ್ಕೆ ಮತ್ತು 
ಏಕಾಗ್ರತೆಗಳನ್ನು ಕೂಡ ಹೆಚ್ಚಿಸುತ್ತದೆ.” ಎ೦ದರು. 


ಶಿಕ್ಷಕರು ಬಳಕ, “ಪುಸ್ತಕದ ಮೂಲೆ”ಯಲ್ಲ (book corner) ಕುಳತು 
ಪುಸ್ತಕಗಳನ್ನು ತಿರುವಿಹಾಕುತ್ತಾ, ಅವುಗಳನ್ನು ಹಿದುತ್ತಿರುವಂತೆ 
ನಟಸುತ್ತಿದ್ದ ಕೆಲವು ಮಕ್ಕಳತ್ತ ಬೊಟ್ಟುಮಾಡಿ ತೋರಿಸಿದರು. ಇನ್ನು 
ಕೆಲವು ಮಕ್ಕಳು "ಬೊಂಬೆ ಮೂಲೆ”ಯಲ್ಲ (doll corner) 
ಕುಳಿತಿರುವುದನ್ನು ತೋರಿಸಿದರು. ಅವರಲ್ಲ ಒ೦ದು ಮಗು ಅಡುಗೆ 
ಮನೆ ಆಟಕೆಗಳಂದ ಅಮ್ಮನಂತೆ ಅಡುಗೆ ಮಾಡುವುದರಲ್ಲ 
ತೊಡಗಿತ್ತು. ಇನ್ನೆರಡು ಮಕ್ಕಳು ವೈದ್ಯರ ಆಟಕೆ ವಸ್ತುಗಳನ್ನು 
ಹಿಡಿದು ಆಡುತ್ತಿದ್ದವು. ಒಂದು ಮಗು ವೈದ್ಯರ೦ತೆಯೂ ಮತ್ತೊಂದು 
ರೋಗಿಯಂತೆಯೂ ನಟಸುತ್ತಿದ್ದವು. “ಮುಕ್ತ ಆಟದ ಸಮಯದಲ್ಲ 
ವಯಸ್ಥರ ಜಗತ್ತಿನಲ್ಲಿ ನೋಡುವುದನ್ನು ಮಕ್ಕಳು ಅನುಕರಿಸುತ್ತಾರೆ. 
ಹೊಸ ವಾಸ್ತವಗಳನ್ನು ಕಲ್ಪಸಿಕೊಳ್ಳುತ್ತಾರೆ ಮತ್ತು ಅದನ್ನು 
ಮರುನಿರ್ಮಿಸುತ್ತಾರೆ: ಹಾಗು ಉಳದ ಮಕ್ಕಳೊಡನೆ ಸೇರಿ 


ಅವುಗಳನ್ನು ಪರೀಕ್ಷಿಸಿ ನೋಡುತ್ತಾರೆ. ಸಹಪಾಠಿಗಳೊಂದಿಗಿನ ಈ 
ಒಡನಾಟಮ) ಅವರ ಸಾಮಾಜಕ ಕೌಶಲಗಳನ್ನು 
ವಿಕಾಸಗೊಳಸುತ್ತದೆ” ಎಂದು ಶಿಕ್ಷಕರು ಹೇಳದರು. ತನ್ನ ಮಗು 
ಸರಳ ಆಟಗಳ ಮೂಲಕ ಎಷ್ಟೊಂದು ಸಂಗತಿಗಳನ್ನು ಕಅಯುತ್ತಿದೆ 
ಎಂದು ತಿಳದು ಶೈಲಹಾಳ ತಾಯಿ ಅಶ್ಚರ್ಯ-ಚಕಿತರಾದರು. 
ಆಟದಿಂದ ಸಮಯ ಹಾಳು ಎ೦ಬ ನಂಬುಗೆಗೆ ಆಕೆ ಅಂದೇ ಇತಿಶ್ರೀ 
ಹಾಡಿದರು. ಅಂಗನವಾಡಿ ಕೇಂದ್ರದ ಪ್ರಕ್ರಿಯೆಗಳನ್ನು ತಾಳ್ಕೆಯಿ೦ದ 
ವಿವರಿಸಿದ್ದಕ್ಕಾಗಿ ಶಿಕ್ಷಕರನ್ನು ಅಭಿನಂದಿಸಿ, ಸಾಧ್ಯವಾಗುವ ಎಲ್ಲ 
ವಿಧದಲ್ಲೂ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಲ್ಲುವ ಮಾತುಕೊಟ್ಟರು. 
ಶಿಕ್ಷಕರು, “ಈ ಶನಿವಾರ ತಿಂಗಳ ಪೋಷಕರು-ಶಿಕ್ಷಕರ ಸಂವಾದದ 


ದಿನದಂದು (ECCE Day) ನೀವಿ೦ದು ನಿಮ್ಮ ಅನುಭವದ ಮೂಲಕ 
ಕಂಡುಕೊಂಡಿದ್ದನ್ನು ಉಳದ ಪೋಷಕರಿಗೂ ವಿವರಿಸಿದರೆ ಅವರೂ 
ಇದನ್ನು ಅರ್ಥಮಾಡಿಕೊಂಡು ತಮ್ಮ ಮಕ್ಕಳನ್ನು ಇನ್ನೂ 
ಉತ್ತಮವಾಗಿ ಬೆಂಬಅಸಬಹುದು” ಎಂದು ತಿಆಸಿದರು. 


ಸಮರ್ಥರನ್ನಾಗಿಸುವ ಪರಿಸರದ ಸೃಷ್ಟಿ 
ಭೌತಿಕ ಪರಿಸರ 


ಅಂಗನವಾಡಿ ಕೇಂದವು ಮಕ್ಕಳು ಆಟವಾಡಲು ಸಾಧ್ಯವಾಗುವಂತೆ 
ಶುಚಿಯಾಗಿ. ಆರೋಗ್ಯಪೂರ್ಣವಾಗಿ, ಸುರಕ್ಷಿತವಾಗಿ ಇರಬೇಕು. 
ಕೇಂದ್ರದ ಬಳಕೆಗಾಗಿ ಒಂದೇ ಒಂದು ಕೊಠಡಿಯಿರುವ ಕಡೆ, 
(ಮಧ್ಯಾಹ್ನದ ಜಸಿಯೂಟದ) ಅಡುಗೆ ಕೆಲಸಕ್ಕಾಗಿ ಬೇಕಾಗುವ 
ಜಾಗವನ್ನು ಉಳದ ಜಾಗದಿಂದ ಸ್ಪಷ್ಟವಾಗಿ ಬೇರ್ಪಡಿಸಿರಬೇಕು. 
ಮಕ್ಕಳು ಆಡಲು ಸಾಕಷ್ಟು ಸಾಮಗ್ರಿಗಳು ಇರುವಂತೆ ಕಅಕಾ 
ಮೂಲೆಗಳನ್ನು ಶಿಕ್ಷಕರು ಅಣಿಗೊಳಸಿರಬೇಕು. ಆಟ ಹಾಗು ಮುದ್ರಿತ 
ಸಾಮಗ್ರಿಗಳು ಪ್ರಚೋದಕವಾಗಿದ್ದು, ನಿಗದಿತ ದಿನದಂದು ಮಕ್ಕಳನ್ನು 
ಯಾವ ರೀತಿ ತೊಡಗಿಸಬೇಕೆ೦ಬ ಶಿಕ್ಷಕರ ಎಣಿಕೆಯ ಆಧಾರದ 
ಮೇಲೆ ಆ ಸಾಮಗ್ರಿಗಳನ್ನು ಅಣಿಗೊಳಸಬೇಕು. 


ಮಾನಸಿಕ ವಾತಾವರಣ 


ಶಿಕ್ಷಕರು ಕಾಳಜಿ ತೋರುತ್ತಾ. ಗೌರವಪೂರ್ವಕವಾಗಿ ವ್ಯವಹರಿಸುವ 
ಮೂಲಕ ಮಕ್ಷಳಗೆ ಭಯರಹಿತವಾದ ವಾತಾವರಣವನ್ನು 
ಕಲ್ಪಸಿಕೊಡಬೇಕು. ಮಕ್ಷಳು ಯಾವುದೇ ಹಿಂಜರಿಕೆಯಿಲ್ಲದೆ 
ತಮ್ಮನ್ನು ಸಂಪೂರ್ಣವಾಗಿ ಅಭಿವ್ಯಕ್ತಿಸಿಕೊಳ್ಳಲು ಸಾಕಷ್ಟು 
ಆರಾಮದಾಯಕವಾದ ವಾತಾವರಣ ಇರಬೇಕು. ಎಲ್ಲಾ ಮಕ್ಕಳಗೂ 
ಅವರವರ ವಿಕಾಸದ ಹಂತಕ್ಕೆ ಅನುಗುಣವಾಗಿ ಅವಕಾಶಗಳು 
ದೊರೆಯಬೇಕು. ಆಟದ ಸಮಯದಲ್ಲ ಅವರ ನಿರ್ವಹಣೆಗಿಂತಲೂ 
ಆಟದಲ್ಲ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಅಭನಂದಿಸಬೇಕು. 


ಮೌಲ್ಯಮಾಪನ ಮತ್ತು ಮಧ್ಯಸ್ಥಿಕೆಗಳಲ್ಲ ಆಟದ ಪಾತ್ರ 


ಕಾಗದ ಮತ್ತು ಪೆನ್ಸಿಅನ ಪರೀಕ್ಷೆಗಳು ಪ್ರಾಥಮಿಕ ತರಗತಿಯ 
ಹಂತಗಳಕಲ್ಲ ಮಕ್ಕಳ ಮೌಲ್ಯಮಾಪನಕ್ಕೆ ಒದಗಿಬರಬಹುದು: ಆದರೆ, 
ಅಂಗನವಾಡಿ ಕೇಂದ್ರಕ್ಕೆ ಈ ವಿಧಾನಗಳು ನಿರರ್ಥಕವೆನಿಸುತ್ತವೆ. 
ಅ೦ಗನವಾಡಿ ಕೇ೦ದ್ರದ ಮಕ್ಕಳ ವಿಕಾಸದ ಹ೦ತಗಳನ್ನು ಅರಿಯಲು 
ಆಟವೂ ಒಂದು ವಿಧಾನವಾಗುತ್ತದೆ. ಇಲ್ಲ ವೈಯಕ್ತಿಕ ಹಾಗು 
ತಂಡದ ಆಟಕ್ಕೆ ಸಂಬಂಧಿಸಿದ ಚಟುವಟಕೆಗಳನ್ನು ಶಿಕ್ಷಕರು 
ಸುಗಮಗೊಳಸುತ್ತಾರೆ, ಮಕ್ಕಳನ್ನು ಗಮನಿಸುತ್ತಾರೆ ಹಾಗು ತಾವು 
ಗಮನಿಸಿದ್ದನ್ನು ಕಥೆಯ ರೂಪದಲ್ಲಿ. ಅವಲೋಕನ ವರದಿ, ನಿರಂತರ 
ಟಪ್ಪಣಿಗಳ ರೂಪದಲ್ಲಿ ದಾಖಲಸುತ್ತಾರೆ. ಒಂದು ನಿರ್ದಿಷ್ಟ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 109 


110 


ಸಮಯದವರೆಗೆ ದಾಖಅಸಲಾದ ಈ ಟಪ್ಪಣಿಗಳನ್ನು ಬಳಸಿ ವಿವಿಧ 
ಕ್ಷೇತ್ರಗಳಲ್ಲಿ ಮಕ್ಕಳ ವಿಕಾಸದ ಹಂತವನ್ನು ಗುರುತಿಸಬಹುದಾಗಿದೆ. 
ಇವನ್ನು ಬಳಸಿಕೊಂಡು ಪ್ರತಿ ಮಗುವಿಗೂ ಅಗತ್ಯ ಅವಕಾಶಗಳನ್ನು 
ಕಲ್ಪಸಿಕೊಡಲು ಹೆಚ್ಚಿನ ಮಧ್ಯಸ್ಥಿಕೆಗಳನ್ನು ಆಯೋಜಸ- 
ಬಹುದಾಗಿದೆ. ಶಿಕ್ಷಕರು ಶೈಕ್ಷಣಿಕ ವರ್ಷದ ಉದ್ದಕ್ಕೂ ಅನುಸರಿಸ- 
ಬೇಕಿರುವ ಒಂದು ನಿರಂತರ ಪ್ರಕ್ರಿಯೆ ಇದಾಗಿದೆ. 


ಆಟದಿಂದ ದೊರೆಯುವ ಲಾಭಗಳು 


ಆಟವೆಂಬುದು ಕೇವಲ ಭೌತಿಕ ವಿಕಾಸಕ್ಕಷ್ಟೇ ಅಲ್ಲದೆ, ಮಕ್ಕಳ 
ಭಾಷಿಕ. ಸಾಮಾಜಕ. ಸಂವೇದನಾತ್ಮಕ, ಭಾವನಾತ್ಮಕ ಮತ್ತು 
ಸೃಜನಾತ್ಮಕ ವಿಕಾಸಕ್ಕೆ ಒತ್ತಾಸೆಯಾಗಿ ಇರುತ್ತದೆ. ಮೆದುಳನ 
ಆರೋಗ್ಯಕರ ಬೆಳವಣಿಗೆಯಲ್ಲ ಆಟ ನಿರ್ಣಾಯಕ ಪಾತ್ರ 
ವಹಿಸುತ್ತದೆ; ಏಕೆಂದರೆ, ಕೌಶಲ್ಯಗಳ ಪುನರಾವರ್ತಿತ ಬಳಕೆಯ೦ದ 
ನರಕೋಶಗಳ ಸ೦ಂಧಿಸ್ಥಾನದ (synaptic connections) 
ಸಂಬಂಧಗಳನ್ನು ಬಲಪಡಿಸುತ್ತದೆ. ಮಕ್ಕಳು ಕಲೆತು ಆಡುವಾಗ 
ಅವರ ನಡುವೆ ಪರಸ್ಪರ ಸಂವಹನವು ನಡೆಯುತ್ತಿರುತ್ತದೆ. ಮಕ್ಕಳು 
ಪಾತ್ರಾನಯ ಹಾಗು ನಾಟಕರೂಪದ ಆಟದಲ್ಲಿ ಮಾತನಾಡುತ್ತಾ, 
ಆಅಸುತ್ತಾ, ಉಳದ ಮಕ್ಕಳು ಪರಸ್ಪರ ಪ್ರತಿಕ್ರಿಯಸುವುದನ್ನು 
ಗಮನಿಸುತ್ತಾ ಇರುತ್ತಾರೆ. ಅವರು ಶಿಕ್ಷಕರ ಸೂಚನೆಗಳನ್ನು 


ಆಅಸುತ್ತಾರೆ. ಇವೆಲ್ಲವೂ ಅವರಿಗೆ ಮೌಟಖಕಭಾಷಾ 
ಸಾಮರ್ಥ್ಯಗಳನ್ನು (verbal-linguistic abilities) ಕಅಯುವ, 
ಬೆಳೆಸಿಕೊಳ್ಳುವ ಅವಕಾಶಗಳಾಗಿರುತ್ತವೆ. 


ಆಟವು ಭೌತಿಕ ಚಲನೆಯನ್ನು ಒಳಗೊಂಡಿರುವುದರಿಂದ. ಮಕ್ಕಳು 
ಶಕ್ತಿ, ನಮ್ಯತೆ, ನೈಪುಣ್ಯತೆ. ಸಮನ್ವಯ ಮತ್ತು ಅವರ ಸ್ನಾಯುಗಳ 
ಹೆಚ್ಚನ ನಿಯಂತ್ರಣಗಳನ್ನು ಅಭಿವೃದ್ಧಿಗೊಳಸಿಕೊಳ್ಳಲು 
ನೆರವಾಗುತ್ತದೆ. ಆಟದ ಮೂಲಕ ಅವರು ತಮ್ಮ ದೇಹದ ಸಾಮರ್ಥ್ಯ 
ಹಾಗು ಮಿತಿಗಳನ್ನು ಅನ್ವೇಷಿಸಿ ಅರಿಯುತ್ತಾರೆ. ನಿಗದಿತ 
ಗುರಿಗಳನ್ನು ಸಾಧಿಸಲು ಬೇಕಾದ ಯೋಚನೆ, ವಿಶ್ಲೇಷಣೆ, ತರ್ಕ, 
ಊಹೆ ಹಾಗು ಸಮಸ್ಯಾ-ಪರಿಹಾರದ ಗುಣಗಳು ಕ್ರೀಡೆಗೆ 
ಬೇಕಾಗುತ್ತದೆ. ಅಲ್ಲದೆ ಮಕ್ಕಳು ಇತರ ಮಕ್ಕಕ ಜೊತೆಗೆ ಆಡುವಾಗ 
ತಮ್ಮ ಭಾವನೆಗಳನ್ನು. ಸಾಮಾಜಕ ಸಂಬಂಧಗಳನ್ನು, ಹಂಚಿ- 
ಕೊಳ್ಳುವ ಅಭ್ಯಾಸಗಳನ್ನು, ಹೊಂದಾಣಿಕೆಯನ್ನು. 
ಸಹಕರಿಸುವುದನ್ನು ಹಾಗು ಕಾಳಜಿ. ತೋರಿಸುವುದನ್ನು 
ಕಂಡುಕೊಳ್ಳುತ್ತಾರೆ. ಮಕ್ಕಳು ಸುತ್ತಮುತ್ತಅನ ಜಗತ್ತಿನ ತಮ್ಮ ಪ್ರಸಕ್ತ 
ತಿಳವಳಕೆಯನ್ನು ಹಾಗು ಸುತ್ತಮುತ್ತಅನ ವಸ್ತುಗಳನ್ನು ಬಳಸಿ 
ಹೊಸ ವಸ್ತುಗಳನ್ನು ಸೃಷ್ಟಿಸುವ ತಮ್ಮ ಸೃಜನಶೀಲತೆಯನ್ನು 
ಪ್ರಯೋಗಿಸಲು ಹಾಗು ವಿಸ್ತರಿಸಿಕೊಳ್ಳಲು ತಮ್ಮ ಕಲ್ಪನಾಶಕ್ತಿಯನ್ನು 
ಬಳಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಏಕಾಂಗಿಯಾಗಿ ಆಡುವ ಆಟವು ಮಗುವಿಗೆ ತನ್ನ ಪರಿಸರವನ್ನು 
ಅನ್ವೇಷಿಸಲು ಸಹಾಯಮಾಡುತ್ತದೆ. ಮಕ್ಕಳು ಆಟಕೆಗಳೊಂದಿಗೆ 


ಆಡುತ್ತಾ, ಹಾಗೆ ಆಡುವ ಅನೇಕಾನೇಕ ವಿಧಾನಗಳನ್ನು 
ಕಂಡುಕೊಳ್ಳುತ್ತಾರೆ. ಅವರು ತಮ್ಮ ಕಲ್ಪನಾಶಕ್ತಿಯ ಮೂಲಕ ತಮ್ಮ 
ಜಗತ್ತನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ನಾಟಕೀಯ ಆಟವು ಮಕ್ಕಳು 
ಹಣದಂತಹ ಅಮೂರ್ತ ಪರಿಕಲ್ಪನೆಗಳನ್ನು ಪರೀಕ್ಷಿಸಿ ನೋಡಲು 
ನೆರವಾಗುತ್ತದೆ. ಹೊಸ ಕೌಶಲಗಳ ವಿಕಾಸಕ್ಷೆ ಎಡೆಮಾಡುವ 
ವಯಸ್ಥರ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಅವರಿಗೆ 
ಭಯವನ್ನು ನೀಗಲು ಸಹಕಾರಿಯಾಗುತ್ತದೆ. ಇವೆಲ್ಲದರಿಂದ 
ಸಾಮಾಜಕ ಸಂದರ್ಭಗಳಲ್ಪ ಭಾಗವಹಿಸುವಾಗ ಅವರ 
ಆತ್ಮವಿಶ್ವಾಸ, ಪುಟದೇಳುವ ಗುಣ ಮತ್ತು ಸ್ವಾಭಿಮಾನವು 
ವೃದ್ಧಿಯಾಗುತ್ತವೆ... ತಂಡದಲ್ಲ ಆಡುವುದರಿಂದ ಮಕ್ಕಳಗೆ 
ಸಂವಹನದ, ಹಂಚಿಕೊಳ್ಳುವ, ಸರದಿಗಾಗಿ ಕಾಯುವ, ಪ್ರ- 
ನಿಯಂತ್ರಣದ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣಗಳನ್ನು 
ಮತ್ತು ನಾಯಕತ್ವದ ಕೌಶಲಗಳನ್ನು ಅಭ್ಯಾಸಮಾಡಲು 
ಸಹಾಯವಾಗುತ್ತದೆ. ಒ೦ದು ಮಗು ಅಪರಿಚಿತ ಮಕ್ಕಳೊಡನೆ ಕೂಡಿ 
ಆಡುವುದರಿ೦ದ ಅದರ ಆತ೦ಕ, ಭಯ ಕಡಿಮೆಯಾಗುತ್ತದೆ. ಇದು, 
ಸಮಯ ಕಳೆದಂತೆ, ಮಗುವಿಗೆ ಜೀವನದಲ್ಲ ಹೊಸಬರನ್ನು 
ಎದುರಿಸುವ ಆತ್ಮವಿಶ್ವಾಸವನ್ನು ನೀಡುತ್ತದೆ. 


ಆಟದ ಮೇಲ್ಮುಖ ಸಮನ್ವಯ (Upward integration of play) 


ಪೂರ್ವ ಪ್ರಾಥಮಿಕ ಹಂತದ ತರಗತಿಗಳಲ್ಲ ಆಟವನ್ನು ಶೈಕ್ಷಣಿಕ 
ವಾತಾವರಣದ ಅತ್ಯಗತ್ಯ ಅಂಶವೆಂದೇ ಭಾವಿಸಲಾಗುತ್ತದೆ. 
ಪೂರ್ವ ಪ್ರಾಥಮಿಕ ಹಂತವನ್ನು ದಾಟದ ಮೇಲೆ ಆಟವನ್ನು “ಕ್ರೀಡಾ 
ಅವಧಿ”ಗೆ ಸೀಮಿತಗೊಳಸಿ ಅದನ್ನು ಬೇರೆಯಾಗಿ 
ನೋಡಲಾಗುತ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2೦೨೦ರಲ್ಲ ಪ್ರಾಥಮಿಕ 


ತರಗತಿಗಳಾದ | ಮತ್ತು ॥ ನ್ನು ಪೂರ್ವಪ್ರಾಥಮಿಕ ಹ೦ತದೊಂದಿಗೆ 


“ಬುನಾದಿ ವರ್ಷಗಳು” (Foundational years) ಅಂದು 
ಸೇರಿಸಲಾಗಿದೆ. ಇದರಿಂದ ಆಟವು ಪೂರ್ವಪ್ರಾಥಮಿಕ ಹಂತವನ್ನು 
ದಾಟ ಪ್ರಾಥಮಿಕ ಹಂತವನ್ನೂ ವ್ಯಾಪಿಸುತ್ತದೆ. ಪ್ರಾಥಮಿಕ ಹಾಗು 
ಹಿರಿಯ ಪ್ರಾಥಮಿಕ ಹ೦ತಗಳಲ್ಲ ಆಟವನ್ನು ಕಅಕೆಗಾಗಿ ಬಳಸಲು 
ಶಿಕ್ಷಕರ ಮನೋಧರ್ಮದಲ್ಲ ಆಟವನ್ನು ಬೋಧನಕಲೆಯ 
ಭಾಗವಾಗಿ ಅಂಗೀಕರಿಸುವ ಬದಲಾವಣೆಯನ್ನು ತರಬೇಕಿದೆ. 
ಆಟದ ಮೇಲ್ಮುಖ ಸಂಘಟನೆಗಾಗಿ ಶಿಕ್ಷಕರ ಸಾಮರ್ಥ್ಯ 
ನಿರ್ಮಾಣವನ್ನು ಮಾತ್ರ ಗುರಿಯಾಗಿಸುವುದರಿಂದ ಇದನ್ನು 
ಸಾಧಿಸಬಹುದಾಗಿದೆ. 


ಪರಾಮರ್ಶನ 


i United Nation Human Rights Office of the High Commissioner. Convention on the Rights of the Child. General Assembly Resolution 44/25 of 20 
November 1989. Available at: https://www.ohchr.org/en/professionalinterest/pages/crc.aspx. Accessed April 22, 2021 


ಕೊನೆ ಟಪ್ಪಣಿ: 


Ministry of Human Resource Development. (2020). National Education Policy 2020, Delhi. Government of India. 
Johnson, J. E., Christie, J. F., & Wardle, F. (2005). Play, development, and early education. Upper Saddle River, NJ: Pearson. 
Vygotsky, L. (1978). Mind and society: The development of higher psychological processes. Cambridge, MA: Harvard University Press. 


ಯೋಗೇಶ್‌ ಜ.ಆರ್‌. ಅವರು ತೆಲಂಗಾಣ ರಾಜ್ಯದ ಸಂಗಾರೆಡ್ಲಿ ಜಲ್ಲೆಯ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ "ಆರಂಭಕ 
ಬಾಲ್ಯ ಶಿಕ್ಷಣ” ಉಪಕ್ರಮದ ಮುಂದಾಳತ್ವ ವಹಿಸಿದ್ದಾರೆ. ಇವರು “ಆರ೦ಭಕ ಬಾಲ್ಯ ಶಿಕ್ಷಣ”ದ ವಿಷಯವಾಗಿ ಸ೦ಪನ್ಮೂಲ 
ವ್ಯಕ್ತಿಗಳ ತಂಡಪೊಂದರ ಮೇಲ್ಪಚಾರಣೆಯಲ್ಲ ಹಾಗು ಅಂಗನವಾಡಿ ಕಾರ್ಯಕರ್ತರ ಸಾಮರ್ಥ್ಯ ನಿರ್ಮಾಣಕ್ಕಾಗಿ ಅಳತೆಗೆ 
ತಕ್ಕಂತೆ ಹೊ೦ದಿಸಿಕೊಳ್ಳಬಹುದಾದ ಬಹು-ರೂಪಾತೃಕ ಸಹಭಾಗಿತ್ವದ ಕಾರ್ಯಕ್ರಮದಲ್ಲ ಮಹತ್ವದ ಪಾತ್ರವಹಿಸಿದ್ದಾರೆ. 
ಇದಕ್ಕೂ ಮೊದಲು ಪುದುಚೇರಿ ಜಲ್ಲಾ ಸಂಸ್ಥೆಯಲ್ಲ ಇವರು ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಕರ ಸಾಮರ್ಥ್ಯ 
ನಿರ್ಮಾಣ ಕಾರ್ಯಕ್ರಮದಲ್ಲ ಸೇವೆ ಸಲ್ಲಸಿದ್ದರು. ಅವರು ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಹಾಗು ಆಡಳತ ಕ್ಷೇತ್ರಗಳಲ್ಲ ಕಳೆದ 


೧ ೦ 1 
22 ವರ್ಷಗಳ೦ದ ವಿಭಿನ್ನ ಹುದ್ದೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇವರನ್ನು yಂಕsh.r@azimpremjifoundation.org 


ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಜ.ಎಸ್‌. । ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 111 


112 


ಸಂಪಾದಕರಿಗೆ ಪತ್ರಗಳು 


ಅಕ್ಷತಾ ಎಸ್‌. ಬೆಲ್ಲುಡಿ ಅವರ 'ಒಗ್ಗಿಕೊ೦ಡು ಬದಲಾಗಲು ಕಅಯುವುದು' ಮತ್ತು ಅನಿಲ್‌ ಕುಮಾರ್‌ ಪಟೇಲ್‌ ಅವರ "ಕಾನ್ಫರೆನ್ಸ್‌ ಕರೆಗಳ 
ಮೂಲಕ ಪರಿಸರ ಅಧ್ಯಯನ" ಲೇಖನಗಳು ತುಂಬಾ ಪ್ರೇರಣಾದಾಯಕವಾಗಿದ್ದವು. ಸದ್ಯದ ಪರಿಸ್ಥಿತಿಯಲ್ಲ ಶಿಕ್ಷಕರು ಕೈಗೊಂಡ ಪ್ರಯತ್ನಗಳು 
ಶ್ಲಾಘನೀಯ. ಶಿಕ್ಷಕರು ಮಕ್ಕಳೊಡನೆ ಒಡನಾಡುವ ವಿಧಾನಗಳು ಅವರೆಷ್ಟು ಸೃಜನಶೀಲರು ಎಂಬುದನ್ನು ತೋರಿಸುತ್ತದೆ. ಅಂತರ್ಜಾಲ ಪರಿಸರ 
ಅಧ್ಯಯನದ ತರಗತಿಗಳಲ್ಲ ವಿದ್ಯಾರ್ಥಿಗಳ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಎಚ್ಚರಿಕೆಯ ಅನುಪಾಲನೆಗಳು, ಹಾಗು ವಾಟ್ಸಾಪ್‌ ಮನೆಗೆಲಸಗಳು 
ಭರವಸೆ ನೀಡುತ್ತವೆ. ಜೊತೆಗೆ. ತರಗತಿಯ ಉದ್ದಕ್ಕೂ ವಿದ್ಯಾರ್ಥಿಗಳು ಆಸಕ್ತಿ ಕುಂದದಂತೆ ನೋಡಿಕೊಳ್ಳುವುದು ಭೌತಿಕ ತರಗತಿಗಳಲ್ಲೇ 
ಕಷ್ಟಸಾಧ್ಯವಾದುದರಿಂದ. ಆನ್‌ಲೈನ್‌ ತರಗತಿಗಳಲ್ಲ ಶಿಕ್ಷಕರು ಹೇಗೆ ಇದನ್ನು ನಿಭಾಯಿಸಿದರೆನ್ನುವುದನ್ನು ನನಗೆ ಊಹಿಸಲೂ ಆಗದು. 
ಇನ್ನೊಂದು ಲೇಖನದಲ್ಲಿ ಪೋಷಕರ ಮನವೊಲಸಿ ಮಕ್ಷಳಗಾಗಿ ಆನ್‌ಲೈನ್‌ ವೇದಿಕೆಯೊ೦ದನ್ನು ಪ್ರಾರಂಭಿಸಿದ ಶಿಕ್ಷಕರ ಉದಾಹರಣೆಯ 
ವಿಶ್ಲೇಷಣೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಪೋಷಕರಿಂದ ಆರ೦ಭಸಿ, ವಿದ್ಯಾರ್ಥಿಗಳೆಡೆಗೆ ಸಾಗಿ, ನಂತರ ಗ್ರಾಮ ಪಂಚಾಯತಿಯನ್ನೂ ತನ್ನ 
ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಯು ನಿಜಕ್ಕೂ ಅತ್ಯಂತ ಪ್ರೋತ್ಸಾಹದಾಯಕ. ಶಾಲೆಯು ಸಮುದಾಯದ ಅಂಗವಾಗಿದ್ದ, ಎಲ್ಲರೂ ಕೂಡಿ ಒ೦ದು 
ಸಮುದಾಯದಂತೆ ಕೆಲಸ ಮಾಡಿ ಕಆಯುತ್ತಿದ್ದುದನ್ನು ಇದು ನೆನಪಿಗೆ ತರುತ್ತದೆ. 


ಗೌತಮ ಟ.ಆರ್‌., ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಪುದುಚೇರಿ 


ನಾನು ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ. ನನ್ನ ಅಧ್ಯಯನ, ಸಂಶೋಧನಾ-ಪರಿಚಯ (Introduction to Research) 
ಕಾರ್ಯಕ್ರಮಗಳಲ್ಲ "ಲರ್ನಿಂಗ್‌ ಕರ್ವ್‌'ನ ಲೇಖನಗಳು ನೆರವು ನೀಡಿವೆ. ಈ ನಿಯತಕಾಅಕೆಯಲ್ಲ ಪ್ರಕಟವಾಗುವ ಅಭಪ್ರಾಯಗಳಕು ಹಾಗು 
ವಿವಿಧ ವ್ಯಕ್ತಿಗಳ ಅನುಭವ ಕಥನಗಳು ಬಹಳ ಪರಿಣಾಮಕಾರಿ ಎಂಬುದರ ಬಗ್ಗೆ ನನಗೆ ಅರಿವಿದೆ. 


-ತನಿಶಾ ಆರ್‌.ವೈ., ವಿದ್ಯಾರ್ಥಿನಿ. ಎಂಐ ಶಿಕ್ಷಣ, ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ, ಬೆಂಗಳೂರು 


ಸಕಾಅಕವಾದ ಮತ್ತು ಅತ್ಯಂತ ಗಂಭೀರ ವಿಚಾರವನ್ನು ಒಳಗೊಂಡು "ನಾಗರಿಕತೆಯ ಶಿಕ್ಷಣ'ದ ವಿಷಯವಾಗಿ ಇತ್ತೀಚೆಗೆ ಪ್ರಕಟವಾದ 
"ಲನಿಂ೯ಗ್‌ ಕರ್ವ್‌' ಸಂಚಿಕೆಯ ಬಗ್ಗೆ ಮೆಚ್ಚುಗೆ ಸೂಚಿಸಲು ಇದನ್ನು ಬರೆಯುತ್ತಿದ್ದೇನೆ. ನಾಗರಿಕತೆಯ ಪರಿಕಲ್ಪನೆಗೆ ಸಂಬಂಧಿಸಿ ವಿಭಿನ್ನ 
ದೃಷ್ಟಿಕೋನಗಳನ್ನು. ಪ್ರಯೋಗಗಳನ್ನು ಹಾಗು ಚಿ೦ತನೆಗಳನ್ನು ಇದು ನೀಡುತ್ತದೆ. ಇಲ್ಲರುವ ಲೇಖನಗಳು ಒಳನೋಟ ನೀಡುವಂತಿದ್ದು, ಸದ್ಯ 
ಶಾಲೆಗಳು ಮತ್ತು ಶಿಕ್ಷಕರ ಕಾಲೇಜುಗಳಲ್ಲರುವ ನನ್ನ ಈ ಹಿಂದಿನ ವಿದ್ಯಾಭವನ ಸಹೋದ್ಯೋಗಿಗಳಗೆ - ಈ ಸಂಚಿಕೆಯ ವಿಚಾರಗಳನ್ನು 
ಓದುವಂತೆ, ಪರ್ಯಾಲೋಚಿಸುವಂತೆ ಅಲ್ಲದೆ, ಈ ಸ೦ಚಿಕೆಯಲ್ಲರುವ ಕೆಲ ವಿಚಾರಗಳ ಬಗ್ಗೆ ಸಕ್ರಿಯರಾಗುವಂತೆ ಅವರ ಮನವೊಲಸುತ್ತಿದ್ದೇನೆ. 
ದುಃಖಕರ ಸಂಗತಿಯೆಂದರೆ, ಕೋವಿಡ್‌ ಸಾಂಕ್ರಾಮಿಕ ಹಾಗು ತತ್ಸಂಬಂಧಿತ ಆತಂಕಗಳು, ಹೆಣಗಾಟಗಳು ಶಿಕ್ಷಣಕ್ಷೇತ್ರದಲ್ಲಿ ನಾಗರಿಕತೆಯ 
ಕಲ್ಪನೆಗಳ ಅವಗಣನೆಗೆ ಮತ್ತೊಂದು ಕಾರಣವಾಗುತ್ತಿದೆ. ಈ ಕಾರಣಕ್ಕೆ ಇವೆಲ್ಲವನ್ನು ಎತ್ತಿ ಹಿಡಿದಿರುವ ಲರ್ನಿಂಗ್‌ ಕರ್ವ್‌ ಈ ಸಂಚಿಕೆಯು ಹೆಚ್ಚು 
ಪ್ರಾಧಾನ್ಯ ಪಡೆಯುತ್ತದೆ. ಈ ಸಂಚಿಕೆಯನ್ನು ವೃತ್ತಿಪರರು ಹೇಗೆ ಬರಮಾಡಿಕೊಳ್ಳುತ್ತಾರೆ. ಈ ವಿಚಾರಗಳು ಹೇಗೆ ಶಾಲಾ ಆಚರಣೆಗಳ 
ಭಾಗವಾಗಬಹುದು ಎ೦ಬ ವಿಷಯದಲ್ಲ ನನಗೆ ಕುತೂಹಲವಿದೆ. 


ಸೂರಜ್‌ ಜಾಕೋಬ್‌, ಸಂದರ್ಶಕ ಪ್ರಾಧ್ಯಾಪಕರು, ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ, ಬೆಂಗಳೂರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಲರ್ನಿಂಗ್‌ ಕರ್ವ್‌ನ ಹಿಂದಿನ ಸಂಚಿಕೆಗಳನ್ನು ಈ ಕೆಳಗಿನ ಅಂಕ್‌ಗಳಲ್ಪ ಡೌನ್‌ಲೋಡ್‌ ಮಾಡಬಹುದು 
https://azimpremjiuniversity.edu.in/learning-curve 
ಸಲಹೆಗಳು ಅಥವಾ ಅನಿಸಿಕೆ ಮತ್ತು ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳಲು, ನಮಗೆ ಬರೆಯಿರಿ 
learningcurve @apu.edu.in 


ಮುದ್ರಣ ಮತ್ತು ಪ್ರಕಟಣೆ: ಮನೋಜ್‌ ಪಿ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಫಾರ್‌ ಡೆವಲಪ್‌ಮೆಂಟ್‌ ಪರವಾಗಿ 
ಮುದ್ರಣ: ರಮ್ಯಾ ರಿಪ್ರೋಗ್ರಾಫಿಕ್‌ ಪ್ರೈ ಅಮಿಟೆಡ್‌, ಸರ್ವೇ ನಂ. 16/2, ಸಿಂಗಸಂದ್ರ ಗ್ರಾಮ, ಎಇಸಿಎಸ್‌ ಲೇಔಟ್‌, 
ದಕ್ಷಿಣ್‌ ಹೋಂಡಾ ಹಿಂಭಾಗ, ಹೊಸೂರು ರಸ್ತೆ. ಬೆ೦ಗಳೂರು - 56೦೦68 ಕರ್ನಾಟಕ 
ಪ್ರಕಟಣೆ: ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಸರ್ವೇ ನಂ. 66, ಬುರುಗುಂಟೆ ಗ್ರಾಮ, 
ಚಿಕ್ಕನಹಳ್ಳಿ ಮುಖ್ಯ ರಸ್ತೆ. ಸರ್ಜಾಪುರ, ಬೆಂಗಳೂರು - 56೭1೭25 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕಿ, ಲರ್ನಿಂಗ್‌ ಕರ್ವ್‌ 


ಣಿ Premji 

University 

Anuvada Sampada 
ಅನುವಾದ ಸಂಪದ 


ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಂಪನ್ಮೂಲಗಳ ಸಂಗ್ರಹ 


ಇಂಗ್ಲಿಷ್‌ನಿ೦ದ ಕನ್ನಡ ಮತ್ತು ಹಿಂದಿ ಭಾಷೆಗಳಗೆ ಅನುವಾದಗೊಂಡಿರುವ 2೦೦೦ಕ್ಕೂ ಹೆಚ್ಚು ಉನ್ನತ ಗುಣಮಟ್ಟದ 
ಶೈಕ್ಷಣಿಕ ಸಂಪನ್ಮೂಲಗಳ ಮುಕ್ತ ಮತ್ತು ವಿನೂತನವಾದ ಆನ್‌ಲೈನ್‌ ಸಂಪದ. ವಿಜ್ಞಾನ, ಗಣಿತ, ಸಮಾಜ 
ವಿಜ್ಞಾನ, ಮಾನವಿಕ, ಶಿಕ್ಷಣ ಮತ್ತು ಭಾಷಾ ವಿಷಯಗಳ ಪರಿಕಲ್ಪನೆಗಳು ಮತ್ತು ಚಿಂತನೆಗಳಲ್ಲ ಸಂಪೂರ್ಣವಾಗಿ 
ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪಾಅನ ಕಣಜ. 


ಕನ್ನಡ ಮತ್ತು ಹಿಂದಿಯಲ್ಲ ಉಚಿತವಾಗಿ ಹಾಗೂ ಮುಕ್ತವಾಗಿ 
ಡೌನ್‌ಲೋಡ್‌ ಮಾಡಿಕೊಳ್ಳಬಹುದಾದ ಶೈಕ್ಷಣಿಕ 
ಸಂಪನ್ಮೂಲಗಳ ಆನ್‌ಲೈನ್‌ ವೆಬ್‌ಸೈಟ್‌. 

* ಪುಸ್ತಕಗಳು ಮತ್ತು ಪುಸ್ತಕದ ಅಧ್ಯಾಯಗಳು 


* ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದ ಸಿಯತಕಾಲಕೆಗಳು ಮತ್ತು 
ಲೇಖನಗಳು 


* ಸಂಪಾದಿತ ವಾಚಿಕೆಗಳು ಮತ್ತು ವಿಚಾರಗೋಷ್ಠಿಗಳ ಬರಹಗಳು 


ಅನುವಾದ ಸಂಪದಕ್ಕೆ ಭೇಟ ಕೊಡಿ: 
https://anuvadasampada.azimpremjiuniversity.edu.in/ 


NLL GN CN CN CN CNC CNC CCN CNN 


2 LY op yy i Ey 


1 ಚ ತಿ 1111! ಗೆಗೆಗೆಗೆ $9 ಕಿಗಿಗಿಗೆ ಚ A444 ಚ (ಲೆ ರ್ಟ Aಗಿಿ ಚ AMAA ಕ 


ಜೀವನಕ್ಕಾಗಿ ಕಲಿಕೆ K kA Re - Azim Premji . 
Run ಎನ ps Ca University 


- | ಎ ತಾ 
ಗಂ Ya 3 ಇ 
| A WIC ತ ಕ 7 y ೊ- 
1 


ಬ ಟು 


ಬಿ.ಎ. 
ಆನರ್ಸ್‌ 


ಬಿ.ಎಸ್‌ ಸಿ. 
ಆನರ್ಸ್‌ 


ಬಿ.ಎಸ್‌.ಸಿ., ಬಿ.ಎಡ್‌. 
ವಿಜ್ಞಾನ ಮತ್ತು ಶಿಕ್ಷಣದಲ್ಲಿ 
ದ್ವಿ-ಪದವಿ 


ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಲು ಭೇಟಿ ಮಾಡಿ: ಗಕps://azimpremjiuniversity.edu.in/undergraduate 
ಇ-ಮೇಲ್‌: uadmissions@apu.edu.in | ಅಜೀಂ ಪ್ರೇಮ್‌ಜಿ ಯೂನಿವರ್ಸಿಟಿ, ಸರ್ಜಾಪುರ, ಬೆಂಗಳೂರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಜಕ್ಕನಹಳ್ಳಿ ಮುಖ್ಯ ರಸ್ತೆ, ಸರ್ಜಾಪುರ 
ಬೆಂಗಳೂರು-562125 


ಫೇಸ್‌ಬುಕ್‌: /aAzimpremjiuniversity 


ಮುಂದಿನ ಸಂಚಿಕೆಯಲ್ಲ 
ನಿರೀಕ್ಷಿಸಿ 


ನಷ್ಟವಾದ 


ಸಮಯವನ್ನು 
ನಿಭಾಂಖಸುವುದು 
ಹೇಗ? 


ಇನ್‌ಸ್ಟಾಗ್ರಾ೦: @azimpremjiuniv 


ದೂರವಾಣಿ: 080-66144900 
www.azimpremjiuniversity.edu.in 


ಟ್ವಿಟರ್‌: @azimpremjiuniv 


